ಪಾಕಸೂರಿ 


ಡಿಸೆಂಬರ್ , ೧೯೫೯ 


ಬೆಲೆ : ೭೫ ನ . ಪ್ರ . 


ಜ್ಞಾನ ಮತ್ತು ಮ ನೋ ರ೦ಜ ನ 


ದಿ ಬಿ . ಸಿ . ಸಿ .ಸೋರ್ಸ್ 


ಶುಗರ್ ಫ್ಯಾಕ್ಟರಿ 


ಬಳ್ಳಾರಿ, 


9 ಕರ್ನಾಟಕದಲ್ಲಿ ಸಹಕಾರ ಸಂಘದ ಪ್ರಥಮ ಸಕ್ಕರೆ ಕಾರಖಾನೆ 
6 ರೈತರಿಂದ ಸ್ಥಾಪಿಸಲ್ಪಟ್ಟಿದ್ದು ರೈತರ ಹಿತಕ್ಕಾಗಿ ಹೆಣಗುತ್ತಿದೆ. 

ಪ್ರತಿವರ್ಷ ೧, ೨೫ ,೦೦೦ ಚೀಲ ಶ್ರೇಷ್ಠ ದರ್ಜೆಯ ಸಕ್ಕರೆಯನ್ನು 
ಉತ್ಪಾದಿಸಿ ಹಂಚುತ್ತಿದೆ. 


ಬಿ . ಸಿ. ಸಿ.ಸೋರ್ಸ್ಶುಗರ್‌ 


ದೇಶದ ಅತಿ ಶ್ರೇಷ್ಠ ದರ್ಜೆಯ ಸಕ್ಕರೆ - ೨೯ ಡಿ ಮತ್ತು ೨೯ ಈ ಮಾದರಿಯದು 


ಇದು ನಮ್ಮ ಪ್ರಥಮ ಉದ್ಯಮಿಕ ಕಾಣಿಕೆ 17 ವರ್ಷಗಳ 

- ಪ್ರಜಾಸೇವೆಯ ಫಲಶ್ರುತಿ 
ಪ್ರಗತಿಯ ಪಥದಲ್ಲಿ 

- ನಾಡಿನ ಸೇವೆಯಲ್ಲಿ 
ವಿ ಬಳ್ಳಾರಿ ಸೆಂಟಲ್ ಕೋ - ಆಪರೇಟಿವ್ 

ಸೋರ್ಸ್ ಲಿಮಿಟೆಡ್ 
ತಂತಿ : ರಾಂಶುಗರ್ 

ಫೋನ್ : 52 
- ಬ ಳ್ಳಾರಿ - ೨ 
(ಶ್ರೀ ಹೆಚ್ . ಲಿಂಗಾರೆಡ್ಡಿ , 

ಶ್ರೀ ಸಿ , ಬಿ . ನಾವಳ್ಳಿ , 
ಬಿ . ಎ . , ಬಿ . ಎಲ್ . , 

ಬಿ. ಎ . ( ಆನರ್ಸ್ ) , = 
ಪ್ರೆಸಿಡೆಂಟ್ , 

ಎಲ್ , ಎಲ್ . ಬಿ . , ಜಿ . ಡಿ . ಸಿ . ಪಿ . 
ಫೋನ್ : 12 

ಸೆಕ್ರೆಟರಿ. 


ಕಾರಖಾನೆ : ಕಂಪಲಿ ( ಬಳ್ಳಾರಿ ಜಿಲ್ಲಾ 


Phone : P . C . O . Extension No. 1 . 


DDinni 


IND 


HUMI 


ಜೀವನವನ್ನು ಹೆಚ್ಚು 
ಆನಂದಮಯಗೊಳಿಸಲು 
ಉತ್ತಮ ಸಾಮಾನುಗಳು 
ಉತ್ಯಷ್ಟತೆ ಮತ್ತು ಮಿತವ್ಯತೆಗೆ ಹೆಸರುವಾಸಿಯಾದ 
ನ್ಯಾಷನಲ್‌ - ಎಕೊ ರೇಡಿಯೋಗಳು ಮತ್ತು 
ಕ್ಲಿಯರ್‌ಟೋನ್ ತಯಾರಿಕೆಗಳು ಅನೇಕ 
ಮಾದರಿಗಳಲ್ಲಿ ದೊರೆಯುತ್ತವೆ. . . ನಿಮಗೆ 
ಬೇಕಾದುದನ್ನು ಇಂದೇ ಆರಿಸಿಕೊಳ್ಳಿರಿ! 

* • ಕಿ ಯರ್ಟೋನ್' 
ನ್ಯಾಷನಲ್ ಜೋಡಿ 

ಈ ಲ್ಯಾಂಪುಗಳು ಮತ್ತು ಸಲಕರಣೆಗಳು 
ರೇಡಿಯೋಗಳು 

'ಕ್ಲಿಯರ್‌ಟೋನ್' ವಾಟರ್ ಬಾಯರ್ : 
ಇದರಲ್ಲಿ ನೀರನ್ನು ಬೇಗ ಕಾಯಿಸಬಹುದು ಮತ್ತು 
ಕುದಿಸಬಹುದು . ಸೈಜುಗಳು ; 3 .5 ಮತ್ತು 
8 ಗ್ಯಾಲನ್ನು ಗಳು, ಎ .ಸಿ. ಕರೆಂಟಿನ ಮೇಲೆ ನಡೆಯುತ್ತದೆ. ಈ 

( ಕ್ಲಿಯರ್ಟೋನ್' || 
ಎಲೆಕ್ಟಿಕ್ ಇಸ್ತ್ರಿ ಪೆಟ್ಟಿಗೆ: 
7 ಪೌಂಡು ತೂಕ; 230 
ವೋಲ್ಫ್ , 450 ವ್ಯಾಟ್ , 
ಎ / ಡಿಸಿ , ಬೇ•ಲೈಟ್ 
ಹಿಡಿ ಮತ್ತು ವಿಶಿಷ್ಟವಾದ 

ಬಟನ್ ಗೂವುಗಳು . 
ನ್ಯಾಷನಲ್‌ -ಎಕೊ ಮಾಡೆಲ್ ಎ -722: “ಕ್ಲಿಯ‌ಟೋನ್ ಕುಕಿಂಗ್ ರೇಂಜ್ : 
6 ವಾಲ್ಯುಗಳ , 3 ಬ್ಯಾಂಡುಗಳ ಎ. ಸಿ. ಸೆಟ್ಟು ; ಚೆನ್ನಾಗಿ ಪ್ರತ್ಯೇಕವಾದ ಕಂಟ್ರೋಲುಗಳುಳ್ಳ ಎರಡು 
ಕೇಳಿಸುವ ಈ ಸಟ್ಟು ಈ ವರ್ಗದ ರೇಡಿಯೋಗಳಲ್ಲೆಲ್ಲಾ 

ಹಾಟ್ ಪ್ಲೇಟುಗಳು ಮತ್ತು ಒಂದು ಒಲೆ, 
ಅತ್ಯುತ್ತಮವಾದುದು. ' ನಾನ್ನುನೈಸ್ ' ಆಗಿರುತ್ತದೆ, 

ಅತ್ಯಧಿಕ ಕರೆಂಟ್ ಲೋಡ್ 5,500 ವ್ಯಾಟ , 
ರೂ . 335/- ನಕ್ಕಿ 

*ಕ್ಲಿಯ‌ಟೋನ್' 

ಎಲೆಕ್ನಿಕ್ ಕೆಟ್ಸ್ : 
ಈ ಸೈಜು 3 ಪಿಂಟ್ ;ಕೋಮಿಯಮ 
3 ಸ್ಟೇಟಿಂಗ್ , 230 ವೋಲ್ಫ್ , 750 ವ್ಯಾಟ್, 

ಎ. ಸಿ. ಡಿ . ಸಿ . 
'ಕ್ಲಿಯರ್‌ಟೋನ್' ಟ್ವಿನ್ 
ಹಾಟ್ ಪಟುಗಳು : 
ಅಡಿಗೆಗೆ, ಎರಡು ಹಾಟ್ ಪ್ಲೇಟುಗಳಿಗೂ 
ಪ್ರತ್ಯೇಕವಾದ ಕಂಟ್ರೋಲುಗಳಿರುತ್ತವೆ. 
230 ವೋಲ್ಫ್ , ಎ. ಸಿ. ಡಿ . ಸಿ . 

ಅತ್ಯಧಿಕ ಕರೆಂಟ್ ಲೋಡ್ 3,500 ವ್ಯಾಟ್ , 
ನ್ಯಾಷನಲ್‌ - ಎಕೊ ಮಾಡೆಲ್ ಎ -731 : 

“ ಕಿಯ‌ಟೋನ್' ಮಡಿಸುವ 
ಸೂಕ್ಷ್ಮಗ್ರಾಹಿಯಾದ ಈ ' ನ್ಯೂ ಪ್ರಮುಖ್ ರೇಡಿಯೋ 

ಉಕ್ಕಿನ ಕುರ್ಚಿಗಳು ಮತ್ತು 
7 ವಾಲ್ಯುಗಳ, 8 ಬ್ರಾಂಡುಗಳ ಎ. ಸಿ. ಸೆಟ್ಟು >ಟ್ಯೂನ್ಸ್ 

ಮೇಜುಗಳು : ಅನೇಕ ಬಣ್ಣಗಳಲ್ಲಿ 
ಆರ್ ಎಫ್ , ಸ್ಟೇಜು; ಎಕ್ಟಿನ್ ಷನ್ ಒಕರ್ ಮತ್ತು 

ಬರುತ್ತವೆ. ಕುರ್ಚಿಗಳು ಮತ್ತು 
ಗ್ರಾಮೋಫೋನ್ ಪಿಕ್ - ಆಪ್ ಜೋಡಿಸಲು ಸಾಕೆಟ್ಟುಗಳು 

ಯೊ೦ದಿಗೆ ಅಥವಾ ಮೆತ್ತೆ ಇಲ್ಲದೆ 
'ಇನ್ನುನೈಸ್ ' ಆಗಿರುತ್ತದೆ, ರೂ 625/- ನಕ್ಕಿ 

ದೊರೆಯುತ್ತವೆ ಮತ್ತು ಅತ್ಯಂತ 

ಸುಖಕರವಾಗಿರುತ್ತವೆ. 
ಜನರಲ್ ರೇಡಿಯೋ ಅಂಡ್ ಅಪ್ಪ ಯನ್ಸಸ್ ಪ್ರೈವೇಟ್ ಲಿಮಿಟೆಡ್ 
ಒಪೇರಾ ಹೌಸ್ , ಬೊ೦ಬಾಯಿ 4 3 ಮದನ್ ಸಿ , ಕಲ್ಕತ್ತ 13 
1 / 18 ಮ೦ಟ್ ರೋಡ್, ಮದರಾಸು 2 ಫೆಸರ್ ರೋಡ್, ಶಾಟ 
36 /79 ಸಿಲ್ವರ್ ಜೂ ಬಲಿ ಪಾರ್ಕ್ ರಸ್ತೆ , ಬೆಂಗಳೂರು : ಜೋಗ್ಧಿಯನ್ 
ಕಾಲೋನಿ, ಚಾಂದನಿ ಚೌಕ, ದೆಹಲಿ : ರಾಷ್ಟ್ರಪತಿ ರೋಡ್, ಸಿಕಂದರಾಬಾದು . 

GRA , 9022n 


h 


THAHAKTIFBERHREE 


100000 


ಡಿ ಸೆ೦ ಬ ರ ತಿ೦ ಗಳಲ್ಲಿ ಬಿಡುಗಡೆ 


ಶ್ರೀ ಜಮುನ ಪೊಡಕ್ಷನ್ಸ್ ರವರ... 


ಅಬ್ಬಾ ಆ ಹುಡುಗಿ ! 


( ಕನ್ನಡ) 


ನಿರ್ಮಾತ - ನಿರ್ದೇಶಕ 
ಹೆಚ್. ಎಲ್. ಎನ್ ಸಿಂಹ, 
ಸಂಗೀತ: 

* ಸ್ಟಾಡಿಯಾ: 
ಪಿ . ಕಾಳಿಂಗರಾವ್ ವಿಜಯವಾಹಿನಿ. 


- ಶ್ರೀನಿವಾಸ ಪಿಕ್ಚರ್ಸ ರಿಲೀಜ 


ಲೇಖಕರಿಗೆ ಸೂಚನೆ 


ಕಸರಿ 


ಪ್ರತಿತಿಂಗಳ ೧ ನೆ ದಿನಾಂಕ 

ಪ್ರಕಟವಾಗುವುದು. 


ಮುಖ್ಯ ಸಂಪಾದಕರು : 
ರಂಗನಾಥ ದಿವಾಕರ 
ಸಹಾಯಕ ಸಂಪಾದಕರು : 

ಪಿ . ವಿ. ಆಚಾರ 


ಕಸ್ತೂರಿಯಲ್ಲಿ ಪ್ರಕಟನೆಗಾಗಿ ಲೇಖ, 
ಪ್ರಬಂಧ, ಕಥೆ ಮೊದಲಾದವನ್ನು ಸ್ವೀಕರಿಸ 
ಲಾಗುವದು, ಕಾಗದದ ಒಂದೇ ಮಗ್ಗಲಿಗೆ ವಿರಳ 
ವಾಗಿ ಬರೆದು ಕಳಿಸಬೇಕು, ಲೇಖಕರು ತಮ್ಮ 
ಹೆಸರು ವಿಳಾಸಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕ 
ಲ್ಲದೆ, ಅನುವಾದ ,ರೂಪಾಂತರ ಇಲ್ಲವೆ ಸಾಧಾರ 
ಲೇಖಗಳಾದರೆ ಅವುಗಳ ಮೂಲ ಲೇಖಕ 
ಹಾಗು ಪ್ರಕಾಶಕರ ಹೆಸರು ವಿಳಾಸಗಳನ್ನೂ 
ಒದಗಿಸಬೇಕು. ಮೂಲಲೇಖಕರ ಅನುಮತಿ 
ಪಡೆದೇ ಲೇಖಗಳನ್ನು ಕಳಿಸಿದರೆ ಅವುಗಳ 
ಮೇಲೆ ಬೇಗನೆ ನಿರ್ಣಯಕ್ಕೆ ಬರಲು ಸುಲಭ 
ವಾಗುವದು, ಅಕೃತ ಲೇಖಗಳು ತಿರುಗಿ 
ಬೇಕಾಗಿದ್ದರೆ ಲೇಖಗಳ ಸಂಗಡನೇ ತಿರುಗಿ 
ಕಳಿಸಲು ಅವಶ್ಯ ಬೀಳುವಷ್ಟು, ಅಂಚೆ ತಿಕಿ ಟು 
ಗಳನ್ನೂ ಕಳಿಸಿರಬೇಕು. ಲೇಖ ಸ್ವೀಕೃತ 
ವಾದರೆ ಯಥಾವಕಾಶ ಪ್ರಕಟಿಸಲಾಗುವದು. 
ಲೇಖಕರು ತಮ್ಮ ಲೇಖಗಳ ಸ್ಥಳಪ್ರತಿಗಳನ್ನು 
ಕಾಯ್ದಿಟ್ಟುಕೊಳ್ಳುವದೊಳಿತು. ಲೇ ಖ ಗ ಳು 
ಅಕಸ್ಮಾತ್ತಾಗಿ ಕಳೆದು ಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. 

ಲೇಖ ಪ್ರಕಟವಾದರೆ " ಕಸ್ತೂರಿ” ಯು 
ಆಗಿಂದಾಗ್ಗೆ ಗೊತ್ತುಪಡಿಸಿಕೊಂಡ ಕ್ರಮದಲ್ಲಿ 
ಪ್ರತಿಫಲವನ್ನು ಆದಷ್ಟು ಬೇಗ ಕೊಡಲಾಗು 
ವದು. ಲೇಖಗಳಲ್ಲಿ ಸೂಕ್ತ ಬದಲಾವಣೆ 
ಮಾಡಿಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 


ಪ್ರಕಾಶಕರು : 
ಲೋಕಶಿಕ್ಷಣ ಟ್ರಸ್ಟ್ - ಹುಬ್ಬಳ್ಳಿ 


ಕಚೇರಿ : 
ಸಂಯುಕ್ತ ಕರಾ ಟಕ ಕಾರಾಲಯ 

ಹುಬ್ಬಳ್ಳಿ 


ಮುದ್ರ ಕರು : 
ಸಂಯುಕ್ತ ಕರಾಟಕ ಮುದ್ರಣಾಲಯ 


ಹುಬ್ಬಳ್ಳಿ 


ಮುಖಪುಟ ಚಿತ್ರ : 
ಶ್ರೀ . ಆರ್ , ಎಸ್ , ಮಹಾಜನ 

ಹುಬ್ಬಳ್ಳಿ 


ಚಂದಾದಾರರಿಗೆ ಸೂಚನೆ 
ಪ್ರತಿತಿಂಗಳ ಕಸೂರಿ” ಆಯಾ ತಿಂಗಳ ೧ನೇ 
ದಿನಾಂಕದೊಳಗೇ ಪ್ರಕಟವಾಗುವದು. ಅದು 
ಚಂದಾದಾರರಿಗೆ ಆಯಾ ತಿಂಗಳ೫ನೇ ದಿನಾಂಕ 
ದೊಳಗೆ ತಲಪುವದು, ಹಾಗೆ ಬಾರದಿದ್ದರೆ ಚಂದಾ 
ದಾರರು ತಮ್ಮ ಟಪಾಲು ಕಟ್ಟೆಯಲ್ಲಿ ಮೊದಲು 
ವಿಚಾರಿಸಿ ನಮಗೆ ತಿಳಿಸಬೇಕು, ಚಂದಾದಾರರು 
ಕಾರಾಲಯದೊಡನೆ ಪತ್ರವ್ಯವಹಾರ ಮಾಡು 
ವಾಗ್ಗೆ ತಮ್ಮ ಚಂದಾ ನಂಬರು ಕಾಣಿಸಲು 
ಮರೆಯಬಾರದು. 


ಚಂದಾ ದರ : 
ವಾರ್ಷಿಕ ( ಅ೦ಚೆಸೇರಿ) , ರೂ . ೮ . ೦೦ 
ಅರ್ಧ ವರ್ಷ - 

ರೂ . ೪ - ೫೦ 
ಬಿಡಿಸಂಚಿಕೆ - 

ರೂ , ೦೭೫ 


C 


S 


೧೭ 


ಈ ಸಂಚಿಕೆಯಲ್ಲಿ 
ಗಾಂಧೀಜಿಗೆ ಮನಸೋತಸೊಮಾಲಿ 

ಶಂಕರಲಾಲ ಬ್ಯಾಂಕರ್‌ 
ವಿಮಾನದಿಂದ ಜಿಗಿದ ಮಹಿಳೆ 

.. ಮುರಲೀಧರ 
ಧೀರರ ನಾಡು ನಾರ್ವೆ . . . 

. . ಜಿ. ಎಚ್ . ರಾವ್ 
ಇದುವೆ ಜೀವ, ಇದು ಜೀವನ 
ಪತ್ನಿ ವಿಯೋಗ. . 

ಜವಾಹರಲಾಲ ನೆಹರು 
ಮರು ಪ್ರಶ್ನೆಗಳು . . 

. . “ ಅಮೃತ " 
ಅವನ ಪ್ರತೀಕಾರ ( ರಶಿಯನ್ ಕಥೆ) . 

: : ಆ೦ಟನ್ ಚೆಕಾವ್ ೨೫ 
ಆ ವಿಚಿತ್ರ ಜೇನಿರುನೆ . . 

. . ಆರ್ , ನಾರಾ ಯಣ ಅಯ್ಯರ? ೩೦ 
ನಾವೂ ಸ್ವಲ್ಪ ಭಾವನೆ ಪ್ರಕಟಿಸಲು ಕಲಿಯೋಣ . . .. “ ಯೋಜನಾ " ೩೩ 
ವಿಚಾರಣಾ ಸಮಿತಿಯ ತೀರ್ಪು . . . . . . . . ಬಿ , ಆರ್‌ ಶಂಕರ್ ೩೫ 
ನರ್ನರ್ ಫೋರ್ಸ್ಮನ್ : ಹೃದಯದ ಮನುಷ್ಯ . . ರಾಧಾಕೃಷ್ಣ ರಾವ್ 
ಪ್ರಥಮ ಅಣುಬಾಂಬನ್ನು ಒಗೆದವ . . . . . . " ಫೆಲೋಶಿಪ್ " ೪೨ 
ಕರಡಿಯೊಡನೆ ಕಾಳಗ . . . . . ಕ್ಯಾಪ್ಟನ್ ಜಾನ್ ಹಾಲಂಡ್ 
ಸಿ. ಪಿ. ರಾಮಸ್ವಾಮಿ ಅಯ್ಯರ್ .. 

. . . . . . ಪಾವೆಂ. 
ಹೆಣ್ಣು - ಗಂಡು : ಸಾಮ್ಯ ವೈಷಮ್ಯ . 
ಲಖನೌದಲ್ಲಿ ದರೋಡೆ( ಸತ್ಯ ಘಟನೆ) 

. . “ ಇಲಸ್ಟ್ರೇಟೆಡ್ ವೀಕ್ಲಿ " 
೫೦೦೦ ವರ್ಷ ಹಿಂದಿನ ನಮ್ಮ ಪೂರ್ವಜರು .. 

. . ನಾ ರ, ಶಿ ೬೫ 
ನಿಮ್ಮ ಶಬ್ಬ ಭಾಂಡಾರ ಬೆಳೆಯಲಿ . . 
ತಪ್ಪು ವಿಳಾಸ (ತೆಲುಗು ಕಥೆ) . . 

ಕೋ ಕುಟು೦ಬರಾವ್ 
ಕಾಗೆ : ಬುದ್ದಿಶಾಲಿ ಹಕ್ಕಿ . . 

. . ಗಂಗಾಧರ ೮೨ 
ಕೇತಕಿ : ಉತ್ತಮ ಆಹಾರ 

. . “ ನವನೀತ ) - 
ಆಸ್ಟ್ರೇಲಿಯದ ಅಪೂರ್ವ ಅ೦ಗಡಿ . . 

. . ಮಾ . ಭ, ಪೆರ್ಲ ೮೯ 
ಹೆಂಗಸನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ? ( ಹರಟಿ) . . ಲಾಂಗೂಲಾಚಾರ ೯೨ 
ಆ೦ಧ್ರದ ರಾವುದೂತರು . . 

“ ಸಂಡೇ ಸ್ಟಾಂಡರ್ಡ್ ” ೯೭ 
ಕಳೆದು ಹೋದಗ್ರಹ . . . 

ವಿಜ್ಞಾನಪ್ರಿಯ ೧೦೧ 
ನಿಮ್ಮ ಮಗು ಉಗು ವುದೇಕೆ 
ನಿಮ್ಮ ಕೂದಲಿನ ಆರೋಗ್ಯ 

ಸೈಕಾಲಜಿಸ್ಟ್ ೧೦೯ 


೪೫ 


೪೯ 


೫೭ 


೭೩ 


೮೬ 


ದೀರ್ಘ ಲೇಖ 
ಸಿ೦ ಹಾಸನ ತ್ಯಾಗ 


.. 


.. 


.. ದುಷ್ಯಂತ ಮತ್ತು ಲಕ್ಷ್ಮಣ ಜೋಶಿ ೧೧೩ 


ಕಸ್ತೂರಿ 


ವರ್ಷ ೪ 


ಡಿಸೆಂಬರ್ ೧೯೫೯ 


ಸಂಚಿಕೆ ೪ 


ಗಾಂಧೀಜಿಗೆ ಮನಸೋತಸೋಮಾಲಿ 


ಶಂಕರಲಾಲ್ ಬ್ಯಾಂಕರ್ 


೧೯೨೨ ರಲ್ಲಿ ಬಾರ್ಡೋಲಿಯಲ್ಲಿ ನಡೆಸಿದ ಬಾರದು ಎಂದು ಅಧಿಕಾರಿಗಳ ಸಂಕಲ್ಪವಾ 
ಸತ್ಯಾಗ್ರಹಕ್ಕಾಗಿ ಗಾಂಧೀಜಿಯವರಿಗೆ ಬ್ರಿಟಿಶ್ ಗಿತ್ತು . ಗಾಂಧೀಜಿಯವರ ಮೇಲ್ವಿಚಾರಣೆಗಾಗಿ 
ಸರಕಾರ ಆರು ವರ್ಷಗಳ ಶಿಕ್ಷೆ ವಿಧಿಸಿತ್ತು . ನೇಮಿಸಿದ ವಾರ್ಡ ರನಿಗೆ ಈ ಬಗ್ಗೆ ಸ್ಪಷ್ಟ 
ಅವರನ್ನು ಯರವಡಾ ಜೈಲಿನಲ್ಲಿಟ್ಟಿದ್ದರು. ಸೂಚನೆ ಕೊಡಲಾಗಿತ್ತು . ಮೊದಮೊದಲು 
ಹೊರಗೆ ಸರಕಾರದ ವಿರುದ್ದ ಬಂಡೆಬ್ಬಿಸಿದಂತೆ ಒಂದು ಅಥವಾ ಮುಸಲ್ಮಾನ ವಾರ್ಡರರನ್ನು 
ಜೈಲಿನಲ್ಲಿಯೂ ಏನಾದರೂ ಮಾಡಲಿಕ್ಕಿಲ್ಲವೇ ನೇಮಿಸಿದರು . ಆದರೆ ಅವರು ಒಂದಲ್ಲ ಒಂದು 
ಎ೦ಬ ಭಯ ಮೇಲಿನ ಅಧಿಕಾರಿಗಳಿಗಿತ್ತು . ದಿನ ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗುತ್ತಿ 
ಆದ್ದರಿಂದ ಅವರು ಗಾಂಧೀಜಿಯನ್ನು ಪ್ರತ್ಯೇಕ ದ್ದುದನ್ನು ಕಂಡ ಜೇಲ್ ಅಧಿಕಾರಿಗಳು ಗಾಬರಿ 
ಬ್ಲಾಕಿನಲ್ಲಿಟ್ಟಿದ್ದರು. ಇದು ತ್ರಿಕೋಣಾಕೃ - ಯಾಗಿ ಒಬ್ಬ ಸೋಮಾಲಿ ವಾರ್ಡ ರನನ್ನು 
ತಿಯದಾಗಿತ್ತು . ಈ ಬಾಕಿನ ಎಲ್ಲ ಕೋಣೆ ನೇಮಿಸಿದರು. ಅವನ ಹೆಸರು ಆದಂ ಎಂದಿತ್ತು . 
ಗಳನ್ನು ತೆರವು ಮಾಡಿ ಗಾಂಧೀಜಿಯವರನ್ನು ಆಗ ಆಫ್ರಿಕೆಯಲ್ಲಿ ಸೋಮಾಲಿ ಜನರು ಕೂಡ 
ಅಲ್ಲಿಡಲಾಗಿತ್ತು . ಅದರಲ್ಲಿಯ ಮಧ್ಯದಕೋಣೆ ಬ್ರಿಟಿಶ್ ಸರಕಾರವನ್ನು ಪ್ರತಿಭಟಿಸಿದ್ದರು. 
ಯನ್ನು ಗಾಂಧೀಜಿಯ ಉಪಯೋಗಕ್ಕೂ ಅದಕ್ಕಾಗಿ ಬಂಧಿಸಲ್ಪಟ್ಟವರಲ್ಲಿ ಆದಮನೂ 
ಇನ್ನೊಂದನ್ನು ನನ್ನ ಉಪಯೋಗಕ್ಕೂ ಕೊಟ್ಟಿ, ಒಬ್ಬನಾಗಿದ್ದ . ಅವನನ್ನು ಹಿಂದುಸ್ಥಾನಕ್ಕೆ 
ದ್ದರು. ಎರಡು ಕಡೆಗಳಲ್ಲಿ ಬ್ಲಾಕು ಗೋಡೆ ಕಳಿಸಿ ಯರವಡಾ ಜೇಲಿನಟ್ಟಿದ್ದರು. . 
ಗಳಿಂದ ಮುಚ್ಚಲ್ಪಟ್ಟಿದ್ದರೂ ಒಂದು ಬದಿಯಿಂದ ಪ್ರಾರಂಭದಲ್ಲಿ ಆದಮ ಮೇಲ್ವಿಚಾರಣೆಯ 
ಹೊರಗಿನ ಬಯಲು ಕಾಣಿಸುತ್ತಿತ್ತು . ಕಾರವನ್ನು ಕಟ್ಟುನಿಟ್ಟಾಗಿಯೇ ನೋಡಿ 

ಜೇಲಿನ ಇತರ ಕೈದಿಗಳೊಡನೆ ಯಾವ ಕೊ೦ಡ . ಗಾಂಧೀಜಿ ಹೊರಗೆ ಅಡ್ಡಾಡುತಿರು 
ವಿಧವಾದ ಸಂಪರ್ಕವೂ ಗಾಂಧೀಜಿಗೆ ಬರ ವಾಗ ಬಯಲಿನಲ್ಲಿ ಯಾವನಾದರೂ ಕೈದಿ 

ಗುಜರಾತಿಯಿಂದ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಹೋಗುತ್ತಿದ್ದರೆ ಆತ ಗಾಂಧೀಜಿಗೆ ಕೈ ಮುಗಿಯ ಗಳಿಗೆ ಪ್ರವೇಶವೇ ಇರಲಿಲ್ಲ. ಹಾಗಿದ್ದರೂ 
ದಿರುತ್ತಿರಲಿಲ್ಲ. ಆದರೆ ಆದಮನ ಕಣ್ಣಿಗೆ ಈ ಹೊರಗಿನ ಜಗತ್ತಿನಲ್ಲಿ ಏನು ನಡೆದಿದೆಯೆಂದು 
ದೃಶ್ಯ ಬಿದ್ದರೆ ಆತ ಕೂಡಲೆ ನಮಸ್ಕಾರ ಮಾಡಿ ತಿಳಿದುಕೊಳ್ಳುವ ಕುತೂಹಲ ಕೈದಿಗಳಿಗೆ ಇರು 
ದವನ ಹೆಸರನ್ನು ಜೇಲ್ ಸುಪರಿಂಟೆಂಡೆಂಟರಿಗೆ ತಿತ್ತು . ಅದು ಸ್ವಾಭಾವಿಕವೂ ಆಗಿತ್ತು . ಅವರು 
ತಿಳಿಸುತ್ತಿದ್ದ . ಮೂರು ದಿನಗಳ ವರೆಗೆ ಆತ ವಾರ್ಡರರ ಅಥವಾ ಹೊರಗೆ ಹೋಗಿ ಬರುವ 
ಬಲವಾಗಿ ಕಾವಲನ್ನು ನಡೆಸಿದ. ಆದರೆ ನಾಲ್ಕ ಕೈದಿಗಳ ಮುಖಾಂತರ ಪತ್ರಿಕೆಗಳನ್ನು ತರಿಸಿ 
ನೆಯ ದಿನ ನನ್ನ ಬಳಿಗೆ ಬಂದು “ ಗಾಂಧೀಜಿ ಕೊಳ್ಳುತ್ತಿದ್ದರು. ಆದಮನಿಗೆ ಇದೆಲ್ಲ ಗೊತ್ತಿರ 
ಧರ್ಮಿಷ್ಟ ರು . ಅವರ ಮೇಲೆ ಏನು ಎಂದು ಬೇಕು, ಗಾಂಧೀಜಿಯವರಿಗೆ ಪತ್ರಿಕೆ ಓದುವ 
ಕಾವಲಿಡಬೇಕು ? ನಸುಕಿನಲ್ಲಿ ನಾಲ್ಕು ಗಂಟೆಗೆ ಇಚ್ಚೆಯಿರಬೇಕು ಎಂದುಕೊಂಡು ಆತ ಪತ್ರಿಕೆ 
ಎದ್ದು ಪ್ರಾರ್ಥನೆ ಮಾಡುತ್ತಾರೆ. ಬಳಿಕ ದಿನ ಯನ್ನು ತಂದಿದ್ದ . 
ವಿಡೀ ಕೆಲಸದಲ್ಲಿ ಮಗ್ನರಾಗಿರುತ್ತಾರೆ. ಯಾರೋ ಆದರೆ ಗಾಂಧೀಜಿಯವರ ವಿಚಾರ ಇತರ 
ಡನೆ ಮಾತನಾಡಲೂ ಅವರಿಗೆ ಸಮಯವಿರುವು ಕೈದಿಗಳಿಗಿಂತ ಭಿನ್ನವಾಗಿತ್ತು . ಅವರದು ಸತ್ಯಾ 
ದಿಲ್ಲ . ಇಂಥ ಪುಣ್ಯಾತ್ಮರ ಮೇಲೆ ಏನೆಂದು ಗ್ರಹ ಸಮರ. ಅದರ ನೀ ತಿಯಂತೆ ಕಾಯದೆ 
ಕಾವಲು ಮಾಡಲಿ ? ” ಎಂದು ಹೇಳಿದ. ಯನ್ನು ಭಂಗಿಸುವುದಾದರೂ ಸವಿನಯವಾಗಿ 

ಅವನ ಮಾತುಗಳ ಅರ್ಥವು ನನಗೆ ಸರಿ ಭಂಗಿಸಬೇಕಾಗಿತ್ತು . ಶಿಕ್ಷೆಯಾದ ನಂತರ 
ಯಾಗಿ ಆಗಲಿಲ್ಲ. ಗಾಂಧೀಜಿಯ ನಿತ್ಯಕರ್ಮ ಜೇಲಿನ ನಿಯಮಗಳನ್ನು ಸರಿಯಾಗಿ ಪಾಲಿಸ 
ಗಳ ಪ್ರಭಾವ ಅವನ ಮೇಲೆಯೂ ಬಿದ್ದಿದೆ ಬೇಕೆಂದು ಅವರು ಹೇಳುತ್ತಿದ್ದರು. ಪಾಲಿಸಬಾರ 
ಎಂದು ಮಾತ್ರ ಗೊತ್ತಾಯಿತು. 

ದೆಂದಿದ್ದರೆ ಬಹಿರಂಗವಾಗಿ ವಿರೋಧಿಸಬೇಕು 
ಕಾವಲಿನ ಮಾತನ್ನು ಬಿಟ್ಟುಕೊಟ್ಟು ಆದಂ ಎಂದು ಅವರ ಹೇಳಿಕೆ . ಕಳ್ಳತನದಿಂದ ಮುಚ್ಚು 
ಗಾಂಧೀಜಿಗೆ ಹೇಗೆ ಸಹಾಯ ಮಾಡಬಹುದು, ಮರೆಯಿಂದ ಕಾಯದೆಕಾನೂನುಗಳ ಭಂಗ 
ಎಂದು ಯೋಚಿಸತೊಡಗಿದ. ಸಹಾಯ ವೆಂಬುದು ಆಗಲಾರದು. 
ಮಾಡುವ ಅವಕಾಶವನ್ನು ಹುಡುಕತೊಡಗಿದ, ಆದ್ದರಿಂದ ಆದಮ ತಂದ ಪತ್ರಿಕೆಯನ್ನು 
ಗಾಂಧೀಜಿಯ ಯಾವ ಕೆಲಸಗಳನ್ನು ನಾನು ಗಾಂಧೀಜಿ ಓದುವುದಿಲ್ಲ ಎಂದು ನನಗೆ ಗೊತ್ತಿ 
ಮಾಡುತ್ತಿದ್ದೆನೋ ಅವನ್ನೆಲ್ಲ ತಾನೇ ಮಾಡುವು ತ್ತು . ನಾನು ಈ ಮಾತನ್ನು ಅವನಿಗೆ ತಿಳಿಸಿ ಹೇಳಿ 
ದಾಗಿ ಹೇಳತೊಡಗಿದ . 

ದರೂ ಅವನಿಗೆ ಅರ್ಥವಾಗಲಿಲ್ಲ. “ ಒಯ್ಯು 
ಕೆಲ ದಿನಗಳ ನಂತರ ಒಂದು ಮುಂಜಾನೆ ಕೊಡುವುದು ನಿಮ್ಮಿಂದ ಆಗದಿದ್ದರೆ ನಾನೇ ಒಯು 
ಆತ “ ಟಾಯಿವಮ್ ” ಪತ್ರಿಕೆಯನ್ನು ತೆಗೆದು ಕೊಡುತ್ತೇನೆ ” ಎಂದು ಆತ ಗಾಂಧೀಜಿಯವರ 
ಕೊಂಡು ಬಂದು ನನಗೆ “ನೋಡಿ, ಏನು ತಂದಿ ಕೋಣೆಗೆಹೋಗಿ ಅವರ ಕೈಗೆ ಪತ್ರಿಕೆಯನ್ನಿತ್ತ . 
ದೇನೆ ಎಂದು ? ಟಾಮ್ಸ್ ಪತ್ರಿಕೆ ತ೦ದಿ ಅವನೆಡೆಗೆ ಪ್ರಶ್ನಾರ್ಥಕ ದೃಷ್ಟಿಯನ್ನು ಬೀರಿ 
ದೇನೆ. ತಾಜಾ - ಇಂದಿನದೇ ಸಂಚಿಕೆ. “ ಏನಿದು ಆದಮ ? ” ಎಂದು ಕೇಳಿದರು 
ಗಾಂಧೀಜಿಯವರಿಗಾಗಿ ತಂದಿದ್ದೇನೆ. ಒಯು ಗಾಂಧೀಜಿ. 
ಅವರಿಗೆ ಕೊಡಿ” ಎಂದ. 

“ ಮಹಾರಾಜ, ಪತ್ರಿಕೆ. ತಾಜಾ ಸಂಜಿಕೆ . 
ಆಗ ಸತ್ಯಾಗ್ರಹಿ ಕೈದಿಗಳಿಗೆ ಪತ್ರಿಕೆಗಳನ್ನು ನಿಮಗಾಗಿ ತಂದಿದ್ದೇನೆ, ಓದಿ ” ನಗುತ್ತ 
ಓದಲು ಕೊಡುತ್ತಿರಲಿಲ್ಲ . ಜೈಲಿನಲ್ಲಿ ಪತ್ರಿಕೆ ಹೇಳಿದ ಆದಮ . 


ಗಾಂಧೀಜಿಗೆ ಮನಸೋತಸೊಮಾಲಿ 


ಕೂಡಲೆ ಗಾಂಧೀಜಿ, “ ನಾನು ಈ ಪತ್ರಿಕೆ ಸಿದ. ಅವನಿಗೆ ಯಾವುದೋ ಯುಕ್ತಿ ಹೊಳೆದಿರ 
ಯನ್ನು ಓದಲಾರೆ. ಅದು ಕಾಯದೆಗೆ ವಿರುದ್ಧ ಬೇಕು. ಗಾಂಧೀಜಿಯ ಬಳಿಗೆ ಹೋಗಿ“ನೀವು 
ವಾಗುವದು, ತಿರುಗಿ ತೆಗೆದುಕೊಂಡುಹೋಗು" ತುಂಬ ಧರ್ಮಿಷ್ಠ ರು . ಪತ್ರಿಕೆಯನ್ನು ಓದುವು 
ಎಂದರು . 

ದಿಲ್ಲ. ಆದರೆ ನಾನು ಇಲ್ಲಿ ಈ ಜೇಲಿಗೆ ಬಂದು 
- ಆದಂ ಅವರನ್ನು ಒಪ್ಪಿಸಲು ಯತ್ನಿಸಿದ. ಬಹಳ ದಿನಗಳಾಗಿ ಹೋದವು ನನ್ನ ದೇಶದ 
* ತಾಜಾ ಸಂಚಿಕೆ ಸ್ವಾಮಿ , ಎಲ್ಲರೂ ಪತ್ರಿಕೆ ಸುದ್ದಿಗಳನ್ನು ಓದಿ ನನಗೆ ಹೇಳಿರಿ ” ಎಂದ. 
ಯನ್ನು ಓದಲು ಬಯಸುತ್ತಾರೆ. ಬಹಳ ಕಷ್ಟ ಆದಮನ ಮಾತುಗಳನ್ನು ಕೇಳಿ ಗಾಂಧೀಜಿಗೆ 
ದಿಂದ ತಂದಿದ್ದೇನೆ. ” 

ನಗೆ ಬಂತು. ತಮ್ಮಿಂದ ಪತ್ರಿಕೆಯನ್ನೂದಿಸುವ 
“ ಅದನ್ನೆಲ್ಲ ಬಲ್ಲೆ . ಆದರೆ ಕಾಯದೆಗೆ ವಿರು ಯುಕ್ತಿ ಇದು ಎಂದು ಅವರಿಗೆ ಗೊತ್ತಾಯಿತು. 
ದ್ದವಾದುದರಿಂದ ನಾನು ಓದಲಾರೆ. ನೀನು | ಪಾಪ ! ಇವನದು ಇಷ್ಟೊಂದು ಆಗ್ರಹವಿರುವು 
ಇದನ್ನು ತೆಗೆದುಕೊಂಡು ಹೋಗಿ ಸುಟ್ಟು ದಾದರೆ ಇವನನ್ನೇಕೆ ನಿರಾಶೆಗೊಳಿಸಬೇಕು 
ಹಾಕು , ಇಲ್ಲವಾದರೆ ನಾನು ಮೇಲಿನವ ಎ೦ದು ಯೋಚಿಸಿದರು . ಅವರು ಪತ್ರಿಕೆಯ 
ರಲ್ಲಿ ದೂರಿಕೊಳ್ಳಬೇಕಾಗುವುದು ” ಗಾಂಧೀಜಿ ನ್ಯೂ ದಿ ಸೋಮಾಲಿಲ್ಯಾಂಡಿನಲ್ಲಿ ನಡೆದಿದ್ದ 
ಖಂಡಿತವಾಗಿ ಹೇಳಿದರು . 

ಯುದ್ದದ ಸಮಾಚಾರವನ್ನು ಅವನಿಗೆ ಹೇಳಿದರು. 
- ಆದಮನಿಗೆ ನಿರಾಶೆಯಾಯಿತು. ಅವನಿಗೆ ಆದಮನಿಗೆ ಬಲು ಸಂತೋಷವಾಯಿತು. ಹೊರ 
ತುಸು ಅಂಜಿಕೆಯೂ ಆಯಿತು. ನನ್ನಲ್ಲಿಗೆ ಬಂದು ನೋಡಿ ಬಂದು ಚಿಕ್ಕ ಮಗುವಿನಂತೆ ನಗುತ್ತ , 
ಹೇಳಿದ, “ ಮಹಾರಾಜ ( ಗಾಂಧೀಜಿ) ಹೇಳು " ನೋಡಿದಿರಾ ಗಾಂಧೀಜಿ ಪತ್ರಿಕೆ ಓದಿದರು. 
ತಾರೆ ಪತ್ರಿಕೆ ಓದುವುದು ಕಾಯದೆಗೆ ವಿರುದ್ದ ಅವರನ್ನು ಹೇಗೆ ಒಪ್ಪಿಸಿದೆ ನೋಡಿದಿರಾ ! ” 
ವೆಂದು ? ಯಾರು ಮಾಡಿದ ಕಾಯದೆ ? ಸರ ಎಂದ. 
ಕಾರದ್ದಲ್ಲವೆ ? ಅದಂತೂ ಬದ್ಮಾಷ್ ಸರಕಾರ . ಆನಂತರ ಆ ದಮನ ಭಕ್ತಿ ದಿನದಿನಕ್ಕೆ 
ಅದರ ಕಾಯ್ದೆಯ ಪರವೆಯನ್ನೇಕೆ ಮಾಡ ಹೆಚ್ಚುತ್ತ ಹೋಯಿತು. ಗಾಂಧೀಜಿಯವರೊ 
ಬೇಕು ? ಆದರೆ ಗಾಂಧೀಜಿ ವಿಚಿತ್ರ ವ್ಯಕ್ತಿ , ಡನೆ ಅವನ ಸಂಬಂಧ ನಿಕಟವಾಯಿತು. ಗಾಂಧೀ 
ಅವರು ನನ್ನ ಮಾತು ಕೇಳುವುದಿಲ್ಲ. ನೀವು ಅವ ಜಿಯವರ ಸಣ್ಣ -ದೊಡ್ಡ ಕೆಲಸಗಳೆಲ್ಲವನ್ನೂ 
ರನ್ನು ಒಪ್ಪಿ ಸಿರಿ, ” 

ಆತ ಭಕ್ತಿಯಿಂದ ಮಾಡತೊಡಗಿದ. ನಸುಕಿನಲ್ಲಿ 
“ ನನ್ನಿಂದ ಈ ಕೆಲಸವಾಗದು. ಗಾಂಧೀಜಿ ನಾಲ್ಕು ಗಂಟೆಗೆ ಎದ್ದು ಗಾಂಧೀಜಿಗಾಗಿ ನೀರು 
ಇಂಥ ಮಾತನ್ನೆ೦ದೂ ಕೇಳುವುದಿಲ್ಲ. ನಾನು ಕಾಯಿಸಿಕೊಡತೊಡಗಿದ, ಗಾಂಧೀಜಿಗ ಅವ 
ಹೇಳಿದರೆ ಇಷ್ಟು ಬೇಸರಗೊಂಡಾರು.” ನಲ್ಲಿ ಪ್ರೇಮ ಉಂಟಾಗಿತ್ತು . 

ನನ್ನ ಮಾತು ಕೇಳಿ ಅವನಿಗೆ ಬಹು ದುಃಖ ಆದಮನೀಗ ಹಿಂದುಸ್ತಾನದಲ್ಲಿರುವುದರಿಂದ 
ವಾಯಿತು. ಇಷ್ಟೊಂದು ಕಷ್ಟ ಪಟ್ಟು ತಂದ ಅವನು ಉರ್ದು ಕಲಿಯಬೇಕು ಎಂದು ಅನಿಸಿ 
ಪತ್ರಿಕೆಯನ್ನು ಹರಿದುಹಾಕುವುದಾಗಲಿ , ಸುಟ್ಟು ಗಾಂಧೀಜಿ ಅವನಿಗೆ ಉರ್ದು ಕಲಿಯಲು ಹೇಳಿ 
ಹಾಕುವುದಾಗಲಿ ಅವನಿಗೆ ಸೇರಲಿಲ್ಲ. ಹೇಗಾ ದರು. ಆದಮ ಅವರಿಂದಲೇ ಉರ್ದು ಕಲಿಯ 
ದರೂ ಮಾಡಿ ಗಾಂಧೀಜಿ ಅದನ್ನು ಓದುವಂತೆ ತೊಡಗಿದೆ . ಆಗ ಗಾಂಧೀಜಿ ಸ್ವತಃ ಉರ್ದು 
ಮಾಡಿದರೆ ಅವನ ಪ್ರಯತ್ನ ಸಾಹಸಗಳು ಸಫ ಕಲಿಯುತ್ತಿದ್ದರಾದ್ದರಿಂದ ಅವರಿಗೂ ಈ ವಿಷಯ 
ಲವಾಗುವವು. ಆತ ಮನಸ್ಸಿನಲ್ಲಿಯೆ ಯೋಚಿ ದಲ್ಲಿ ಆನಂದವಿತ್ತು . 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಕೆಲ ತಿಂಗಳುಗಳು ಕಳೆದವು. ಅತಿಯಾಗಿ ಕೆಲಸ ಕಡಿಮೆ ಮಾಡಿದರೆ ಒಳ್ಳೆಯದು ಎಂದು 
ನೂಲುವ ಶ್ರಮದಿಂದ ಗಾಂಧೀಜಿಯ ಕಣ್ಣು ಅವನಿಗೆ ಅನಿಸುತ್ತಿತ್ತು . ಮತ್ತೂ ಕೆಲ ದಿನಗಳ 
ಗಳುನೋಯತೊಡಗಿದ್ದವು. ವಿಶ್ರಾಂತಿ ತೆಗೆದು ನಂತರ ಆರೋಗ್ಯ ಇನ್ನಷ್ಟು ಕೆಡಲು ಗಾಂಧೀಜಿ 
ಕೊಳ್ಳಲು ಡಾಕ್ಟರರು ಹೇಳಿದ್ದರು. ಬೆಳಿಗ್ಗೆ ಊಟವನ್ನು ಕಡಿಮೆ ಮಾಡಿದರು . ದಿನಾಲು 
ಬೇಗ ಎದ್ದು ಇಡೀ ದಿನ ಕೆಲಸ ಮಾಡುವ ನಾಲ್ಕು ರೊಟ್ಟಿ ತಿನ್ನುತ್ತಿದ್ದರು. ಇನ್ನು ಮುಂದೆ 
ಬದಲು ಕಡಿಮೆ ಕೆಲಸ ಮಾಡಲು ಹೇಳಿದ್ದರು. ಎರಡೇ ಕೊಡು ಎಂದು ಆದಮನಿಗೆ ಹೇಳಿದರು . 
ಆದರೆ ಗಾಂಧೀಜಿ ಒ೦ದನ್ನೂ ಮನ್ನಿಸಿರಲಿಲ್ಲ . ಆದರೆ ಆದಂ ಅವರ ಮುಖ ನೋಡುತ್ತ ನಿಂತು, 
ಅವರ ಕಣ್ಣುಗಳು ವಿಪರೀತ ನೋಯುತ್ತಿದ್ದವು. “ ಸ್ವಾಮಿ , ಸೂಯ್ಯ ತನ್ನ ನಿಯಮವನ್ನು ತಪ್ಪಿಸುವು 
ಇದನ್ನು ಕಂಡು ಆದಮನಿಗೆ ತುಂಬ ದುಃಖ * ದಿಲ್ಲವೆಂದ ಮೇಲೆ ನೀವು ರೊಟ್ಟಿಗಳನ್ನು ಹೇಗೆ 
ವಾಗುತ್ತಿತ್ತು . ಕಡಿಮೆ ಕೆಲಸ ಮಾಡಿರೆಂದು ಕಡಿಮೆ ಮಾಡಿಕೊಳ್ಳಬಲ್ಲಿರಿ ? ” ಎಂದ. 
ಆತ ಗಾಂಧೀಜಿಗೆ ಬಿನ್ನವಿಸಿಕೊಳ್ಳತೊಡಗಿದೆ. 
ಅವರು “ ಆದಮ್ಮ , ನೋಡು. ಸೂರ ಎಂದೂ ಆದಮನ ವಾದವನ್ನು ಕೇಳಿ ಗಾಂಧೀಜಿ 
ತನ್ನ ಕೆಲಸವನ್ನು ತಪ್ಪಿಸುವುದಿಲ್ಲ. ಸರಿಯಾದ ನಕ್ಕರು. ಈ ವಿದೇಶೀಯನಿಗೆ ಗಾಂಧೀಜಿಯವರಲ್ಲಿ 
ಹೊತ್ತಿಗೆ ಮೂಡಿ ಇಡೀ ಜಗತ್ತಿಗೆ ಬೆಳಕನ್ನು ಅದೆಂಥ ಶ್ರದ್ದೆಯಿತ್ತು! ಆದಮನ ಸೇವೆಯಿಂದ 
ಕೊಡುತ್ತಾನೆ. ಅಂದ ಮೇಲೆ ನಾವು ನಮ್ಮ ಗಾಂಧೀಜಿ ಸಂತುಷ್ಟರಾಗಿದ್ದರು. ತಾವು ಆತನಿ 
ಕೆಲಸವನ್ನು ಹೇಗೆ ಬಿಡಬಲ್ಲೆವು? ” ಎಂದರು. ಗಾಗಿ ಏನು ಮಾಡಬಹುದು ಎಂದು ಯೋಚಿಸು 

ಈ ಮಾತು ಕೇಳಿ ಆದಮ ತಣ್ಣಗಾದನು. ತ್ತಿದ್ದರು. ಅವನ ವಿಷಯ ತಿಳಿದುಕೊಳ್ಳಲು 
ಆತ ಸ್ವತಃ ಧರ್ಮ ನಿಷ ಮನುಷ್ಯನಾಗಿದ್ದ. ಅವರು ಸುಪರಿಂಟೆಂಡೆಂಟರೊಡನೆ ಮಾತಾಡಿ 
ಆತ ನಿಯಮಾನುಸಾರ ನಮಾಜು ಮಾಡುತಿದ್ದ , ದರು. ಈ ಮಾತು ಕತೆಯ ಪರಿಣಾಮವಾಗಿ 
ಗಾಂಧೀಜಿಯವರ ಮಾತಿನ ಪ್ರಭಾವ ಅವನ ಮುಂದೆ ಕೆಲ ದಿನಗಳಲ್ಲಿಯೆ ಆದಮನ ಬಿಡುಗಡೆ 
ಮೇಲೆ ಬಿತ್ತು . ಹಾಗಿದ್ದರೂ ಗಾಂಧೀಜಿ ಯಾಯಿತು. 


ಬಾಲ ಭಾಷಿತ 
ಕೆಲಸ ಮತ್ತು ಆ ಟ ( ಕೆಲಸವೆಂದರೆ ಇತರರು ನನಗೆ ಮಾಡಲು ಸೂಚಿ 
ಸುವ ವಿಷಯ ; ಆಟವೆಂದರೆ ನಾವೇ ಮಾಡಬೇಕೆಂದು ಯೋಚಿಸುವಂಥಾದ್ದು . ” 


ಹಣದ ಡಬ್ಬಿ . “ ಅದು ಮಕ್ಕಳಿಗೆ ಜಿಪುಣರಾಗಲು ಕಲಿಸುತ್ತದೆ; ತಂದೆ 
ತಾಯಿಗಳಿಗೆ ದರೋಡೆಗಾರರಾಗಲು ಕಲಿಸುತ್ತದೆ. ೨ 


ಪ್ರಾಣಿದಯೆ , “ ನಾನು ಮೊನ್ನೆ ಒಂದು ಪ್ರಾಣಿದಯೆಯ ಕೆಲಸ ಮಾಡಿ 
ದ್ದೇನೆ. ಒಂದು ನಾಯಿಯನ್ನು ಒದೆಯುತ್ತಿದ್ದ ಒಬ್ಬ ಹುಡುಗನನ್ನು ಚೆನ್ನಾಗಿ ಒದ್ದೆ ” 


೨೫ ವರ್ಷದ ಬಂಗಾಲಿ ಮಹಿಳಾ ಸಾ ರಾ ಟೂಪರ್‌ 

ಡಾ . ಗೀತಾ ಚಂದಾಳ ಸಾಹಸ 


1 


ವಿಮಾನದಿಂದ 
ಜಿಗಿದ ಮಹಿಳೆ 


ಮುರಲೀಧರ 


(1ಂಡಸರು ಮಾಡಲಾಪುದನ್ನೆಲ್ಲ ಹೆಂಗಸರೂ ನೊಡನೆ ಜಿಗಿದು ಭಾರತದ ಪ್ರಥಮ ಮಹಿಳಾ 
ಮಾಡಬಲ್ಲರು ಎ೦ಬ ಆಧುನಿಕ ಮಹಿಳೆಯರಲ್ಲಿ ಪ್ಯಾರಾಚೂಟಿಸ್ಟ್ - ಕೊಡೆ ವೈಮಾನಿಕಳು 
ಡಾ . ಗೀತಾ ಚಂದಾ ಒಬ್ಬಳು. ತನ್ನ ಮಟ್ಟಿಗೆ ಎನಿಸಿದ್ದಾಳೆ 
ಇದನ್ನು ಸಿದ್ದಪಡಿಸಿ ತೋರಿಸಲು ಅವಳು ಅದು ಅಗಸ್ಟ್ ೬ ರ ರಾತ್ರಿ . ಸರಾಸವಾಗಿ 
ವಿಮಾನದಿಂದ ಏಳು ಸಲ ಪ್ಯಾರಾಚೂಟಿ ಒಂದು ತಾಸಾಗಿತ್ತಷ್ಟೆ . ಬಿದಿಗೆಯ ಚಂದ್ರನ 

ಮಂದಪ್ರಕಾಶ ಮಾಯವಾಗುವುದರಲ್ಲಿತ್ತು . 
ಪ್ಯಾರಾಚೂಟ್ ಸೈನಿಕನೆಂಬ ಅರ್ಹ ತೆಗಳಿಸಬೇ 
ಕಾದರೆ ಉಮೇದುವಾರರು ಪೂರೈಸಬೇಕಾದ 
ಏಳನೇ ಮತ್ತು ಕೊನೆಯ ಜಿಗಿತವನ್ನು ನಿರೀಕ್ಷೆ 
ಸಲು ಐತಿಹಾಸಿಕ ಆಗ್ರಾದಲ್ಲಿ ಸಾವಿರಾರು ಜನ 
ಆಕಾಶದಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದರು. ಈ 
ಘಟನೆ ಎಷ್ಟು ಮಹತ್ವದ್ದೆನಿಸಿತ್ತೆಂದರೆ ಅದನ್ನು 
ನೋಡಲೆಂದೇ ಎರಡು ಡಜನ್‌ನಷ್ಟ ಮಹಿಳಾ 
ಪತ್ರಿಕೋದ್ಯೋಗಿಗಳನ್ನು ದಿಲ್ಲಿಯಿಂದ ಆಗ್ರಾಕ್ಕೆ 
ವಿಮಾನದಲ್ಲಿ ಕರೆ ತರಲಾಗಿತ್ತು . ಈ ಉತ್ಸಾ 
ಹಕ್ಕೆ ಕಾರಣವಿಲ್ಲದಿರಲಿಲ್ಲ. ಭಾರತದಲ್ಲಿ 
ಒಬ್ಬಳೋ ಇಬ್ಬರೋ ಸ್ತ್ರೀ ವೈಮಾನಿಕರಿರ 
ಬಹುದಷ್ಟೆ . ಆದರೆ ಪ್ಯಾರಾಚೂಟಿನೊಡನೆ 
ನೆಲಕ್ಕೆ ಜಿಗಿಯುವುದು ಆಕಾಶ ಗಮನದಲ್ಲಿ ಪಳ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಗಿದ ಗಟ್ಟಿ, ಎದೆಯ ಪುರುಷರಿಗೆ ಕೂಡ ಸುಲಭೆ ಚಕ ಸಾಹಸಗಳ ಮೇಲೆ ಪ್ರೀತಿ, ಬಂಗಾಲದ 
ಸಾಧ್ಯವಾದ ಸಾಹಸವಲ್ಲ . ಅದು ಅಜ್ಞಾತದತ್ತ ಕೊಮಿಲ್ಲಾ ದಲ್ಲಿ ೧೯೩೩ ರಲ್ಲಿ ಹುಟ್ಟಿದ ಅವಳು 
ಅಂಧ ಲಂಘನ ಮಾಡಿದಂತೆ. ಈ ೨೫ ವರ್ಷದ ರಂಗಪುರದಲ್ಲಿ ಹೈಸ್ಕೂಲುಕಲಿಯುತ್ತಿದ್ದಾಗಲೇ 
ಮಹಿಳಾ ಡಾಕ್ಟರ್‌ ಆರು ಸಲ ವಿಮಾನದಿಂದ “ ಸೈಕಲ್ ಹುಡುಗಿ ” ಎಂದು ಪ್ರಸಿದ್ಧಳಾಗಿ 
ಪ್ಯಾರಾಚೂಟ್ನೊಡನೆ ಯಾವ ಪುರುಷನಷ್ಟೆ ದಳು, ಆಟಪಾಟಗಳಲ್ಲಿ ಅವಳು ಯಾವಾ 
ಚೆನ್ನಾಗಿ ನೆಲಕ್ಕೆ ಜಿಗಿದು ತೋರಿಸಿದ್ದಳು. ಅವಳ ಗಲೂ ಮುಂದೆ. 
ಕೊನೆಯ ಮತ್ತು ರಾತ್ರಿಯ ಏಳನೇ ಜಿಗಿತ ಅವಳ ತಂದೆ ಹರೇ೦ದ್ರ ಚಂದಾ ಡಾಕ್ಟರರು , 
ಒಂದು ಐತಿಹಾಸಿಕ ಘಟನೆಯೇ ಆಗುವುದಿತ್ತು . ಗಂಡೆದೆಯ ಗೀತಾಗೆ ತಾನೂ ಡಾಕ್ಟರಳಾಗುವು 

ವಿಮಾನ ಆಕಾಶದಲ್ಲಿ ಹಾರತೊಡಗಿತು. ದಕ್ಕಿ೦ತ ಸ್ವಾಭಾವಿಕವಾದುದು ಬೇರೇನೂ ಇಲ್ಲ 
ರೇಡಿಯೋದಿಂದ ವಿಮಾನಕ್ಕೆ ಸಂಕೇತ ನಿಸಿತು. ಕಲಕತೆಯ ವಡಿ ಕಲ್ ಕಾಲೇಜಿನಲ್ಲಿ 
ಹೋಯಿತು. ಬಾಗಿಲು ತೆರೆಯಿತು. ಒ೦ದು ೧೯೫೬ ರಲ್ಲಿ ಎಂ . ಬಿ ., ಬಿ . ಎಸ್ . ಆಗಿ ಹೊರ 
ಕಪ್ಪು ಚುಕ್ಕಿ ಬಾಗಿಲಿನಿಂದ ಹೊರಬಿದ್ದದ್ದು ಬಂದ ಅವಳು ಕೆಲ ಕಾಲ ಅಲ್ಲೇ ನೀಲರತನ 
ಗೋಚರವಾಯಿತು. ನಿಂತವರೆಲ್ಲ ಉಸಿರು ಸರಕಾರ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದಳು. 
ಹಿಡಿದು ನೋಡುತ್ತಿದ್ದಂತೆ ಆ ಚುಕ್ಕಿ ಕೆಳಗಿಳಿ ಆದರೆ ಆಸ್ಪತ್ರೆಯ ಕೆಲಸ ಸಾಹಸಕ್ಕಾಗಿ 
ಯು ಆಕಾರದಲ್ಲಿ ದೊಡ್ಡದಾಗುತ್ತ ಬಂತು. ತುಟಿಯುತ್ತಿದ್ದ ಅವಳ ಹೃದಯಕ್ಕೆ ನೀರಸವೆನಿ 
ವಿಸ್ತಾರವಾದಕೊಡೆಯ ಕೆಳಗೆ ಉದ್ದನ್ನ ದಾರ ಸಿತೇನೋ . ೧೯೫೭ ರಲ್ಲಿ ಅವಳು ಭಾರತೀಯ 
ಗಳ ತುದಿಗೆಜೋತಾಡುತ್ತಿರುವ ಮಾನವಾಕೃತಿ ವಿಮಾನ ಪಡೆಯಲ್ಲಿ ಡಾ ಕರಳಾಗಿ ಸೇರಲು ಅಕ್ಕಿ 
ಯೋಂದು ಸಾವಕಾಶವಾಗಿ ಇಳಿದು ನೆಲವನ್ನು ಹಾಕಿ ಥಳು, ಸಂದರ್ಶನದಲ್ಲಿ ಅಧಿಕಾರಿಗಳು 
ತಟ್ಟಿ ತು , ಕೆಲ ಕ್ಷಣಗಳಲ್ಲಿ ಆ ಆಕೃತಿ ಎದ್ದು ನಿನಗೆ ಓದುಬರೆಯುವುದಲ್ಲದೆ ಬೇರೆ ಯಾವ 
ಕೊಡೆ ಮಡಚಿ ಧೂಳು ಕೊಡಹಿಕೊಂಡು ಹಾಬಿ ಇದೆ ? ಎಂದಾಗ “ ಸೈಕಲ್ ಸವಾರಿ ” 
ಲೆಫ್ಟ್ ರೈಟ್ ಎಂದು ಕಾಯುತ್ತಿದ್ದ ಅಧಿಕಾರಿ ಎಂದವಳೇ ಅವಳು ಅಲ್ಲೇ ಇದ್ದ ಯಾರದೋ 
ಗಳ ಕಡೆ ಸಾಗಿತು. ಜಯಜಯಕಾರ ಮಸಗಿತು. ಸೈಕಲನ್ನು ಏರಿ ಒಂದು ಸುತ್ತು ಹಾಕಿ ಬಂದಳು. 
ಅಭಿನಂದನೆಗಳ ಸುರಿಮಳೆಯಾಯಿತು. ಪತಿ ಕೆ ಅವಳ ದಿಟ್ಟತನಕ್ಕೆ ಪರೀಕ್ಷಕರು ಬೆರಗಾದರು. 
ಗಳಿಗೆ ತಂತಿಗಳು ಮಿಂಚಿದವು. 

ಆದರೆ ಅವಳಿಗೆ ಕೆಲಸ ಸಿಕ್ಕಿತು. 
ಆಮೇಲೆ ಡಾ . ಗೀತಾಚ೦ದಾಳೊಡನೆ ಹರಟಿ ಪ್ಯಾರಾಚೂಟ್ ವೈಮಾನಿಕಳಾಗುವ ಅವಳ 
ಹೊಡೆಯುತ್ತ ಒಬ್ಬ ಮಹಿಳಾಪತ್ರಿಕೋದ್ಯೋಗಿ ಮಾರ್ಗ ಅಷ್ಟು ಸುಲಭವಾಗಲಿಲ್ಲ . ಕೊಡೆ 
ಕೇಳಿದಳು : “ ಏನಮ್ಮಾ , ಇದಕ್ಕಿಂತ ಕಡಿಮೆ ವೈಮಾನಿಕರಾಗಿ ತರಬೇತು ಹೊಂದಲು 
ಅಪಾಯದ ಸಾಹಸ ನಿನಗೇನೂ ಸಿಗಲಿಲ್ಲವೆ ” ? ಉಮೇದ್ಯಾರರು ಬೇಕು ಎಂಬ ಪರಿ ಪತ್ರವನ್ನು 

“ ಓ ! ಇದು ತುಂಬರೋಮಾಂಚಕ ಕೆಲಸ, ಕಂಡ ಅವಳಿಗೆ ಅದರ ಹುಚ್ಚು ಹಿಡಿದು ಒ೦ದು 
ಏನನ್ನು ತೀರಿ? ” ಎಂದಳು ಗಹಗಹಿಸುತ್ತ ಗೀತಾ ಅಕ್ಕಿ ಹಾಕಿದಳು. ಆದರೆ ಕಲಕತೆಯ ಸಮೀಪ 
ಚಂದಾ. 

ಇರುವ ಕಲಾಯಿಕೊಡಾವಿಮಾನ ಕೇ೦ದ್ರದ 
ಹೌದುರೋಮಾಂಚನ - ದುಂಡು ಮೊಗದ, ಲ್ಲಿದ್ದ ವೈಮಾನಿಕ ಅಧಿಕಾರಿ ತುಂಬ ಪೇಚಿನಲ್ಲಿ 
ಶ್ಯಾಮವರ್ಣದ, ಗುಂಡುಗುಂಡಾದ ಹುಡುಗಿ ಸಿಕ್ಕಿಕೊಂಡ. ಪ್ಯಾರಾಚೂಟ್ ತರಬೇತಿ 
ಗೀತಾ ಚಂದಾಗೆ ಚಿಕ್ಕಂದಿನಿಂದಲೂ ರೋಮಾಂ ಶಾಲೆಯ ಅಧಿಕಾರಿಗಳಿಗೆ “ ಈ ಹುಚ್ಚು ಹುಡು 


ವಿಮಾನದಿಂದ ಜಿಗಿದ ಮಹಿಳೆ 


ಗಿಯ ಭಯಂಕರ ಮಹತ್ವಾಕಾಂಕ್ಷೆಯನ್ನು ನದ ಹೊಟ್ಟೆಯಿಂದ ಕೆಳಗುದುರಿದಾಗ ಅಧಿಕಾರಿ 
ಏನು ಮಾಡಬೇಕೆಂದು ತಿಳಿಯಲಿಲ್ಲ . ಅವಳ ಗಳು ಗಾಬರಿಯಾದರು . ಅವಳು ಚೆನ್ನಾಗಿಯೇ 
ಅರ್ಜಿಯನ್ನು ನಿರಾಕರಿಸಲು ಅವರಿಗೊಂದು ನೆವ ಜಿಗಿದಿದ್ದಳು. ಪ್ಯಾರಾಚೂಟ್ ಕೊಡೆಯೂ ಸರಿ 
ಸಿಕ್ಕಿತು. ತುಂಬುಮೈಯ ಡಾ . ಚಂದಾ ೧೩೬ ಯಾಗಿಯೇ ತೆರೆದಿತ್ತು . ಆದರೆ ಅದರ ದಾರ 
ಪೌಂಡ್ ತೂಕದ ದಾಂಡಿಗಳು. ಇಷ್ಟು ಭಾರ ಗಳಲ್ಲಿ ತಿರುವುಗಳು ಉಳಿದಿದ್ದವು. ಅವು 
ವುಳ್ಳವರನ್ನು ಕೊಡೆ ವೈಮಾನಿಕ ಪಡೆಗೆ ತೆಗೆದು ಉಳಿದುಕೊಂಡರೆ ಕೊಡೆ ಮಡಚಿಕೊಳ್ಳ 
ಕೊಳ್ಳಲು ಬರುವುದಿಲ್ಲೆಂದು ಅವರು ಹೇಳಿದರು. ಬಹುದು, ಹಾಗಾದರೆ ಅದೇ ಈ ದಿಟ್ಟೆಯ 
ಗೀತಾ ಚಂದಾ ಒಂದು ತಿಂಗಳು ಅಧೋಪ ಮೊದಲನೇ ಮತ್ತು ಕೊನೆಯ ಜಿಗಿತವಾಗ 
ವಾಸ ಮಾಡಿ ದಿನಕ್ಕೆ ಹತ್ತು ಹನ್ನೆರಡು ಮೈಲು ಬಹುದು. ಆದರೆ ಗೀತಾ ಕಾಲುಗಳನ್ನು 
ಓಡಿತೂಕ ಕಡಿಮೆ ಮಾಡಿಕೊಂಡು ಹಾಜರಾ ಜೋರಾಗಿ ಒದೆದುಕೊಳ್ಳುತ್ತಿದ್ದುದನ್ನವರು 
ದಳು. 

ಕಂಡರು. ಕೆಲ ನಿಮಿಷಗಳಲ್ಲಿ ಅವಳು ನಿರಾ 
ಫೈಟ್- ಲೆಫ್ಟಿನಂಟ್ ಡಾ . ಗೀತಾ ಚಂದಾಗೆ ಯಾಸವಾಗಿ ಕೆಳಗಿಳಿದು ಬಂದಳು . 
ಗಂಡಸರ ಭಯ ಎಳ್ಳಷ್ಟೂ ಇಲ್ಲ. ತರಬೇತಿ “ ಗಾಬರಿಯಾಯಿತೆ?” ಎಂದು ಕೇಳಿದನೊಬ್ಬ 
ಶಾಲೆಯಲ್ಲಿ ಅವಳನ್ನು ಮಾಸ್ತರರು “ ಸರ್ ” ಅಧಿಕಾರಿ, ಗುಟ್ಟಿನಲ್ಲಿ . 
ಎಂದೇ ಸಂಬೋಧಿಸುತ್ತಿದ್ದರು. ಅವಳು ಅದಕ್ಕೆ “ ಛೇ ಛೇ ಎಲ್ಲಿಯ ಗಾಬರಿ ? ನಾನು ಧೋಬಿ 
ಒಗ್ಗಿಕೊಂಡಳು. ಅವಳು ಬ್ರಹ್ಮಚಾರಿ ವೈ ಮಾ ಮತ್ತು ಉಳಿದೆಲ್ಲರಿಗೆ ಕೊಡಬೇಕಾಗಿದ್ದ ಹಣ 
ನಿಕಾಧಿಕಾರಿಗಳ ನಿವಾಸಸ್ಥಾನವಾದ ಆಫೀ ವನ್ನೆಲ್ಲ ನಿನ್ನೆ ರಾತ್ರಿಯೇ ಕೊಟ್ಟು ತೀರಿಸಿ 
ಸರ್ ಮೆಸ್‌ನಲ್ಲಿ ವಾಸಿಸುವ ಧೈತ್ಯ ಮಾಡಿ ಬಿಟ್ಟಿದ್ದೆನಲ್ಲ!” ಎ೦ದಳು ಚಂದಾ. 
ದಾಗ ಪುರುಷ ನಿವಾಸಿಗಳು ಇದೆಲ್ಲಿಯ ಪೀಡೆ ಅವಳ ಎರಡನೇ ಜಿಗಿತ ಒಂದು ವಾರದ 
ಎಂದುಕೊಂಡರು. ಇವಳು ತನ್ನೊಡನೆ ಇರು ನಂತರ ಜುಲೈ ೨೫ ರಂದು ನಡೆದಾಗ ಸ್ವತಃ 
ವಾಗ ಬಾಯಿಗೆ ಬಂದಂತೆ ಹರಟೆ ಹೊಡೆಯಲು ಸಂರಕ್ಷಣ ಮಂತ್ರಿ ವಿ . ಕೆ. ಕೃಷ್ಣ ಮೆನನ್ 
ಸಾಧ್ಯವಿಲ್ಲ ಎಂದವರ ಚಿ೦ತೆ, ಆದರೆ ಪ್ರಾಂಜಲ ಹಾಜರಿದ್ದರು. 
ವರ್ತನೆಯ ಅವಳನ್ನು “ ಬ್ರದರ್‌ ” ಎಂದೇ ಅಗಸ್ಟ್ ೧೮ ರಂದು ಭಾರತದ ವಿಮಾನ 
ಅವರು ಮುಂದೆ ಸಂಬೋಧಿಸುವಂತಾಯಿತು. ಬಲದ ಮುಖ್ಯಾಧಿಕಾರಿಗಳಾದ ಏ‌ ಮಾರ್ಶಲ್ 
- ಕಠೋರ ತರಬೇತಿಯ ನಂತರ ಮೊನ್ನೆ ಜುಲೈ ಮುಕರ್ಜಿಯವರು ಆಗ್ರಾದಲ್ಲಿ ಅವಳಿಗೆ ಪ್ಯಾರಾ 
೧೭ ರಂದು ನಸುಕಿನಲ್ಲಿ ಅವಳ ಮೊದಲನೇ ಚೂಟ್ ಪದವಿಯಾದ “ ಪ್ಯಾರಾ- ರೆಕ್ಕೆ ” ಗಳನ್ನು 
ಪ್ಯಾರಾಚೂಟ ಜಿಗಿತ ಏರ್ಪಟ್ಟಿತು: ಲಕ್ಷಣ ದಯಪಾಲಿಸಿದಾಗ ಅವಳ ಜೀವನದ ಒ೦ದು 
ವೇನೂ ಒಳ್ಳೆಯ ದಿರಲಿಲ್ಲ. ರಾತ್ರಿಯೆಲ್ಲ ಮಳೆ ಮಹತ್ವಾಕಾಂಕ್ಷೆ ಪೂರೈಸಿದಂತಾಯಿತು, 
ಯಾಗಿ ಇನ್ನೂ ಮೋಡ ಕವಿದೇ ಇತ್ತು . ಗಾಳಿ ಆದರೆ ಅವಳ ಮಹತ್ವಾಕಾಂಕ್ಷೆಗಳು ಇಲ್ಲಿಗೆ 
ಹುಚ್ಚು ಹುಚ್ಚಾಗಿ ಬೀಸುತ್ತಿತ್ತು – ಒಮ್ಮೆ ಹತ್ತು ಮುಗಿಯಲಿಲ್ಲ. “ ಪ್ಯಾರಾಚೂಟ್‌ನಿಂದ ಜಿಗಿ 
ನಾಟ್ ವೇಗದಿಂದ ಬೀಸಿದರೆ ಇನ್ನೊಮ್ಮೆ ಹನ್ನೆ ಯುವುದರಲ್ಲಿ ರೋಮಾಂಚಕ ಅನುಭವವೂ 
ರಡು ನಾಟ್ (ನಾಟ್ = ೬೦೮೦ ಅಡಿ) ಈ ಇದೆ, ಉಪಯೋಗವೂ ಇದೆ. ನೋಡಿರಿ, ನಾನು 
ಪ್ರಥಮ ಜಿಗಿತವೆಲ್ಲ ಗಾಳಿಯ ಸಹಕಾರವನ್ನೆ ಡಾಕ್ಟರಿಣಿ. ಯುದ್ದ ಕಾಲದಲ್ಲಿ ಎಂಥೆಂಥ 
ಅವಲಂಬಿಸಿತ್ತು . ಕೊನೆಗೊಮ್ಮೆ ಅವಳು ವಿಮಾ ದುರ್ಗಮ ಸ್ಥಳಗಳಲ್ಲಿ ಗಾಯಗೊಂಡವರ ಉಪ 


- 


೧ 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಚಾರಕ್ಕಾಗಿ ಹೋಗಬೇಕಾಗುತ್ತದೆ. ಪ್ಯಾರಾ- ಪ್ಯಾರಾಚೂಟ್ ಜಿಗಿತ ಮಾಡುವಾಗೆಲ್ಲ ಅವಳು 
ಚೂಟಿನಿಂದ ಜಿಗಿಯುವುದೊಂದೇ ಇದಕ್ಕಿರುವ ತಾಯಿಯ ಪತ್ರವನ್ನು ಜೇಬಿನಲ್ಲಿಟ್ಟುಕೊಂಡಿರು 
ಉಪಾಯ . ಆದರೆ ಮೇಲಿನಿಂದ ಕೆಳಗಿಳಿದಂತೆ ತಾಳೆ. ಕಲಕತ್ತೆಯಲ್ಲಿ ಅಸ್ವಸ್ಥಳಾಗಿದ್ದ ಅವಳ 
ಕೆಳಗಿಂದ ಮೇಲೇರಲಿ ಕೊ ನಾನು ಹಂಬಲಿಸು ತಾಯಿ ಆಗ್ರಾದಲ್ಲಿ ತನ್ನ ಮಗಳ ಯಶಸ್ಸಿನ 
ತಿದ್ದೇನೆ. ನಾನು ಪರ್ವತಾರೋ ಹಣವನ್ನು ಕಲಿ ಉತ್ಸವವನ್ನು ಕಾಣಲು ಹಾಜರಿದ್ದು ಅವಳಿ 
ಯಬೇಕೆನ್ನುತ್ತೇನೆ,” ಎನ್ನು ತಾಳವಳು. ಎಂದಾ ಗೊ೦ದು ವಿಷಾದ. ಆದರೆ ಆ ಪತ್ರ ಅವಳಿ 
ದರೊಂದು ದಿನ ಯಾವುದೊ೦ದು ದುರಾರೋ ಹೈ ಗೊ೦ದು ರಾಮರಕ್ಷೆಯಾಗಿದೆ. 
ಪರ್ವತದ ಶಿಖರವನ್ನೇರಿದ ಪ್ರಥಮ ಮಹಿಳೆ 
ಎಂದೂ ಅವಳು ಪ್ರಸಿದ್ದಳಾದರೆ ಚೋದ್ಯಪಡ ಆಗಲೇ ಗೀತಾ ಚಂದಾಳ ಕೀರ್ತಿ ಭಾರತದ 
ಬೇಕಾಗಿಲ್ಲ . 

ಎಳೆಯ ಜನಾಂಗಕ್ಕೆ ಸ್ಫೂರ್ತಿ ಕೊಡತೊಡ 
ಡಾ . ಚಂದಾ ಯಾವ ಆಭರಣವನ್ನೂ ತೋಡು ಗಿದೆ. ಕಲಕತ್ತೆಯ ಬಳಿ ಮಿಲಿಟರಿ ಆಸ್ಪತ್ರೆಯಲ್ಲಿ 
ವುದಿಲ್ಲ. “ ಸ್ಪೆಥೋಸೊ ಪೇ ನನ್ನ ಆಭರಣ ! ” ಒಬ್ಬ ಚಿಕ್ಕ ಹುಡುಗಿಯ ಆರೈಕೆಗಾಗಿ 
ಮದುವೆಯ ವಿಷಯದಲ್ಲಿ ಅವಳ ಮನ ಇನ್ನೂ ಡಾ . ಚಂದಾ ಹೋಗಿದ್ದಳು. ಅವಳು ಕೊಡೆ 
ಇತ್ಥಂ ಎಂದು ನಿರ್ಧಾರಕ್ಕೆ ಬಂದಂತಿಲ್ಲ . ಆದರೆ ವೈಮಾನಿಕಳಾದ ಇವಳ ಸುದ್ದಿ ಕೇಳಿದ್ದಳು. 
ಮದುವೆಯಾದರೂ ಅದು ತನ್ನ ಸೇವಾಧಕ್ಕೆ ಡಾ . ಚಂದಾಳನ್ನು ಕಂಡದ್ರೆ ಆ ಹುಡುಗಿ , 
ಆತಂಕವಾಗುವಂತಿಲ್ಲ ಎಂದು ಅವಳಿಗೆ ಖಂಡಿತ “ನಿಮ್ಮ ಕೊಡೆಯನ್ನು ನನಗೆ ತೋರಿಸಿ 
ವಿದೆ. ಅವಳ ಕುಟುಂಬ ಸಾಕಷ್ಟು ದೊಡ್ಡದು. ರಲ್ಲ. ನಾನೂ ಗುಣ ಹೊಂದಿದ ಮೇಲೆ ಕೊಡೆ 
ತಾಯಿಯ ಮೇಲೆ ಅವಳಿಗೆ ಅಪಾರ ಪ್ರೀತಿ, ವೈಮಾನಿ ಕಳಾಗುತ್ತೇನೆ” ಎಂದಳು. 


ದಾರಿದೀಪ 
ಇಂದಿನ ಕಾಲದಲ್ಲಿ , ಕೂಡಿಬಿದ್ದ ನಿನ್ನೆಗಳ ಮತ್ತು ಭೀಕರ ನಾಳೆಗಳ 
ಭಾರದಿಂದ ಕುಕ್ಕರಿಸುವ ಅಸಂಖ್ಯ ಜನರಿದ್ದಾರೆ. ಅದರಿಂದಲೇ ನರ ಮತ್ತು 
ಮನೋರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ಉಪಾಯವೆಂದರೆ ಇ೦ದಿ 
ಗಾಗಿ ಇ೦ದು ಬಾಳೋಣ. ನಿನ್ನೆಯ ಸಿಂಹಾವಲೋಕನ ಮಾಡಿ ನಾಳಿನ 
ಯೋಜನೆಗಳನ್ನು ಕಲ್ಪಿಸುವುದು ಇಂದಿನ ಕೆಲಸಗಳಲ್ಲಿ ಒಂದಾಗಿರಬಹುದು. 
ಆದರೆ ಅದಕ್ಕಾಗಿ ಗಾಬರಿ ಅಥವಾ ಚಿ೦ತೆ ಹಚ್ಚಿಕೊಳ್ಳುವುದು ಅರ್ಥರಹಿತ 
ವಾದದ್ದು , 

ಇ೦ದಿಗಾಗಿ ಮಾತ್ರವೇ ನಾವು ಬಾಳಬಲ್ಲೆವು, ನಾಳಿನ ಗುರಿಗೆ ಟ್ಟ ಚಿಂತೆ 
ಮತ್ತು ನಿನ್ನೆ ಯ ನಿರರ್ಥಕ ಪಶ್ಚಾತ್ತಾಪಗಳಿ೦ದ ಜೀವನವನ್ನು ನರಕವಾಗಿ 
ಪರಿವರ್ತಿಸೋಣಬೇಡ, ಕಾಲು ನಡಿಗೆಯ ಪ್ರಯಾಣ ದಲ್ಲಿ ಹೋಗಬೇಕಾದ 
ಒಟ್ಟು ದೂರವನ್ನೇ ನೆನೆಯುವ ಬದಲು ಮುಂದಿನ ಮೈಲುಗಲ್ಲಿನ ವರೆಗಿನ 
ದೂರವನ್ನು ಮಾತ್ರ ನೆನೆದರೆ ಪ್ರಯಾಣ ಸುಲಭವಾಗುವುದನ್ನು ನೀವು ಗಮ 
ನಿಸಿಲ್ಲವೇ ? ಹಾಗೆಯೆ ಇ೦ದಿನ ಬಾಳಿನಲ್ಲಿ ಮಾತ್ರ ಮನಸ್ಸನ್ನು ನಗ್ನ ಗೊಳಿ 
ಸೋಣ, ಒಳ್ಳೆಯ ನಾಳೆಗಳು ತಾನಾಗಿ ಒದಗುವವು. - ಡೆಲ್ ಕಾರ್ನೆಗಿ 


೩೫ ಲಕ್ಷ ಜನ ಸಂಖ್ಯೆ ಯ ಈ ದೇಶ 
ಇತಿಹಾಸದಲ್ಲಿ ತನ್ನ ಮುದ್ರೆ ಒತ್ತಿದೆ 


ಧೀರರ ನಾಡು, 
ನಾರ್ವೆ 


ಎಚ್ . ಜಿ . ರಾವ್ 


Ba Lan 


02 : 41 


242T 


Vವಲ ಮೂವತ್ತೈದು ಲಕ್ಷ ಜನಸಂಖ್ಯೆಯ 
ಚಿಕ್ಕ ದೇಶವಾದರೂ ನಾರ್ವೆ ಅದ್ಭುತ ದೇಶ 
ವೆಂದೇ ಹೇಳಬೇಕು, ಪುಸ್ತಕ ಕೊಳ್ಳುವ ಚಟ 
ವಿರುವ ಜಗತ್ತಿನ ಜನರಲ್ಲಿ ಇವರ ಸ್ಥಾನ ಮೇಲಿ 
ನದು ಎನ್ನುತ್ತಾರೆ. ಆಟಪಾಟಗಳಲ್ಲಿ, ಸಾಹಸ 
ಕೃತ್ಯಗಳಲ್ಲಿಯೂ ಇವರು ಮುಂದಿದ್ದಾರೆ. ಒಲಿಂ 
ಪಿ ಈ ಪಂದ್ಯಗಳಲ್ಲಿ ಇವರು ಖ್ಯಾತಿ ಪಡೆದಿ 
ದ್ದಾರೆ. ಸಾಹಸದಿಂದ ದುರ್ಗಮ ಪ್ರದೇಶ 
ಗಳನ್ನು ಕಂಡುಹಿಡಿದವರಲ್ಲಿ, ವಿಜ್ಞಾನಿಗಳಲ್ಲಿ, 
ಸಂಗೀತಗಾರರಲ್ಲಿ, ಕಲಾವಿದರಲ್ಲಿ, ನಾಟಕ 
ಕಾರ ಕಾದಂಬರಿಕಾರರಲ್ಲಿ, ನೋಬೆಲ್ ಬಹು 
ಮಾನ ಪಡೆದವರಲ್ಲಿ ಈ ಪುಟ್ಟ ದೇಶದ ಗಾತ್ರಕ್ಕೆ 
ಎಷ್ಟೊ ಮೀರಿದಷ್ಟು ಜನ ನಾರ್ವೆಯವರಿ 
ದ್ದಾರೆ. 

ಸಮುದ್ರದ ಮೇಲಿನ ಪ್ರಭುತ್ವ ಈ ಜನರಿಗೆ 
ಸಾಧಿಸಿದೆ. ಸಾವಿರಕ್ಕಿಂತಲೂ ಹೆಚ್ಚು ವರ್ಷ 
ಗಳ ಹಿಂದೆ ವೈಕಿಂಗರೆಂದು ಪ್ರಸಿದ್ಧರಾದ ಈ 
ಜನ ತಮ್ಮ ಉದ್ದನ್ನ ದೋಣಿಗಳಲ್ಲಿ ಸಮುದ್ರ 
ಗಳನ್ನು ದಾಟಿದ್ವೀಪಾಂತರಗಳನ್ನು ಗೆದ್ದಿದ್ದರು, 
ಲೂಟಿಮಾಡಿದ್ದರು. ಕೊಲಂಬಸನಿಗಿಂತ ಐದು 


15 


g 4 


ಪರತಗಳ ನಡುವೆ ನುಗ್ಗಿದ ಸಮುದ್ರ > 


ZZ 


D 


4 - 2 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಶತಮಾನ ಹಿಂದೆ, ಕ್ರಿ . ಶ . ೧೦೦೦ದ ಸುಮಾರಿಗೆ ಹೇಳುತ್ತಾರೆ . ಈ ಬಂಡೆಗಳ ಪೊಳ್ಳುಗಳಲ್ಲೆ 
ಅಮೇರಿಕವನ್ನು ಕಂಡುಹಿಡಿದ ಲೀಫ್ ಎರಿಕ್ ಬುಡದಲ್ಲಿರುವ ಸಾಗುವಳಿಗೆ ಯೋಗ್ಯವಾದ 
ಸನ್ ಎಂಬಾತ ನಾರ್ವೆಯವನೇ , ಹಡಗುಸಾರಿಗೆ ಹೊಲಗಳಲ್ಲಿ ಜನ ವಾಸಿಸುತ್ತಾರೆ. 
ಯಲ್ಲಿ ನಾರ್ವೆಗೆ ಜಗತ್ತಿನಲ್ಲಿ ಮೂರನೆಯ ಸ್ಥಾನ * ನಾರ್ವೆಯ ಒಂದು ದೊಡ್ಡ ಭಾಗ ಧ್ರುವ 
ವಿದೆ. ಸುಮಾರು ನೂರು ವರ್ಷಗಳಿಂದಲೂ ವೃತ್ತದಲ್ಲಿದೆ. ಆದ್ದರಿಂದ ಚಳಿಗಾಲದಲ್ಲಿ ಹಗಲು 
ತಿಮಿಂಗಿಲ ಬೇಟೆಯಲ್ಲಿ ನಾರ್ವೆ ಅಗ್ರಪಟ್ಟವನ್ನು ಕೂಡ ಅವರಿಗೊಂದು ಕತ್ತಲು ಗವಿ . ೫೦ 
ಕಾಯ್ದು ಕೊಂಡು ಬಂದಿದೆ, 

ಅಡಿ ಎತ್ತರದ ವರೆಗೂ ಬಿದ್ದ ಹಿಮದಡಿಯಲ್ಲಿ 
ಈ ಜನರಿಗೆ ಸುಖಜೀವನದ ಗುಟ್ಟು ಸಿಕ್ಕಂ - ಮನೆಗಳು ಮುಚ್ಚಿಹೋದಂತಾಗುತ್ತವೆ. ಪರ್ವ 
ತಿದೆ. ಸಹಜೀವನದ ಮರ್ಮವನ್ನಿ ವರು ಬಲ್ಲರು. ತದ ಕಣಿವೆಗಳಲ್ಲಿರುವ ಮನೆಯಿಂದ ಮನೆಗೆ 
ಪರಸ್ಪರರನ್ನು ಇವರು ಗೌರವದಿಂದ ಕಾಣುವರ ನಡುವೆ ಮೈಲುಗಟ್ಟಳೆ ಹಿಮದ ಬಿಳಿ ಬಯಲು, 
ಲ್ಲದೆ ಭಿನ್ನಾಭಿಪ್ರಾಯ ಬಂದಾಗಲೂ ವಿವೇಕ ಹಿಮವನ್ನು ಹೊತ್ತು ಕತ್ತಲಾದ ಅರಣ್ಯಗಳು. 
ದಿಂದ, ತಾಳ್ಮೆಯಿಂದ ವರ್ತಿಸುತ್ತಾರೆ . ನಾರ್ವೆ ಸುದೂರ ದಕ್ಷಿಣದಲ್ಲಿ ಹೌದೋ ಅಲ್ಲವೋ ಎಂದು 
ಯಲ್ಲಿ ಹೊಲಸು ಕೇರಿಗಳಿಲ್ಲ, ಭಿಕ್ಷುಕರಿಲ್ಲ, ಮೂಡುವ ಸೂರ್ಯನ ಬೆಳಕು ನಕ್ಷತ್ರಗಳನ್ನು 
ದಟ್ಟ ದಾರಿದ್ರವಿಲ್ಲ. ಅವರಲ್ಲಿ ಜಾತಿ - ಕುಲ ಕೂಡ ಮರೆಮಾಡಲು ಸಾಲುವುದಿಲ್ಲ. 
ಭೇದವಿಲ್ಲ. ೧೯೧೩ ರಷ್ಟು ಹಿಂದೆಯೆ ಅವರು - ಸಮುದ್ರ ರಾಜ ಯಾವಾಗ ನಾರ್ವೆಜಿಯ 
ಸ್ತ್ರೀಯರಿಗೆ ಮತಾಧಿಕಾರವಿತ್ತಿದ್ದರು. ( ಪ್ರಜಾ ನರ ಸಂಗಾತಿ, ನಾರ್ವೆಯ ಸಮುದ್ರ ತೀರ 
ಸತ್ತೆಯ ತವರುಮನೆಯೆನಿಸಿದ ತರ್ಲ೦ಡು ದಷ್ಟು ಅಂಕುಡೊಂಕಾದದ್ದು ಜಗತ್ತಿನಲ್ಲಿ ಬೇರೆ 
ಇನ್ನೂ ಮಹಿಳೆಯರಿಗೆ ಮತಾಧಿಕಾರವಿಯಲು ಲ್ಲಿಯೂ ಸಿಗುವುದು ಕಷ್ಟ . ಉತ್ತುಂಗವಾದ 
ಮೀನಮೇಷಎಣಿಸುತ್ತಿದೆ.) ಎಲ್ಲರಿಗೂ ಜೀವ ಗುಡ್ಡಗಳನ್ನು ಸೀಳಿ ಸಮುದ್ರ ಒಳಗೆ ನುಗ್ಗಿ 
ನದ ಸುಖವನ್ನು ಅನುಭವಿಸುವ ಅವಕಾಶವಿದ ದ್ದುಂಟು, ಆ ಗುಡ್ಡಗಳ ಚಾಚಿದ ಭುಜಗಳ 
ರೇನೇ ಜೀವನದ ಸುಖಪ್ರಾಪ್ತಿ ಸುಲಭವಾಗು ತುದಿಗೆ ಬಂದು ನಿಂತರೆ, ಕೆಳಗೆ , ನೇರವಾಗಿ 
ವುದು ಎಂಬ ಮೂಲ ತತ್ರವನ್ನು ಇವರು ಅರಿತಿ ಕೆಳಗೆ ಶತ೦ಪಾತಾಳದಲ್ಲಿ ಸಮುದ್ರದ ತಳತಳಿ 
ರುವುದೇ ಇದಕ್ಕೆ ಕಾರಣವಿರಬಹುದು, ಎ೦ದು ಸುವ ನೀರ ಹಾಳೆಯನ್ನು ಕಂಡು ತಲೆ ತಿರುಗು 
ಮ್ಯಾಕ್ಸ್ ಈಸ್ಟ್ ಮನ್ ಹೇಳಿದ್ದಾರೆ. ವುದು; ಸಮತಟ್ಟಾದ ಕರಾವಳಿಯಲ್ಲಿ ನುಗ್ಗಿ 
* ನಾರ್ವೆಯ ಹಿರಿಮೆಗೆ ಬಹಳ ಮಟ್ಟಿಗೆ ಕಾರಣ ಹುಲ್ಲುಗಾವಲುಗಳ ನಡುವೆ ವರುಣನ ಕೈ ಚಾಚಿ 
ಅಲ್ಲಿನ ಜೀವನದ ನಿಷ್ಟುರತೆ, ಈ ದೇಶ ಕಲ್ಲ ದು೦ಟು. ಅಂಕುಡೊಂಕು “ ಫಿಯರ್ಡ್ಸ್ " 
ಬಂಡೆಗಳ ಒಂದು ಉದ್ದವಾದ ಪಟ್ಟಿಯಂತಿದ್ದ ( ಸಮುದ್ರದ ಕೈ ) ದೆಸೆಯಿಂದ ನಾರ್ವೆಯ 
ಚಳಿಗಾಳಿಯ ರೌದ್ರ , ಹಿಮದ ಕಿರೀಟ ಹೊತ್ತ ಕರಾವಳಿ ಎಷ್ಟು ಉದ್ದವಾಗಿದೆಯೆಂದರೆ ಅದರ 
ಗುಡ್ಡ ಬೆಟ್ಟಗಳು, ಅವುಗಳ ನಡುವೆ ಅಲ್ಲಲ್ಲಿ ಗುಂಟ ಒಮ್ಮೆ ನೀವು ಈ ತುದಿಯಿಂದ ಆ ತುದಿಗೆ 
ಕಂದರಗಳು ಈ ಜನರನ್ನು ಕಷ್ಟ ಸಹಿಷ್ಟು ಹೋಗಬೇಕಾದರೆ ಹಿಮಾಲಯದಿಂದ ಕನ್ಯಾ 
ಗಳಾಗಿ ಮಾಡಿವೆ . ನಿಜವಾಗಿ ಈ ಇಡೀ ದೇಶ ಕುಮಾರಿಗೂ ಅಲ್ಲಿಂದ ತಿರುಗಿ ಹಿಮಾಲಯ ಕ್ಯ 
ಒಂದು ಅಖಂಡ ಶಿಲೆಯಾಗಿತ್ತೆಂದೂ ಗಾಳಿ, ಮೂರು ಸಾರಿ ಯಾತ್ರೆ ಮಾಡಿದಷ್ಟು - ೧೨, ೦೦೦ 
ನೀರುಗಳ ಯುಗಯುಗಗಳ ಶಿಲ್ಪವು ಏರು ತಗ್ಗು ಮೈಲು- ಆಗುವುದು. 
ಗಳನ್ನು ಸೃಷ್ಟಿಸಿತೆಂದೂ ಭೂಗರ್ಭ ಶಾಸ್ತ್ರಿಗಳು ಸಮುದ್ರದ ದಂಡೆಗುಂಟ ಮನೆಗಳು ಸಾವಿರ 


ಧೀರರ ನಾಡು, ನಾರ್ವೆ 


ಗಟ್ಟಳೆ ಇವೆ. ಈ ಮನೆಗಳು ಸಮುದ್ರದ ಕೈಗಳ ಬೆಂಬುದೇ ಕಾಣಿಸುವುದಿಲ್ಲ. 
ಮಗು ಲಲ್ಲಿ ಗುಡ್ಡಗಳಿಗೆ ಅಂಟಿಕೊಂಡಂತಿರು ಗುಡ್ಡ - ಪರತಗಳಿಂದ ಚಿಕ್ಕ ರುರಿಗಳು 
ತ ವೆ. ಚಳಿಗಾಲದ ಬಿರುಗಾಳಿಗಳು ಮನೆಗೆ ಹೊರಟು ಮುಂದೆ ಒಂದಾಗಿ ನದಿಗಳಾಗಿ 
ಧಕ್ಕೆಯನ್ನುಂಟುಮಾಡದಿರಲಿ ಎಂದು ಎಷ್ಟೋ ಧುಮ್ಮಿಕ್ಕಿ ಲೆಕ್ಕವಿಲ್ಲದಷ್ಟು ಜಲಪಾತಗಳಾಗು 
ಮನೆಗಳನ್ನು ಸರಪಳಿಯಿಂದ ಬಂಡೆಗಲ್ಲುಗಳಿಗೆ ತವೆ. ಜಲ ವಿದ್ಯುತ್ ಶಕ್ತಿಯಲ್ಲಿ ನಾರ್ವೆ ಜಗ 
ಬಿಗಿದಿರುತ್ತಾರೆ. ಸಮುದ್ರವೇ ಜನರಿಗೆ ರಾಜ ತಿನ ಎಲ್ಲ ದೇಶಗಳಿಗಿಂತ ಮುಂದಿದೆ. ಈ ಜಲ 
ಮಾರ್ಗ. ಆಹಾರ, ಬಟ್ಟೆ, ಮೊದಲಾದವನ್ನು . ಪಾತಗಳನ್ನು “ ನಾರ್ವೆಯ ಬಿಳಿಯ ಕಲ್ಲಿದ್ದಲು” 
ಕೊಳ್ಳಲು, ತಮ್ಮ ಸರಕುಗಳನ್ನು ಮಾರಲು ಎನ್ನುತ್ತಾರೆ. ಇವುಗಳಿಂದ ವಿಪುಲ ವಿದ್ಯುಚ್ಛಕ್ತಿ 
ಜನ ಪೇಟೆಗೆ ಹೋಗಬೇಕಾದರೆ ದೋಣಿಗಳ ಉತ್ಪನ್ನವಾಗುತ್ತದೆ. ಜನರಿಗೆ ಮನೆಯ ಬಳಕೆ 
ಲ್ಲಿಯೇ ಹೋಗಬೇಕು. ಜನ ಮಾರುವ ವಸ್ತು ಗಾಗಿ ಉದ್ದಿಮೆಗಳ ಉಪಯೋಗಕ್ಕಾಗಿ ಅಗ್ಗ 
ಗಳಲ್ಲಿ ಮೀನುಗಳೇ ಮುಖ್ಯ . ನೆರೆಯವರನ್ನು ದಲ್ಲಿ ಅದು ದೊರೆಯುತ್ತದೆ. 
ಕಾಣಲು, ಚರ್ಚುಗಳಿಗೆ ಹೋಗಲು, ಮಕ ನಾರ್ವೆಯ ನೆಲ ಕಠೋರವಾಗಿದ್ದರೆ ಅದು 
ಳನ್ನು ಶಾಲೆಗೆ ಕಳಿಸಲು, ಎಲ್ಲವಕ್ಕೂ ಇವರಿಗೆ ಜಗತ್ತಿನಲ್ಲಿ ಅನ್ಯಾದೃಶವಾದ ಸೌಂದರ ವಿಶೇಷ 
ದೋಣಿಗಳೇ ವಾಹನ, ಅವರು ವೈಕಿಂಗ್ ಗಳನ್ನೂ ಪಡೆದಿದೆ. ಹಿಮವನ್ನು ಹೊದೆದ ಪರ್ವ 
ಸಮುದ್ರದ ರಾಜ - ರಾದುದರಲ್ಲಿ ಆಶ್ಚದ್ಯವಿಲ್ಲ. ತಗಳನ್ನು ಕೈಚಾಚಿ ತಬ್ಬುವ ಸಮುದ್ರದ ಚಂದ 
ಹೀಗಿದ್ದರೂ ಈ ಮೀನುಗಾರರ ಜೀವನವೇನೂ ವನ್ನು ಇಲ್ಲಿನ ಫಿಯರ್ಡುಗಳಲ್ಲಿ ನೋಡಬೇಕು. 
ಏಕಾಂತ ಜೀವನದಂತಿಲ್ಲ. ಸಾಮಾನ್ಯವಾಗಿ ಐದು ಮನೆಗಳಿಗೆ ಒಂದು ಸರೋವರದಂತೆ 
ಪ್ರತಿಯೊಂದು ಮನೆಯಲ್ಲೂ ವಾಯರ್‌ಲೆಸ್ ಇರುವ ನಾಡು ಬೇರೆಲ್ಲಿದ್ದೀತು? ಏಕೆಂದರೆ 
ಸೆಟ್ ಇರುತ್ತದೆ. ಜಗತ್ತಿನ ಸುದ್ದಿ , ಸಂಗೀತ, ಇಲ್ಲಿ ಹತ್ತು ಲಕ್ಷ ಮನೆಗಳಿದ್ದರೆ ಎರಡು ಲಕ್ಷ 
ಮುಂತಾದ್ದೆಲ್ಲವನ್ನೂ ಮನೆಯಲ್ಲೇ ಕುಳಿತು ಸರೋವರಗಳಿವೆ. ಆಗ್ನೆಯ ನಾರ್ವೆಯಲ್ಲಿ 
ಈ ಜನ ಕೇಳಬಲ್ಲರು. 

ತಕ್ಕ ಮಟ್ಟಿಗೆ ವಿಸ್ತಾರವಾದ ಹುಲುಸು 
ಮೀನು ಹಿಡಿಯುವ ಸುಗ್ಗಿಯ ಕಾಲದಲ್ಲಿ ಭೂಮಿಯೂ ಇದ್ದು ಜೀವನವನ್ನು ಹೆಚ್ಚು ಸಹ್ಯ 
ಗಂಡಸರು ವಾರಗಟ್ಟಲೆ ಸಮುದ್ರದಲ್ಲಿಯೆ ಇರ - ವಾಗಿ ಮಾಡಿದೆ ಇಲ್ಲಿಯೂ ಕಣಿವೆಗಳಲ್ಲಿನ 
ಬೇಕಾಗುತ್ತದೆ. ಅವರಲ್ಲಿ ಎಷ್ಟೋ ಜನ ಸಾರಿಗೆ ಭೂಮಿಯಲ್ಲಿಯೂ ರೈತರು ಅಭಿವೃದ್ಧಿ ಸ್ಥಿತಿಯ 
ಹಡಗಗಳಲ್ಲಿ ನೌಕರರಾಗಿರುವುದರಿಂದ ವರ್ಷ ಲ್ಲಿದ್ದಾರೆ. 
ಗಟ್ಟಲೆ ಮನೆಗೆ ಬಾರದಿರುವುದೂ ಇದೆ. ಆದ್ದರಿಂದ ನಾರ್ವೆಯ ರೈತನಿಗೆ ಚಿಕ್ಕದಾದರೂ ಸ್ವಂತ 
ನಾರ್ವೆಯ ಹೆಂಗಸರು ಹೊಲಮನೆಗಳ ಕೆಲಸ ಭೂಮಿಯಿರುತ್ತದೆ, ನಾರ್ವೆಯ ಪುರಾತನ 
ವನ್ನೆಲ್ಲ ನೋಡಿಕೊಳ್ಳಬೇಕಾಗುವುದು. ಬೆಳೆ ಕಾಯದೆಯಂತೆ ಭೂಮಿ ಕುಟುಂಬದ ಒಡೆತನ 
ಬಿತ್ತುವುದು, ಕೆಯುವುದು, ದನಕರುಗಳನ್ನು ದಲ್ಲಿಯೇ ಇರಬೇಕು. ಹಿರಿಯ ಮಗ ಅಥವಾ 
ಸಾಕುವುದು, ಮಕ್ಕಳ ಯೋಗಕ್ಷೇಮ ಮತ್ತು ಮಗಳು ವಾರಸದಾರಳಾಗುತ್ತಾಳೆ. ಹೊಲವನ್ನು 
ವಿದ್ಯಾಭ್ಯಾಸವನ್ನು ನೋಡಿಕೊಳ್ಳುವುದು, ಮಾರಿದರೂ ಅದನ್ನು ಕೊಂಡವನು ಮೂಲಒಡೆ 
ದೋಣಿಗಳನ್ನು ನಡೆಸುವುದು ಎಲ್ಲದರಲ್ಲೂ ಯನ ವಂಶದವರು ತಿರುಗಿ ಕೊಳ್ಳಲಿಚ್ಚಿಸಿದರೆ 
ಅವಳು ಪಳಗಿರಬೇಕಾಗುತ್ತದೆ. ಈ ಎಲ್ಲ ಕೆಲಸ ಅವರಿಗೆ ಮತ್ತೆ ಮಾರಲೇ ಬೇಕಾಗುತ್ತದೆ. 
ಗಳ ಗದ್ದಲ - ಸಂಭ್ರಮದಲ್ಲಿ ಅವಳಿಗೆ ಬೇಸರ ಬೇಸಿಗೆಯಲ್ಲಿ ಬೇಗನೆ ಬಿತ್ತಿದರೂ ಬೆಳೆ 


AR 


ಕೊಯ್ಲಿಗೆ ಬರುವ ಮೊದಲೆ ಹಿಮ ಬೀಳಲು 
ಆರಂಭವಾಗಬಹುದಾದ್ದರಿಂದ ರೈತರು ಬಹಳ 
ಕಷ್ಟಪಟ್ಟು ಜಾಗ್ರತೆಯಿಂದ ದುಡಿಯಬೇಕಾಗು 
ತದೆ. ಪೈರುಕೊಯಾದ ನಂತರ ಬರುವ ಚಳಿ 
ಗಾಳಿಗಳನ್ನೆದುರಿಸಲು ಜನ ಮನೆಯ ಬಿರುಕುಗ 
ಳನ್ನೆಲ್ಲ ಮುಚ್ಚಿ ದುರಸ್ತಿಯನ್ನು ಮಾಡಿಕೊಳ್ಳು- 
ತಾರೆ. ನಾರ್ವೆಯ ರೈತರು ಪ್ರಗತಿಶೀಲರು. 
ಅವರು ಅತ್ಯಾಧುನಿಕ ಯಂತ್ರಗಳನ್ನು ಕೃಷಿಯಲ್ಲಿ 
ಉಪಯೋಗಿಸುತ್ತಾರೆ.ಕೊಯ್ಲಿನ ಸಮಯದಲ್ಲಿ 
ಟ್ರಾಕ್ಟರುಗಳ ಘೋಷ, ಕೊಯ್ಯುವ ಯಂತ್ರ 
ಗಳ ಕಿರುಚಾಟ, ಒಕ್ಕುವ ಯಂತ್ರಗಳ ಗರಗರ 
ಅಲ್ಲಿ ಹಗಲೆಲ್ಲ ಕೇಳಿಬರುತ್ತಿರುತ್ತದೆ. 
* ಕ್ರಿಸ್‌ಮಸ್‌ ಹಬ್ಬ ಇಲ್ಲಿ ಬಹು ಸಂಭ್ರಮದ 
ಹಬ್ಬ , ಕ್ರಿಸ್ಮಸ್ ಪ್ರಾರಂಭವಾಗುವ ದಿನ 
ನಸುಕಿನಲ್ಲಿ ಐದು ಗಂಟೆಗೆ ಚರ್ಚುಗಳಲ್ಲಿ ಗಂಟಿ 
ಬಾರಿಸತೊಡಗುತ್ತದೆ. ಅಷ್ಟರೊಳಗಾಗಿ ಎಲ್ಲರೂ 
ಯಾವ ಕೆಲಸವಿದ್ದರೂ ಬಿಟ್ಟುಕೊಟ್ಟು ಮನೆ 
ಗೋಡಿರುತ್ತಾರೆ. ಪಟ್ಟಣಗಳಲ್ಲಿ ವಾಹನಗಳ 
ಓಡಾಟ ನಿಂತುಬಿಡುತ್ತದೆ. ಬೀದಿಗಳೂ ರಾಜ 
ಮಾರ್ಗಗಳೂ ನಿರ್ಜನವಾಗುತ್ತವೆ. ವ್ಯಾಪಾರ 
ನಿಲ್ಲುತ್ತದೆ. ಮುಂದೆ ಅನೇಕ ದಿನಗಳ ವರೆಗೆ 
ನೆಂಟರಿಷ್ಟರಲ್ಲಿ ಮಿತ್ರರಲ್ಲಿ ಸಂತೋಷಕೂಟಗಳು 
ಜರುಗುತ್ತಲೇ ಇರುತ್ತವೆ. ಇಲ್ಲಿಯವರ ಆತಿಥ್ಯ 
ಹೆಸರಾದದ್ದು . ವಿರಳ ಜನಸಂಖ್ಯೆಯಿರುವ ಈ 
ನಾಡಿನಲ್ಲಿ ಪರಸ್ಪರರ ಸಂಪರ್ಕ - ಸಹವಾಸದ 
ಅವಕಾಶಗಳಿಗೆ ಹೆಚ್ಚು ಮಹತ್ವ ವಿರುವುದೇ ಈ 
ಆತಿಥ್ಯ ಪ್ರೀತಿಗೆ ಕಾರಣವಾಗಿರಬಹುದು. 
ಹಬ್ಬದ ಕಾಲದಲ್ಲಿ , ಯಾರಾದರೂ ಸರಿ ಬಂದವ 
ರಿಗೆ ಆತಿಥ್ಯ ಪಚಾರವನ್ನು ನಡೆಸುವರು. ಪ್ರತಿ 


# 


+ - ಮಾನವನ ಔನ್ನತ್ಯ ಸಾಹಸ 
* ಓನ್ಲೋದಪ್ರಾಗ್ನರ್ ಉದ್ಯಾನದಲ್ಲಿರುವ 
೫೪ ಅಡಿ ಎತ್ತರದ ಈ ಶಿಲಾಸ್ತಂಭ ಕಲಾ 
ವಿದ ವೇಗ್ದಂಡನ ಮಹೋನ್ನತ ಕೃತಿ. 
ಮಾನವನ ಮೇಲೇರುವ ಸಾಹಸವನ್ನು 
ಇದು ಚಿತ್ರಿಸುತ್ತದೆ. 


ಟಿ 
| 


ವ್ 


ಈ 


ರ್ಟ 


ನ 


ಡ 


ನ 


ಫಿ 


ಓ 


* 


- 


ಯೊಬ್ಬನೂ ಭೋಜನಾನಂತರದಲ್ಲಿ ಮನೆಯ 
ಯಜಮಾನಿಗೆ “ ಟಾಕ್ ಫಾರ್ ಮೆಟನ್ ) 

' ಧುವೆಚ್ಚ 
(ಊಟಕ್ಕಾಗಿ ಋಣಿ) ಎನ್ನುತ್ತಾನೆ. ಮಕ 
ಳಿಗೆ ಕಲಿಸುವ ಮಾತುಗಳಲ್ಲಿ ಈ ಶಬ್ದ ಗಳೇ 
ಮೊದಲನೆಯವು. 

ನಾರ್ವೆಯನ್ನು “ನಟ್ಟಿರುಳ ಸೂರನ ದೇಶ' 
ಎಂದು ಕರೆಯುವುದುಂಟು. ಈ ನಾಡಿನಲ್ಲಿ ಚಳಿ 
ಗಾಲದಲ್ಲಿ ಹಗಲುಗಳೆಷ್ಟು ಚಿಕ್ಕ ವೋ ಬೇಸಗೆ 
ಯಲ್ಲಿ ರಾತ್ರಿಗಳು ಅಷ್ಟೆ ಚಿಕ್ಕ ವು - ಆಗ ಕತ್ತಲೆ 
ಬರುವುದಿಲ್ಲವೆಂದೇ ಹೇಳಬೇಕು. ಧ್ರುವವೃತ 
ವನ್ನು ದಾಟಿಬೋಡೋ ಪಟ್ಟಣಕ್ಕೆ ಹೋದರೆ 
ಜೂನ್ ೫ ಕ್ಕೆ ಮೂಡಿದ ಸೂರ ಜುಲೈ ೯ ರ 
ವರೆಗೆ ಕಂತುವುದೇ ಇಲ್ಲ. ನಟ್ಟಿರುಳಲ್ಲೂ ಸೂರ 
ಮೆರೆಯುತ್ತಿರುವ ಈ ಲೋಕೋತ್ತರ ದೃಶ್ಯವೊಂ 
ದನ್ನು ನೋಡಲೆಂದೇ ಸಾವಿರಾರು ಮೈಲು, 
ಗಿರಿ - ಸಾಗರಗಳನ್ನು ದಾಟಿ ಬರುವ ಸಾವಿರಾರು 
ಪ್ರವಾಸಿಗಳುಂಟು . ನಾರ್ವೆ ಜಿಯನ್ನರು ಹೆಮ್ಮೆ 
ಯಿಂದ ಇದನ್ನು ಪ್ರವಾಸಿ ಕರಿಗೆ ತೋರಿಸುತ್ತಾರೆ. ಪಟ್ಟಣಗಳಲ್ಲಿ ಉಕ್ಕು - ಕಾಂಕ್ರೀಟಿನ ಆಧುನಿಕ 
ಆದರೆ ಈ ನೈಸರ್ಗಿಕ ವಿಸ್ಮಯವನ್ನು ಲೋಕಕ್ಕೆ ಮನೆಗಳಿವೆ. ಅಂಗಡಿಗಳಲ್ಲಿ, ರಸ್ತೆಗಳಲ್ಲಿ ವಿದ್ಯು 
ತೋರಿಸಲು ನಾರ್ವೆಯವರು ಅಷ್ಟೆ ಬೆಲೆ ದ್ವೀಪಗಳ ಪ್ರಕಾಶ ಝಗರುಗಿಸುತ್ತಿರುತ್ತದೆ. 
ತೆರಬೇಕಾಗುತ್ತದೆ. ಚಳಿಗಾಲದಲ್ಲಿ ಧ್ರುವ ವಿದ್ಯುಚ್ಛಕ್ತಿಯಿಂದ ನಡೆಯುವ ಪ್ರಾಮುಗಳೂ 
ವೃತದಾಚೆ ನವೆಂಬರ್ ೧೦ ಕ್ಕೆ ಕ೦ತಿದ ಸೂರ ರೇಲ್ವೆಗಳೂ ಇವೆ. 
ಜನವರಿ ವರೆಗೂ ಉದಯಿಸುವುದಿಲ್ಲ . 

ಅಗ್ಗ ದರದಲ್ಲಿ ವಿಪುಲವಾಗಿ ವಿದ್ಯುಚ್ಛಕ್ತಿ 
ನಾರ್ವೆಯ ಪಟ್ಟಣಗಳೆಲ್ಲ ಹೆಚ್ಚಾಗಿ ಕಡಲ ದೊರೆಯುವುದರಿಂದ ಗೃಹಿಣಿಯರ ಮನೆಗೆಲಸ 
ತೀರದಲ್ಲಿಯೇ ಇವೆ. ಸಮುದ್ರದಿಂದ ಒಳಗೆ ಸುಲಭವಾಗಿದೆ. ವಿದ್ಯುಚ್ಛಕ್ತಿಯ ಒಲೆಗಳು , 
ಬರುವ ಫಿಯರ್ ಗಳು ಈ ನಗರಗಳ ಬಾಗಿಲಂತಿ ಬಟ್ಟೆ ತೊಳೆಯುವ ಯಂತ್ರಗಳು, ಹೊಲಿಗೆ. 
ದ್ದರೆ ಗುಡ್ಡ ಪರತಗಳು ಅವುಗಳನ್ನು ಸುತ್ತಿಕೊಂ ಯಂತ್ರಗಳು ಆಧುನಿಕ ಮನೆಗಳಲ್ಲೆಲ್ಲ ಇವೆಯೆನ್ನ 
ಡಿರುತ್ತವೆ. ರಾಜಧಾನಿಯಾಗಿರುವ ಓಸೊವೇ ಬಹುದು. ನಾರ್ವೆ ತನ್ನ ಜನರಿಗೆ ಬೇಕಾಗುವ 
ಎಲ್ಲಕ್ಕೂ ದೊಡ್ಡ ಪಟ್ಟಣ. ಅದರ ನಂತರದ ಸಕಲ ಬಗೆಯ ವಿದ್ಯುತ್ ಸಲಕರಣೆಗಳನ್ನು 
ಸ್ಥಾನ ದೊಡ್ಡ ಬಂದರವಾಗಿರುವ ಬರ್ಗೆನ್‌ಗೆ ತಾನೇ ಉತ್ಪಾದಿಸುತ್ತದೆ. ಅದು ಕೃಷಿ, ಮೀನು 
ಆಗಿದ್ದರೆ ಟೊ೦ಡ್ಡೆ ಮತ್ತು ಸೈ ಎಂಜರಗಳಿಗೆ ಗಾರಿಕೆಗಳಲ್ಲದೆ ಸಮೃದ್ದವಾದ ಕಬ್ಬಿಣ, ತಾಮ್ರ , 
ಅನುಕ್ರಮವಾಗಿ ಮೂರನೆ ಮತ್ತು ನಾಲ್ಕನೇ ನಾಟುಗಳ ಉದ್ದಿಮೆಗಳನ್ನೂ ನಡೆಸುತ್ತದೆ. 
ಸ್ಥಾನವಿದೆ. ಬರ್ಗೆನ್ ಯುರೋಪಿನ ಅತಿ ನಾರ್ವೆಯ ಮಕ್ಕಳಿಗೆ ಶಾಲೆಯಲ್ಲಿ ಪ್ರಜಾ 
ಶ್ರೇಷ್ಟ ಕಲಾಕೇಂದ್ರಗಳಲ್ಲೊಂದಾಗಿದೆ. ಸತ್ಯ ಜಗತ್ತಿನಲ್ಲಿ ಬಾಳಲು ಕಲಿಸಲಾಗು 

ನಾರ್ವೆಯಲ್ಲಿ ಸಣ್ಣ ಮನೆಗಳನ್ನು ಹೆಚ್ಚಾಗಿ ಇದೆ. ನಾರ್ವೆಯಲ್ಲಿ ಖಾಸಗಿ ಶಾಲೆಗಳಿಲ್ಲವೇ 
ಕಟ್ಟಿಗೆಯಿಂದಲೇ ಕಟ್ಟಿರುತ್ತಾರೆ. ಆದರೆ ದೊಡ್ಡ ಇಲ್ಲವೆನ್ನಬಹುದು. ಏಳನೆಯ ವರ್ಷದಿಂದ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಹದಿನೈದನೆಯ ವರ್ಷದ ವರೆಗಿನ ಸಮಯದಲ್ಲಿ ಪ್ರಬಲ ಶತ್ರುಗಳನ್ನು ಹಣ್ಣು ಮಾಡಿದರು. ಅನೇ 
ಶ್ರೀಮಂತರು ಮತ್ತು ಬಡವರ ಮಕ್ಕಳು ಒತ್ತ ಕರು ದೇಶ ಬಿಟ್ಟು ಬ್ರಿಟನ್ನಿ ಗೆ ಓಡಿಹೋಗಿ 
ಟ್ಟಿಗೆ ಶಾಲೆಯಲ್ಲಿ ಕಲಿಯುವುದರಿಂದ ಸಮಾಜದ ಅಲ್ಲಿ ನಾರ್ವೆಯ ಸೈನ್ಯವನ್ನು ಕೂಡಿಕೊ ( ಡರು. 
ಮೇಲೆ ಸಮಾನತೆಯ ಪ್ರಭಾವ ಚೆನ್ನಾಗಿ ಬೀಳು ಉಳಿದವರು ಕೂಟಯುದ್ದ ನೀತಿಯಿಂದ ಶತ್ರು 
ತದೆ. ಮಹತ್ವದ್ದಾದ ಪ್ರಾಥಮಿಕ ಶಿಕ್ಷಣದಲ್ಲಿ ಗಳನ್ನು ಪೀಡಿಸಿದರು. ಕೆಲವರೇನೋ ಶತ್ರುಗ 
ಪಡೆಯುವ ಸಮಾನತೆಯ ಅನುಭವವು ಒಬ್ಬರು ಳೊಡನೆಸಹಕರಿಸಿದರು. ಜಗತ್ತಿನ ಭಾಷೆಗಳಲ್ಲಿ 
ಇನ್ನೊಬ್ಬರ ಅಭಿಪ್ರಾಯವನ್ನು ಗೌರವಿಸಲು ದೇಶದ್ರೋಹಿ ಎಂಬುದಕ್ಕೆ ಪರಾಯನಾಮ 
ಕಲಿಸುತ್ತದೆ. 

ವಾಗಿಹೋದಕ್ರಿಸ್ಥಿ೦ಗ್ ಇಲ್ಲಿಯವನೇ , ಆದರೆ 
* ನಾರ್ವೆ ಅರಸೊತ್ತಿಗೆಯಾದರೂ ಅರಸು ನಾರ್ವೆ ಜಿಯನ್ನರ ಅಪ್ರತಿಮ ದೇಶಭಕ್ತಿ 
ಪ್ರಜೆಗಳಿಬ್ಬರಲ್ಲಿಯೂ ಪ್ರಜಾಸತ್ತೆ ಮತ್ತು ಕಾ - ನಾರ್ವೆಯಲ್ಲಿಯೂ ಜರ್ಮನಿಯಲ್ಲಿಯೂ ಸೆರೆ 
ಹದೆಗೆ ಗೌರವದ ಪರಂಪರೆ ಆಳವಾಗಿ ಬೇರು ಮನೆ ಶಿಬಿರಗಳಲ್ಲಿ ತುಂಬಿ ಹೋದಧೀರನಾರ್ವೆ 
ಬಿಟ್ಟಿದೆ. ಇಂದಿನ ನಾರ್ವೆ ತಲೆಯೆತ್ತಿದ್ದು ಈ ದೇಶಭಕರಮೂಲಕ ವ್ಯಕ್ತವಾಗಿತ್ತು . 
ಶತಮಾನದಲ್ಲೇ . ೧೪ನೇ ಶತಮಾನದಿಂದ ೧೮ನೇ ನಾರ್ವೆಜಿಯನ್ನರಿಗೆ ಕಾಯದೆಯಲ್ಲಿ ಅಪ್ಪ 
ಶತಮಾನದ ವರೆಗೆ ಅದು ಡೆನ್ಮಾರ್ಕಿನ ಅಧೀನ ತಿಮ ವಿಶ್ವಾಸ, ಹಿಟ್ಲರನ ಆಕ್ರಮಣ ಕಾಲದಲ್ಲಿ 
ದಲ್ಲಿತ್ತು . ೧೯ನೇ ಶತಮಾನವೆಲ್ಲ ಸ್ವೀಡನ್ನಿನೊ ಅವನೊಡನೆ ಸಹಕರಿಸಿದವರನ್ನು ಕೂಡಯೋಗ್ಯ 
ಡನೆ ಒತ್ತಾಯದ ಒಕ್ಕೂಟದಲ್ಲಿ ಅದು ಬಾಳ ವಿಚಾರಣೆಯಿಲ್ಲದೆ ಅವರು ದಂಡಿಸಲಿಲ್ಲ. ಭಾಷೆ 
ಬೇಕಾಯಿತು. ೧೯೦೫ ರಲ್ಲಿ ಕೊನೆಗೊಮ್ಮೆ ಯನ್ನು ಕಾಯದೆಯಿಂದ ಬದಲಿಸುವುದರಲ್ಲಿ 
ಅದು ಪೂರ್ತಿ ಸ್ವತಂತ್ರವಾದ ಮೇಲೆ ತನ್ನ ವಿಶ್ವಾಸವಿಟ್ಟಂತೆ ಕುಡುಕರನ್ನು ಕಾಯದೆಯಿಂದ 
ರಾಷ್ಟ್ರೀಯ ವೈಶಿಷ್ಟವನ್ನು ಕಾಪಾಡಲು, ಬೆಳ ಸರಿದಾರಿಗೆ ತರುವುದರಲ್ಲ ಅವರಿಗೆ ನಂಬಿಕೆ 
ಸಲು, ಸಹಜವಾಗಿಯೇ ಪ್ರಯತ್ನಿಸುತ್ತಿದೆ. ಯಿದೆ. ಕುಡಿದು ಮೋಟಾರು ನಡೆಸಬಾರದು 
ಅದರ ಈ ರಾಷಾಭಿಮಾನ ಕೊ೦ಚ ಅಳತೆ ಎಂಬ ಕಾಯದೆಯನ್ನು ಅವರೆಷ್ಟು ಕಟ್ಟುನಿಟ್ಟಾಗಿ 
ಮೀರಿ ಪ್ರಕಟವಾಗುತ್ತಿರುವುದೂ ಆಗಾಗ್ಗೆ ಆಚರಣೆಗೆ ತರುತ್ತಾರೆಂದರೆ ರಕ್ತದಲ್ಲಿ ಹತ್ತು 
ಕಾಣುವುದುಂಟು. ಡೆನ್ಮಾರ್ಕಿನ ದಾಸ್ಯದ ಕಾಲ ಸಾವಿರಕ್ಕೆ ೫ ಅಂಶ ಮದ್ಯವಿದ್ದರೂ ಡ್ರೈವರನಿಗೆ 
ದಲ್ಲಿ ನಾರ್ವೆಜಿಯನ್ ಭಾಷೆಯಲ್ಲಿ ಸೇರಿ ಶಿಕ್ಷೆಯಾಗುತ್ತದೆ. ಆದರೆ ಶಿಕ್ಷೆ ಯಾವಾಗಲೂ 
ಕೊ೦ಡ ಡೇನಿಶ್ ಭಾಷೆಯ ಪ್ರಭಾವವನ್ನು ಮಿತಿಯೊಳಗಿರುತ್ತದೆ. ಮದ್ಯ ಸೇವನೆ ಮಾಡಿ 
ತೊಡೆದು ಹಾಕಿ ಶುದ್ಧ ನಾರ್ವೆಜಿಯನ್ ಭಾಷೆ ಮೋಟಾರು ನಡೆಸಿದವನಿಗೆ ೨೧ ದಿನ ಶಿಕ್ಷೆ , 
ಯನ್ನು ಪ್ರಸಾರಕ್ಕೆ ತರಲು ಕಾಯದೆ ಮೂಲಕ ಶಿಕ್ಷೆಯ ಕಾಲದಲ್ಲಿ ಆತ ಮದ್ಯ ತ್ಯಾಗ ಮಾಡಿದರೆ 
ಅವರು ಪ್ರಯತ್ನಿಸುತ್ತಿದ್ದಾರೆ ! 

ಅದರಲ್ಲಿ ೧೪ ದಿನ ವಜಾ ಹೀಗಿದೆ ! 
- ದ್ವಿತೀಯ ಜಾಗತಿಕ ಯುದ್ಧದ ಕಾಲದಲ್ಲಿ ನಾರ್ವೆಜಿಯನ್ನರು ಪರಿಪಕ್ವತೆ ಪಡೆದ 
ನಾರ್ವೆ ಜನರು ನಾಯಿಗಳನ್ನು ಪ್ರತಿಭಟಿಸಿದ ನಾಗರಿಕರು, ಅವನ ನಾಗರಿಕತ್ವದ ಪರಿಪಾ 
ರೀತಿ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆ ಕವೇ ಅವರ ಸಹಜೀವನದ ಗುಟ್ಟು . ಕಟ್ಟು ರ 
ಯುವಂಥದಿದೆ. ಇವರ ಜನ ಬಲ ತೀರ ಕಡಿಮೆ ವಾದ ದೇಶಾಭಿಮಾನ , ನಿಷ್ಟುರವಾದ ನಿಸರ್ಗ 
ಯಾಗಿತ್ತು . ಆಧುನಿಕ ಶಸ್ತ್ರಾಸ್ತ್ರಗಳೂ ಸಾಕಷ್ಟಿ ಪರಿಸರಗಳಿದ್ದೂ ಅವರಿಗೆ ಪ್ರಜಾಸತ್ತೆ ದಕ್ಕಲು 
ರಲಿಲ್ಲ. ಆದರೂ ಇವರು ಜರ್ಮನ್ನರಂಥ ಇದೇ ಕಾರಣ. 


ಇದುವೆ ಜೀವ, ಇದು ಜೀವನ 


“ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾತ್ರ ೨೦೦೦ ಜನಾ ಹಾಗೆಯೇ ಇತ್ತು . 
ಮಾಡ ಬೇಕು ಎನ್ನುತ್ತಾರೆ. ಆದರೆ ಹೇಳಿದ ಮರುದಿನ ಅವನನ್ನು ಪಾಸ್ ಬುಕ್ 
ಸುಳ್ಳಿಗಿ೦ತ ಹೇಳದ ಸುಳ್ಳು ಹೆಚ್ಚು ಸಹಿತ ಊರಿಗೆ ಕಳಿಸಿದರು . ವಧುನೋಡ 
ಪ್ರಭಾವ ಬೀರುತ್ತದೆ. ನಾನು ಹೇಳದ ಲಿಕ್ಕೆ ಹೋಗುವಲ್ಲೆಲ್ಲ ಇದನ್ನು ಅವನು 
ಸುಳ್ಳಿನಿಂದ ಒಂದು ಮದುವೆ ಮಾಡಿಸಿದ ತೆಗೆದುಕೊಂಡು ಹೋಗಬೇಕು. ಹುಡುಗಿ 
ಕಥೆ ಕೇಳಿ, ” ಎಂದು ನನ್ನ ಮಿತ್ರರೊಬ್ಬರು ಮನಸ್ಸಿಗೆ ಬಂದಲ್ಲೆಲ್ಲ ಆ ಪಾಸ್ ಬುಕ್ ನ್ನು 
ಈ ಕೆಳಗಿನ ಅನುಭವವನ್ನು ನಿವೇದಿಸಿ ಅಕಸ್ಮಾತ್ತಾಗಿ ಮರೆತು ಬ೦ದವರ ಹಾಗೆ 
ದರು . 

ಅವರ ಮನೆಯಲ್ಲಿ ಬಿಟ್ಟು ಬರಬೇಕು. 
- ಅವರ ಅಂಗಡಿಯಲ್ಲಿ ಒಬ್ಬ ಹುಡುಗ ಮರುದಿನ “ ನರೆತ ಆ ಪಾಸ್ ಬುಕ್ 
ಕೆಲಸಕ್ಕಿದ್ದ . ಒಳ್ಳೆ ಹುಡುಗ, ಆದರೆ ಒಯ್ಯಲು ಅಲ್ಲಿ ಹೋಗಬೇಕು, “ 

ನೋಡು 
ಬಲು ಬಡವ, ಸಂಬಳ ೧೫ ರೂಪಾಯಿ , ಹೇಗಾಗುತ್ತದೆ ' ಎಂದು ಬೆನ್ನು ಚಪ್ಪರಿಸಿ 
ಮನೆವಾರು ಶೂನ್ಯ, ಮುದುವೆಯ ಸಾವುಕಾರರು ಅವನಿಗೆ ಹೇಳಿ ದರು .. 
ವಯಸ್ಸು ಮೀರುತ್ತ ಬಂದಿತ್ತು . ಇವನಿಗೆ - ಅವನು ಹೋಗಿ ಹದಿನೈದು ದಿನದಲ್ಲಿ 
ಮದುವೆ ಮಾಡಿಸಿದರೆ ದಾರಿಗೆ ಹತ್ತಬ. ತಂತಿ ಬಂತು: “ ಮದುವೆ ನಿಶ್ಚಯವಾಗಿದೆ ” 
ಹುದು ಎಂದು ಅವರಿಗನಿಸಿತು . 

ಎ೦ದು . ಪಾಸ್ ಬುಕ್ ತನ್ನ ಕೆಲಸಮಾಡಿತ್ತು 
* ಊರಿಗೆ ಹೋಗಿ ಮದುವೆ ಮಾಡಿ “ ಈ ಹುಡುಗ ಈಗ ನಾಲ್ಕು ಅಂಗಡಿ 
ಕೊಂಡು ಬಾರೋ '' ಎ೦ದು ಒ೦ದು ದಿನ ಇಟ್ಟು ಲಕ್ಷಾಧೀಶನಾಗಿದ್ದಾನೆ. ಅವನ 
ಅವನಿಗೆ ಹೇಳಿದರು . 

ಹೆಂಡತಿಗೆ ನಾನು ಮೊನ್ನೆ ಈ ಉಪಾಯ 
" ಎಲ್ಲಿ ಮದುವೆ ಸಾವುಕಾಗ್ರೇ ನನಗೆ? ನನ್ನು ತಿಳಿಸಿದಾಗ ಅವಳಿಗೆ ಏನೇನೂ 
ಹೆಣ್ಣು ಯಾರು ಕೊಡುತ್ತಾರೆ ? ?” ಎಂದ ಸಿಟ್ಟು ಬರಲಿಲ್ಲ ” ಎಂದರು ನನ್ನ ಮಿತ್ರರು . 
ಅವ ವಿರಕ್ತಿಯಿ೦ದ. 

- ಪಾ೦ , 
“ ನೀ ಯಾಕೆ ಹೆದರುತ್ತೀ , ನಾನೆಲ್ಲ 
ಮಾಡುತ್ತೇನೆ'' ಎಂದು ಸಾವುಕಾರರು ಹುಬ್ಬಳ್ಳಿ - ಸೊಲ್ಲಾಪುರ ಟ್ರೇನು 
ಭರವಸೆ ಕೊಟ್ಟರು. ಮರುದಿನ ಅವನನ್ನು ಆಗ ಹೊರಟೇ ಬಿಟ್ಟಿತ್ತು . ಓಡಿ ಬ೦ದು 
ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ತನ್ನ ಗಾಡೀ ಹತ್ತಿದೆ. ಬಾಗಿಲಿನ ಹತ್ತಿರವಿದ್ದ 
ಲೆಕ್ಕದಿಂದ ಎರಡು ಸಾವಿರ ರೂಪಾಯಿ ಒ೦ದು ಕೊ೦ಡಿಗೆ ಕೈಯಲ್ಲಿದ್ದ ಕೊಡೆ 
ತೆಗೆದು ಅವನ ಹೆಸರಲ್ಲಿ ಒ೦ದು ಸೇವಿಂಗ್ಸ್ ಯನ್ನು ತೂಗು ಹಾಕಿದೆ. ಡಬ್ಬಿಯಲ್ಲಿ 
ಅಕೌಂಟ್ ತೆರೆದು ಪಾಸ್ ಬುಕ್ ಕೊಡಿಸಿ ಅಷ್ಟೇನೂ ಗದ್ದಲವಿರಲಿಲ್ಲ . ತುಸು ದೂರ 
ದರು . ಸಂಜೆ ಅವನಿಂದ ರೂ . ೧೯೯೦ ಕ್ಕೆ ದಲ್ಲೇ ಕುಳಿತುಕೊಂಡೆ, 
ಒಂದು ಚೆಕ್ ತೆಗೆದುಕೊಂಡು ಮರುದಿನ ಅಣ್ಣಿಗೇರಿ ನಿಲ್ದಾಣದಲ್ಲಿ ಗಾಡಿ ನಿಂತಿತು . 
ಬ್ಯಾಂಕಿನಿಂದ ಅಷ್ಟನ್ನು ಅವನ ಸೇವಿಂಗ್ನಿ ಅಷ್ಟರಲ್ಲಿ ಒಬ್ಬ ಅಪರಿಚಿತ ಡಬ್ಬಿಯಲ್ಲಿ 
ನಿಂದ ತೆಗೆದುಬಿಟ್ಟರು. ಪಾಸ್ ಬುಕ್ಕಿನಲ್ಲಿ ನುಗ್ಗಿದ. ನನ್ನ ತೊಡೆಯನ್ನು ನೋಡಿ 


೧೬ 


ಕಸ್ತೂರಿ, ಡಿಸೆಂಬರ್ ೧೯೫೯ 


“ ಯಾರದೋ ಇದು ? ” ಎಂದ. ನಾನು ಬರಿಯ ನಿರುಪಯೋಗಿನೀರಿನ ನಲ್ಲಿಗಳೇ 
“ ನನ್ನ ದು ” ಎಂದು ಉತ್ತರ ಕೊಟ್ಟೆ, ನಿನಾ ಚೆನ್ನಾದ ನೀರಿನ ವ್ಯವಸ್ಥೆಯೇ 

* ಯಾರಾದ್ರೂ ತಗೊಂಡುಹೋದಾಗ್ರಿ ! ಇಲ್ಲ . ” ಅವಶ್ಯಕತೆ ಬಿದ್ದಾಗಲೆಲ್ಲ 
ಇಲ್ಯಾಕ ಹಾಕೀರಿ ? ೨) 

ಸುಮಾರು ದೂರದಲ್ಲಿದ್ದ ಬಾತ್ ರೂಮಿಗೆ 
- “ ನಾನೂ ಇಲ್ಲೇ ಕುಂತೀನಲ್ಲಾ ! ಅನ ಹೋಗಿ ಬೇಸತ್ತ ನನಗೆ ಬಾಥರೂಮಿನಲ್ಲಿ 
ರಾರು ತಗೊಂಡು ಹೋಗತಾರ ? ” ಎಂದು ಸದ್ಯ “ Useless Water ” ( ನಿರುಪ 
ನಾನು ಜರ್ಬಿನಿಂದಲೇ ಉತ್ತರ ಕೊಟ್ಟೆ, ಯೋಗಿನೀರು) ಎಂಬಬೋರ್ಡು ಹಚ್ಚಿರ 

“ ಆದ್ರೂ ಗೊತ್ತಿ೦ದಿ , ಈಗಿನ ಲಿಲ್ಲವೆಂಬುದೇ ಸಂತೋಷದ ಸಂಗತಿಯಾ 
ಜಮಾನಾ ! ನಾವು ನಮ್ಮ ಹುಶಾಲ್ಯಾಗ ಗಿತ್ತು . 
ಇರ ಬೇಕು ” ಎಂದ. . 

- ಚಹಾದ ಅನಂತರ ನಾನು ಊರಲ್ಲಿ ತಿರು 
ನಾನು ನಕ್ಕು ಸುಮ್ಮನಾದೆ . 

ಗಾಡಲು ಹೊರಟಾಗ ರೂಮಿನ ಬಾಗಿಲಲ್ಲೆ 
ಅಷ್ಟರಲ್ಲಿ ಗಾಡಿ ಮುಂದಕ್ಕೆ ಚಲಿಸಿತು . ನನಗೆ ರೂಮನ್ನು ತೋರಿಸಿ ಕೊಟ್ಟ 
ಇನ್ನೇನು, ವೇಗದಿಂದ ಮುಂದೋಡ ಹೋಟೆಲ್ ನೌಕರ ಭಟ್ಟ ಯಾದ. ಬ೦ದ 
ಬೇಕು; ಅಷ್ಟರಲ್ಲೇ ಆ ಅಪರಿಚಿತ ನನ್ನ 

ವನೇ “ ಏನ್ಸರ್ , ನಮ್ಮ ಹೋಟೆಲಿನ 
ಕೊಡೆಯನ್ನು ತೆಗೆದುಕೊಂಡು, ಪಾ * ವ್ಯವಸ್ಥೆ ಹೇಗಿದೆ ? ” ಎಂದ . “ ವ್ಯವಸ್ಥೆ 
ಫಾರ್ಮಿನ ಮೇಲೆ ಜಿಗಿದ. 

ಯೆಲ್ಲ ಚೆನ್ನಾಗಿದೆ. ಆದರೆ ಇಲ್ಲಿ ಒಳ್ಳೆಯ 
ನಾನು ಗಾಬರಿಯಾಗಿ ಬಾಗಿಲಿಗೆ ಓಡಿ 

ನೀರಿಗೆ ಬರನೆಂದು ಕಾಣುತ್ತೆ . ಎಲ್ಲಿ 
ಬಂದು ನೋಡಿದೆ. 

ನೋಡಿದರೂ Useless Water ನ ನಳ 
“ ಹೋಗಿಬರಿ , ಹೋಗಿಬರಿ ! ” – 

ಗಳೇ ಹೊರತು ಚೆನ್ನಾದ ನೀರಿನ ನಳಗಳೇ 
ಎ೦ದು ಅವನು ನನಗೆ ಕೈ ಮಾಡಿದ 

ಅಪರೂಪ ”” ನಾನು ಅಣಕದೊಡನೆ 
ಸರಪಳಿ ಜಗ್ಗಿ ಗಾಡಿ ನಿಲ್ಲಿಸಬೇಕೆಂದೆ. 

ನುಡಿದೆ. ನನ್ನ ಮಾತು ಮುಗಿಯುವ 
ಆದರೆ ಇ೦ಥ ಚಿಲ್ಲರೆ ವಸ್ತುವಿನ ಸಲುವಾಗಿ 

ಮೊದಲೇ ನಗಲು ಪ್ರಾರಂಭಿಸಿದ. ತಾನು 
೫೦ ರೂಪಾಯಿ ದಂಡ ತೆರುವ ಮನಸ್ಸಾಗ 

ನಕ್ಕೆ ಕಾರಣವನ್ನು ವಿವರಿಸುತ್ತ ಆತ “ ಆ 
ಲಿಲ್ಲ. ಹೆಚ್ಚು ನೋರೆಯಿಂದ ತಿರುಗಿಬಂದು 

ಬೋರ್ಡುಗಳ ಅರ್ಥವನ್ನು ನೀವು ಸರಿ 
ನನ್ನ ಜಾಗೆಯಲ್ಲಿ ಕುಳಿತೆ. 

ಯಾಗಿ ಮಾಡಿಕೊಂಡಿಲ್ಲ. ಅವುಗಳ ಅರ್ಥ 
- ಗಿರಡ್ಡಿ ಗೋವಿಂದರಾಜ 

ಕಡಿಮೆ ನೀರನ್ನು ಉಪಯೋಗಿಸಿ' ( Use 

less Water ) ಎಂದಾಗುತ್ತದೆಯೇ ವಿನಾ 
ನಾನು ಮೇ ಸೂರಿಗೆ ಹೋದಾಗ ನಡೆದ “ ನಿರುಪಯೋಗಿ ನೀರು, ( Useless 
ಘಟನೆಯಿದು. ನಾನು ಉಳಿದುಕೊ೦ಡಿದ Water ) ಎಂದಲ್ಲ ” ಎನ್ನುತ್ತ ಅವನು 
ಆ ದೊಡ್ಡ ಹೋಟೆಲಿನಲ್ಲಿ ಬಾತ್ ರೂಮಿನ ನನ್ನ ರೂಮಿನೆದುರಿಗೇ ಇದ್ದ ಒಂದು ನಳ 
ನಲ್ಲಿ ಯೊಂದನ್ನು ಬಿಟ್ಟು ಉಳಿದ ಎಲ್ಲ ನಲ್ಲಿ ನನ್ನು ತಿರುಗಿಸಿದನು . ನನಗೆ ಆಗ ಆ 
ಗಳ ಮೇಲೂ * Useless Water ” ಎಂಬ | ಬೀಳುತ್ತಿರುವ ನೀರಿನ ಧಾರೆ ನನ್ನ ಮೂಢ 
ಬೋರ್ಡನ್ನು ತೂಗು ಹಾಕಿದ್ದನ್ನು ನೋಡಿ ತನವನ್ನು ಕಂಡು ನಗುತ್ತಿರುವಂತೆ ಭಾಸ 
ಆಲೋಚಿಸಿದೆನು . “ ಎಲ್ಲಿ ನೋಡಿದಲ್ಲಿ ನಾಯಿ ತು . 

- ಆರ್ , ಎಂ , ಭಟ 


ಜವಾಹರಲಾಲರ ಸಾಂಸಾರಿಕ ಜೀವನದ 
ದುರಂತ ಅವರೇ ವರ್ಣಿಸಿದಂತೆ 


ಪ ಶ್ರೀ - ವಿ ಯೋಗ 


ನನ್ನ ಹೆಂಡತಿಯ ಆರೋಗ್ಯ ತುಂಬ ಚಿ೦ತಾ ನಿತ್ಯ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಆರೋಗ್ಯ 
ಜನಕ ಸ್ಥಿತಿಯಲ್ಲಿದೆಯೆಂಬ ಸುದ್ದಿ ಬಂದದ್ದರಿಂದ ಧಾಮಕ್ಕೆ ನಡೆದು ಕೆಲ ತಾಸುಗಳನ್ನು ಅವಳೊ 
೧೯೩೫ ಸೆಪ್ಟೆಂಬರ್‌ ೪ ರಂದು ನನ್ನನ್ನು ಡನೆ ಕಳೆಯುತ್ತಿದ್ದೆ. ಅವಳಿಗೆ ಹೇಳಬೇಕಾದ 
ಆಲೋರಾಪರತ ಪ್ರದೇಶದ ಜೈಲಿನಿಂದ ಅಕ ಅನೇಕಾನೇಕ ವಿಚಾರಗಳಿದ್ದರೂ ನಾನು ಮನ 
ಸ್ಮಾತ್ತಾಗಿ ಬಿಡುಗಡೆ ಮಾಡಿದರು. ಅವಳು ಸ್ಪನ್ನು ಬಿಗಿಹಿಡಿದುಕೊಳ್ಳಬೇಕಾಗಿತ್ತು . ಕೆಲ 
ಬಹುದೂರ, ಜರ್ಮನಿಯ ಕಪ್ಪು ಅರಣ್ಯ ಪ್ರದೇ ವೊಮ್ಮೆ ಹಳೆಯ ದಿನಗಳು , ನೆನಹುಗಳು, ಭಾರತ 
ಪದಲ್ಲಿರುವ ಬೇಡನ್ ವೀಲರ್‌ ಆರೋಗ್ಯಧಾಮ ದಲ್ಲಿ ನಮ್ಮ ಇಷ್ಟಮಿತ್ರರನ್ನು ಕುರಿತು ಮಾತಾ 
ದಲ್ಲಿದ್ದಳು. ನಾನು ಜೈಲಿನಿಂದ ಬಿಡುಗಡೆ ಹೊಂದಿದ ಡುತ್ತಿದ್ದೆವು. ಮತ್ತು ಕೆಲವೊಮ್ಮೆ ಒಂದಿಷ್ಟು 
ಐದನೆಯ ದಿನ ಬೇಡನ್ ವೀಲರನ್ನು ತಲುಪಿದೆ. ಆಶೆಯಿಂದಲೇ ಭವಿತವ್ಯವನ್ನೂ ನಾವು ಮಾಡ 

ನಾನವಳನ್ನು ಕಂಡಾಗ ಕಮಲಾಳ ಮುಖದ ಲಿರುವುದನ್ನೂ ಕುರಿತು ಮಾತನಾಡಿಕೊಳ್ಳುತಿ 
ಮೇಲೆ ಅದೇ ಹಿಂದಿನ ದಿಟ್ಟ, ಮುಗುಳಗೆ ದೈ ವು. ಆರೋಗ್ಯ ಸ್ಥಿತಿ ಅಷ್ಟೊಂದು ಕಠಿನವಾ 
ಇದ್ದಿತು. ಆದರೆ ಅವಳು ತುಂಬ ಅಶಕ್ತಳಾಗಿ ಗಿದ್ದರೂ ಅವಳು ಭವಿತವ್ಯದ ಆಧಾರಕ್ಕೆ ಆತು 
ದಳು ಹೆಚ್ಚು ಮಾತಾಡಲು ಬಾರದಷ್ಟು ಕೊಂಡಿದ್ದಳು. ಅವಳ ಕಣ್ಣುಗಳಲ್ಲಿ ಕಾಂತಿ 
ನೋವಿನಿಂದ ನರಳುತ್ತಿದ್ದಳು. ಬಹುಶಃ ನನ್ನ ಯಿತ್ತು . ಸಾಮಾನ್ಯವಾಗಿ ಅವಳ ಮುಖ ಪ್ರಸ 
ಆಗಮನದ ಸುಪರಿಣಾಮವೇನೋ , ಮರುದಿನ ನವಾಗಿಯೇ ಇರುತ್ತಿತ್ತು . ಅವಳನ್ನು ಕಾಣ 
ಮತ್ತು ಮುಂದೆ ಕೆಲದಿನಗಳ ವರೆಗೆ ಅವಳ ಬರುತ್ತಿದ್ದ ಕೆಲವೇ ಮಿತ್ರರು ತಮ್ಮ ನಿರೀಕ್ಷೆಗಿಂತ 
ಪ್ರಕೃತಿ ಕೊಂಚ ಸುಧಾರಿಸಿತು . ಆದರೆ ಮೂಲ ಅವಳು ಹೆಚ್ಚು ಗೆಲುವಾಗಿರುವುದನ್ನು ಕಂಡು 
ಕಠಿನ ಸ್ಥಿತಿ ಹಾಗೆಯೇ ಮುಂದುವರಿದು ಅವಳ ಆಶ್ಚರಗೊಂಡಂತೆ ಸಂತೋಷವನ್ನೂ ಹೊಂದಿ 
ಜೀವಸಾರವನ್ನು ಸಾವಕಾಶವಾಗಿ ಹೀರಿತು. ದರು. ಆದರೆ ಕಣ್ಣು ಗಳ ಆ ಹೊಳಪು ಮತ್ತು 
ಅವಳ ಸಾವಿನ ಯೋಚನೆಗೆ ಒಗಿ ಕೊಳ್ಳಲಾರದ ಮುಖದ ಮುಗುಳ್ಳ ಗುಗಳಿಂದ ಅವರು ಮೋಸ 
ನಾನು ಅವಳು ಸುಧಾರಿಸುತ್ತಿದ್ದಾಳೆಂದೇ ಕಲ್ಪಿಸಿ ಹೋಗಿದ್ದರು. 
ಕೊಂಡೆ. ಈಗಿನ ಕಂಟಕವೊಂದು ದಾಟಿದರೆ ಶರತ್ಕಾಲದ ಆ ದೀರ್ಘ ಸಂಧ್ಯಾ ಸಮಯ 
ಅವಳು ಗುಣ ಹೊಂದುವಳು ಎಂದು ಬಗೆದೆ, ಗಳಲ್ಲಿ ನಾನು ನನ್ನ ಕೋಣೆಯಲ್ಲಿ ಏಕಾಂಗಿ 
ಡಾಕ್ಟರರು ಪದ್ಧತಿಯಂತೆ ನನಗೆ ಆಶೆ ಹೇಳಿ ಯಾಗಿ ಕುಳಿತಿರುತ್ತಿದ್ದೆ ಅಥವಾ ಅಡ್ಡಾಡಲು 
ದರು. ತಾತ್ಕಾಲಿಕ ಬಿಕ್ಕಟ್ಟು ನಿವಾರಣೆಯಾ- ಸುತ್ತುಮುತ್ತಲಿನ ಹೊಲಗಳಿಗೆ ಅಡವಿಗೊ 
ದಂತನಿಸಿತು ಕಮಲಾ ಜೀವ ಹಿಡಿದುಕೊ೦- ಹೋಗುತ್ತಿದ್ದೆ . ನನ್ನ ಮನಸ್ಸಿನಲ್ಲಿ ಕಮಲಾಳ 
ಡಳು. 

ನೂರಾರು ಚಿತ್ರಗಳು , ಅವಳ ಆಳವಾದ, 
ನನ್ನ ನಿವಾಸ ಸ್ಥಾನದಿಂದ ಹೊರಟು ಪ್ರತಿ ಸಂಪನ್ನ ವ್ಯಕ್ತಿತ್ವದ ನೂರಾರು ಭಾವಗಳು 


೧೭ 


ID 


4 - 3 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಒಂದರ ಹಿಂದೊಂದು ಸುಳಿದುಹೋಗುತ್ತಿದ್ದವು. ದರೂ ಪರಿಚಿತರೂ ತನಗೆ ಸೇರಿದವರೂ 
ನಮ್ಮ ಮದುವೆಯಾಗಿ ಸುಮಾರು ಇಪ್ಪತ್ತು ಆದವರ ಎದುರಿನಲ್ಲಿ ಆನಂದೋತ್ಸಾಹ ಮತ್ತು 
ವರ್ಷಗಳಾಗಿದ್ದವು. ಆದರೆ ಅದೆಷ್ಟು ಸಲ ಬಿಚ್ಚು ಮನಸ್ಸುಗಳಿಂದ ವರ್ತಿಸುತ್ತಿದ್ದಳು. ಅವ 
ಅವಳು ನನ್ನನ್ನು ತನ್ನ ತಾತ್ವಿಕ ಅಥವಾ ಮಾನ ಇಲ್ಲಿ ಕಪಟವೆಂಬುದಿರಲಿಲ್ಲ. ತನಗೆ ಯಾರಾ 
ಸಿಕ ಭಾವಗಳ ನಾವೀನ್ಯದಿಂದ ಬೆರಗುಗೊಳಿಸಿ ದರೂ ಮೆಚ್ಚಿಕೆಯಾಗದಿದ್ದಲ್ಲಿ ಅದನ್ನವಳು ಬಚ್ಚಿ 
ಲಿಲ್ಲ ! ಅವಳನ್ನು ಅನೇಕ ವಿಧವಾಗಿ ಅರಿ ತಿದ್ದೆ . ಡುವ ಪ್ರಯತ್ನ ಮಾಡುತ್ತಿರಲಿಲ್ಲ. ಪ್ರಯತ್ನಿಸಿ 
ಇತ್ತೀಚಿನ ವರ್ಷಗಳಲ್ಲಿ ಅವಳನ್ನು ಅರಿತು ದರೂ ಅವಳು ಯಶಸ್ವಿಯಾಗುತ್ತಿರಲಿಲ್ಲವೇನೋ . 
ಕೊಳ್ಳಲು ಸರ್ವ ಪ್ರಯತ್ನಗಳನ್ನು ಮಾಡಿದ್ದೆ . ನಾನು ನಮ್ಮ ಮದುವೆಯ ಆರಂಭದ ದಿನ 
ಆ ಅರಿವು ನನಗೆ ಉಂಟಾಗಿತ್ತು ನಿಜ, ಆದರೆ ಗಳನ್ನು ಸ್ಮರಿಸಿಕೊಂಡೆ. ನನಗೆ ಅವಳನ್ನು 
ನಾನವಳನ್ನು ಪೂರ್ತಿಯಾಗಿ ಅರಿತುಕೊಂಡಿರು ಕಂಡರೆ ತುಂಬ ಇಷ್ಟವಾಗಿದ್ದರೂ ನಾನು ಆಗ 
ವೆನೇ ಎಂದು ಎಷ್ಟೋ ಸಲ ನನಗೆ ಸಂದೇಹ ಅವಳನ್ನು ಹೆಚ್ಚು ಕಡಿಮೆ ಮರೆತು ಅವಳಿಗೆ ಸಲ್ಲ. 
ವುಂಟಾಗುತ್ತಿತ್ತು . ಅವಳಲ್ಲಿ ಅಗತ್ಯವಾದು ಬೇಕಾಗಿದ್ದ ಸಾಹಚರವನ್ನು ನಿರಾಕರಿಸಿದ್ದೆ . 
ದೇನೆ ಇತ್ತು . ನಿಜವಾಗಿ ಅಗೋಚರವಾ- ಏಕೆಂದರೆ ಆಗ ನಾನು ಮೈ ಯಲ್ಲಿ ಆವೇಶ 
ದದ್ದು , ಗ್ರಹಿಸಲು ಕಷ್ಟತರವಾದುದು ಏನೋ ಬಂದವರಂತೆ ಇದ್ದೆ . ನಾನು ಕೈಕೊಂಡ 
ಇತ್ತು . ಎಷ್ಟೋ ಸಲ ಅವಳ ಕಣ್ಣುಗಳಲ್ಲಿ ಕಾವ್ಯಕ್ಕೆ ನನ್ನನ್ನು ಸಂಪೂರ್ಣ ಮೀಸಲಾಗಿರಿಸಿ 
ಕಣ್ಣಿಟ್ಟು ನೋಡಿದಾಗ ಯಾರೋ ಅಪರಿಚಿತಳು ಕೊಂಡು ನನ್ನದೇ ಆದ ಸ್ವಪ್ನಲೋಕದಲ್ಲಿ ಜೀವಿ 
ನನ್ನನ್ನು ನೋಡುತ್ತಿದ್ದಂತೆ ನನಗೆ ಭಾಸವಾಗು ಸುತ್ತ ನನ್ನ ಸುತ್ತಲೂ ಇದ್ದ ಜೀವಂತ ವ್ಯಕ್ತಿ 
ತಿತ್ತು . 

ಗಳನ್ನೆಲ್ಲ ಬರಿಯ ಛಾಯೆಗಳಂತೆ ಕಾಣುತ್ತಲಿದ್ದೆ. 
ಒಂದಿಷ್ಟು ಶಾಲೆಯ ಶಿಕ್ಷಣ ಬಿಟ್ಟರೆ ಅವಳು ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡುತ್ತಿದೆ . 
ಹೆಚ್ಚೇನೂ ಓದಿರಲಿಲ್ಲ . ಅವಳು ನಮ್ಮಲ್ಲಿಗೆ ನನ್ನ ಮನಸ್ಸನ್ನು ತುಂಬಿಕೊಂಡ ವಿಷಯದಲ್ಲಿ 
ಸರಳ ಮುಗ್ಧ ಬಾಲಿಕೆಯಾಗಿ ಬಂದಳು. ಅವಳ ಮುಳುಗಿ ಹೋಗಿದ್ದೆ . ಆ ಧೈಯಕ್ಕಾಗಿ ನನ್ನ 
ಮುಖ ಆ ಬಾಲಿಕಾ ಭಾವವನ್ನೆಂದೂ ಕಳೆದು ಸರ್ವಸ್ವವನ್ನೂ ಅರ್ಪಿಸಿದ್ದೆ . ಬೇರಾವುದಕ್ಕೂ 
ಕೊಳ್ಳಲಿಲ್ಲ. ಆದರೆ ಪ್ರೌಢಳಾದಂತೆ ಅವಳ ಕೊಡಲು ನನ್ನಲ್ಲಿ ಏನೂ ಇರಲಿಲ್ಲ. 
ಕಣ್ಣುಗಳಲ್ಲಿ ತೇಜಸ್ಸು ಮಿನುಗಿತು. ಒಳಗೆ ಆದರೆ ನಾನು ಅವಳನ್ನು ಮರೆಯುವಂತಿರ 
ಅಲ್ಲೋಲಕಲ್ಲೋಲವೆದ್ದಿದ್ದರೂ ಮೇಲಡೆ ಲಿಲ್ಲ . ಪುನಃ ಪುನಃ ಅವಳಿದ್ದಲ್ಲಿಗೆ ಬರುತ್ತಿದ್ದೆ 
ಪ್ರಶಾಂತವಾಗಿ ತೋರುವ ಜಲಾಶಯದಂತೆ ಆ ವಿಶ್ರಾಂತಿ ಸಿಗುವುದೆಂಬ ಖಂಡಿತವಾದ ನಂಬಿಕೆ 
ಕಣು ಗಳ ಕಾಂತಿಯಿತು. ಆಧುನಿಕ ಹುಡುಗಿ. ಯಿಂದ . ಅನೇಕ ದಿನಗಳ ವರೆಗೆ ದೂರವಿದ್ದಾಗ 
ಯರ ರೀತಿನೀತಿಗಳು, ಔಚಿತ್ಯಹೀನ ನಡತೆ ಅವ ಅವಳ ಯೋಚನೆ ನನ್ನನ್ನು ಸಂತಯಿಸುತ್ತಿತ್ತು . 
ಇಲ್ಲಿರಲಿಲ್ಲ. ಆದರೂ ಅವಳು ಆಧುನಿಕ ರೀತಿ ಮನೆಗೆ ತೆರಳುವ ದಿನಗಳನ್ನು ಆತುರದಿಂದ 
ಗಳಿಗೆ ಬಹು ಸುಲಭವಾಗಿ ಒಗಿ ಕೊ೦ಡಳು ಎದುರುನೋಡುತ್ತಿದ್ದೆ. 
ಆದರೆ ಮೂಲತಃ ಅವಳು ಭಾರತೀಯ ಹುಡುಗ ಅವಳು ಕೊಟ್ಟಿದ್ದನ್ನೆಲ್ಲ ನಾನು ಸ್ವೀಕರಿಸಿದ್ದೆ . 
ಗಿಯೇ , ಅದರಲ್ಲಿ ಕಾಶ್ಮೀರಿ ಹುಡುಗಿಯೇ ಆದರೆ ಈ ಪ್ರಾರಂಭದ ವರ್ಷಗಳಲ್ಲಿ ಅದಕ್ಕೆ ಪ್ರತಿ 
ಆಗಿದ್ದಳ ; ಭಾವನಾ ಪೂರ್ಣಳಾದರೂ ಯಾಗಿ ಏನನ್ನು ನಾನು ಕೊಟ್ಟಿದ್ದೆ ? ನಾನು 
ಅಭಿಮಾನಿ, ಬಾಲಿಶ ಸ್ವಭಾವದವಳಾದರೂ ನಿಜಕ್ಕೂ ಅಯಶಸ್ವಿಯಾಗಿದ್ದೆ. ಬಹುಶಃ ಅವಳ 
ಪ್ರೌಢ, ಅಜ್ಜಳಾದರೂ ಜಾಣೆಯಾಗಿದ್ದಳು. ಮನಸ್ಸಿನಲ್ಲಿ ಆ ದಿನಗಳ ಬಲವಾದ ಪ್ರಭಾವ 
ಅಪರಿಚಿತರೆಡೆಯಲ್ಲಿ ಅಥವಾ ತನಗೆ ಸೇರದವರ ಉಳಿದುಕೊಂಡಿರಲೂ ಸಾಕು, ಅವಳ ಅತಿ 
ಸಮ್ಮುಖದಲ್ಲಿ ಅವಳು ಬಿಗುಮಾನದಿಂದಿರುತ್ತಿ ಯ ದ ಅಭಿಮಾನ ಮತ್ತು ಸಂವೇದನಾಶೀಲತೆ 


O 


ಪ - ನಿಯೋಗ 
ಗಳ ಮೂಲಕ ಅವಳು ಸಹಾಯಕ್ಕಾಗಿ ನನ್ನ ಅವರ ಸಂಖ್ಯೆ ಅಪಾರವಾಗಿತ್ತು . ಹುಚ್ಚು ಪ್ರವಾ 
ಬಳಿಗೆ ಬರಲಿಲ್ಲ. ಇತರರೆಲ್ಲರಿಗಿಂತ ನಾನವಳಿಗೆ ಹದಂತೆ ಮುನ್ನುಗ್ಗಿ ಬರುತ್ತಿದ್ದ ಅವರು ಬ್ರಿಟಿಶ್‌ 
ಹೆಚ್ಚಾಗಿ ಸಹಾಯ ಮಾಡಬಲ್ಲೆ ನಾಗಿದ್ದರೂ ಸರಕಾರವನ್ನು ಮಾತ್ರವಲ್ಲ, ತಮ್ಮ ಪುರುಷ 
ಕೂಡ. ರಾಷ್ಟ್ರೀಯ ಹೋರಾಟದಲ್ಲಿ ಕೇವಲ ರನ್ನೂ ದಿಗ್ಯವೆ:ಗೊಳಿಸಿದರು . ನೈನಿ ಸೆರೆಮನೆ 
ಗಂಡನ ನೆರಳಾಗಿ ಇರುವುದು ಅವಳಿಗೆ ಬೇಕಾ ಯಲ್ಲಿ ನಮ್ಮನ್ನು ಕೂಡಿಕೊಂಡು ನನ್ನ ತಂದೆ 
ಗಿರಲಿಲ್ಲ. ಅದರಲ್ಲಿ ತನ್ನದೇ ಆದ ಪಾತ್ರವನ್ನು ನಮಗೆ ಎಲ್ಲವನ್ನೂ ಹೇಳಿದರು. 
ನಿರ್ವಹಿಸಲು ಅವಳು ಬಯಸಿದ್ದಳು. ತನ್ನ ಈ ಕೋಲಾಹಲದಲ್ಲಿ ಕಮಲಾ ಧೈರ್ಯ 
ಆತ್ಮ ಮತ್ತು ಜಗತ್ತಿನೆದುರು ತನ್ನ ಸತ್ವವನ್ನು ದಿ೦ದ ಗಮನಾರ್ಹವಾದ ಪಾತ್ರ ವಹಿಸಿದಳು. 
ತೋರಿಸುವುದು ಅವಳಿಗೆ ಬೇಕಾಗಿತ್ತು . ನನಗೆ ಎಲ್ಲ ಕಾರಕರ್ತರೂ ಜೈಲಿನಲ್ಲಿದ್ದಾಗ ಅನನು 
ಜಗತ್ತಿನಲ್ಲಿ ಹಾಗಾಗುವುದಕ್ಕಿಂತ ಹೆಚ್ಚು ಪ್ರಿಯ ಭವಿ ಕಳಾದ ಅವಳ ಮೇಲೆ ಅಲಹಾಬಾದ ನಗರ 
ವಾದದ್ದು ಬೇರೇನೂ ಇಲ್ಲವಾಗಿದ್ದರೂ ಅವಳ ದಲ್ಲಿ ಚಳವಳಿಯನ್ನು ಸಂಘಟಿಸುವ ಕಾರದ 
ಅಂತರಂಗವನ್ನು ಅರಿತುಕೊಳ್ಳಲು ನನ್ನ ಕಾರ ಹೊಣೆ ಬಿದ್ದಿತು. ಅನುಭವದ ಕೊರತೆಯನ್ನ 
ಬಾಹುಳ್ಯದ ಮೂಲಕ ಅಸಮರ್ಥನಾಗಿದ್ದೆ . ವಳು ತನ್ನ ಅದಮ್ಯ ಉತ್ಸಾಹದಿಂದ ತುಂಬಿ 
ಮೇಲಾಗಿ ನಾನು ಪುನಃ ಪುನಃ ಜೈಲಿಗೆ ಕೊಂಡಳು. ಕೆಲವೇ ತಿಂಗಳಲ್ಲಿ ಅವಳು ಅಲ 
ಹೋಗುತ್ತಿದ್ದೆ , ಅವಳಿಂದ ದೂರವಾಗಿರುತ್ತಿದೆ ; ಹಾಬಾದಿನ ಅಭಿಮಾನಮೂರ್ತಿಯಾದಳು. 
ಅಥವಾ ಅವಳು ಬೇನೆ ಬಿದ್ದಿರುತ್ತಿದ್ದಳು. ಅವಳು ನನ್ನ ತಂದೆಯ ಕೊನೆಯ ಬೇನೆ ಮತ್ತು 
ಮನಸ್ಸಿನ ಇಂಗಿತವನ್ನು ನಾನು ನಿಧಾನವಾಗಿ ಮರಣಗಳ ಕರಾಳ ಸನ್ನಿವೇಶದಲ್ಲಿ ಪುನಃ ನಾವು 
ಅರಿತುಕೊ೦ಡೆ. 

ಭೆಟ್ಟಿಯಾದೆವು. ಹೊಸ ತಿಳಿವಳಿಕೆ ಮತ್ತು 
೧೯೩೦ ರ ಪ್ರಾರಂಭದ ತಿಂಗಳುಗಳಲ್ಲಿ ನಾನು ಸ್ನೇಹಭಾವದಿಂದ ಒಬ್ಬರನ್ನೊಬ್ಬರು ಕಂಡೆವು. 
ಅವಳ ಬಯಕೆಯನ್ನು ಗುರುತಿಸಿದೆ . ಮುಂದೆ ಕೆಲ ತಿಂಗಳ ನಂತರ ನಮ್ಮ ಮಗಳೊಡನೆ ಕೆಲ 
ನಾವಿಬ್ಬರೂ ಕೂಡಿ ಕೆಲಸ ಮಾಡಿದೆವು. ಈ ದಿನ ವಿಶ್ರಾಂತಿಗೆಂದು ಸಿಂಹಳಕ್ಕೆ ಹೋದಾಗ 
ಅನುಭವದಲ್ಲಿ ನಾನು ಹೊಸ ಆನಂದವನ್ನು ಇದೇ ನಮ್ಮ ಕೊನೆಯ ವಿಹಾರವೂ ಆಯಿತು . 
ಕಂಡುಕೊಂಡೆ. ನಾವಿಬ್ಬರೂ ಜೀವನದ ಅಂಚಿ ಪರಸ್ಪರರರನ್ನು ಪುನಃ ಗುರುತಿಸಿದೆವು ಎಂದು 
ನಲ್ಲಿ ನಿಂತಂತಿದ್ದೆವು. ಏಕೆಂದರೆ ಕಾರ್ಮೋಡ ನಮಗನಿಸಿತು . 
ಗಳು ಕವಿಯತೊಡಗಿದ್ದವು. ರಾಷ್ಟ್ರೀಯ ನಾವು ಬೇಗ ಮರಳಿದೆವು. ಪುನಃ ಕೆಲಸ 
ವಿಪ್ಲವವೊಂದು ಹುಟ್ಟುವುದರಲ್ಲಿತ್ತು . ನಮಗೆ ನಂತರ ಜೈಲು ನನ್ನನ್ನು ಕಬಳಿಸಿತು. ಇನ್ನು 
ಅವು ಸುಖದ ತಿಂಗಳುಗಳಾಗಿದ್ದವು. ಆದರೆ ಮುಂದೆ ವಿಹಾರಕ್ಕೆ ತೆರಳುವುದು, ಕೂಡಿ ಕೆಲಸ 
ಅವು ಬೇಗ ಮುಗಿದುಹೋದವು. ಎಪ್ರಿಲ್ ಮಾಡುವುದು, ಒತ್ತಟ್ಟಿಗೆ ಇರುವುದು ಕೂಡ 
ತಿಂಗಳಲ್ಲಿ ದೇಶವು ಸವಿನಯ ಕಾಯದೆಭಂಗ ಎರಡೆರಡು ವರ್ಷಗಳ ಶಿಕ್ಷೆಯ ನಡುವಿನ ಅಲ್ಲಾ 
ಚಳವಳಿ ಮತ್ತು ಸರಕಾರದ ದಬ್ಬಾಳಿಕೆಯ ವಧಿಯ ಸಹವಾಸವನ್ನು ಹೊರತುಪಡಿಸಿ 
ಕಪಿಮುಷ್ಟಿಯಲ್ಲಿ ಸಿಕ್ಕಿತು. ನಾನು ಮತ್ತೆ ನಮ್ಮ ಭಾಗ್ಯದಲ್ಲಿ ಬರೆದಿರಲಿಲ್ಲ . ನನ್ನ ಎರಡ 
ಜೈಲು ಸೇರಿದೆ. 

ನೆಯ ಶಿಕ್ಷೆಯ ಅವಧಿ ಮುಗಿಯುವುದರೊಳ 
ನಾವು ಗಂಡಸರೆಲ್ಲ ಹೆಚ್ಚಾಗಿ ಸೆರೆಮನೆಯಲ್ಲಿ ಗಾಗಿ ಕಮಲಾ ಮೃತ್ಯುಶಯ್ಕೆಯಲ್ಲಿ ಮಲಗಿ 
ದೈ ವು. ಆಗೊಂದು ಅದ್ಭುತ ಜರುಗಿತು. ನಮ್ಮ ದಳು. 
ಸ್ತ್ರೀಯರು ರಣರಂಗಕ್ಕಿಳಿದು ಯುದ್ಧದ ಸೂತ್ರ ೧೯೩೪ ಫೆಬ್ರುವರಿ ತಿಂಗಳಲ್ಲಿ ಕಲಕತ್ತೆಯ 
ವನ್ನು ಕೈಗೆ ತೆಗೆದುಕೊಂಡರು. ಚಳವಳಿಯಲ್ಲಿ ವಾರಂಟಿನಿಂದ ನನ್ನನ್ನು ಬಂಧಿಸಿದಾಗ ನನಗಾಗಿ 
ಮೊದಲಿಂದಲೂ ಸ್ತ್ರೀಯರಿದ್ದರು. ಆದರೆ ಈಗ ಕೆಲ ಬಟ್ಟೆಗಳನ್ನು ತರಲೆಂದು ಕಮಲಾಕೋಣೆ 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಯೊಳಗೆ ಹೋದಳು. ಅವಳನ್ನು ಬೀಳ್ಕೊಳ್ಳ ಅವಳಿಗೆ ಈ ಸ್ಥಳ ಬೇಸರ ಬಂದಿತ್ತು . ಅದೂ 
ಲೆಂದು ನಾನೂ ಅವಳ ಹಿಂದೆ ಹೋದೆ. ಒಮ್ಮೆ ಅಲ್ಲದೆ ಮತೊಂದು ಕಾರಣವೂ ಇತ್ತು . ಅವ 
ದೊಮ್ಮೆ ಅವಳು ನನಗೆ ತೆಕ್ಕೆ ಬಿದ್ದವಳೇ ಳಿಗೆ ಆಗಾಗ ಹೂಗಳನ್ನು ಕಳಿಸಿಕೊಟ್ಟಿದ್ದ 
ಮೂರ್ಛ ಹೋಗಿ ಬಿದ್ದು ಬಿಟ್ಟಳು. ಜೈಲಿಗೆ ಒಂದೆರಡು ಸಲ ಭೆಟ್ಟಿಯಾಗಿದ್ದ ಇನ್ನೊಬ್ಬ 
ಹೋಗುವುದನ್ನು ಹುಡುಗಾಟವೆಂದು ತಿಳಿಯಲು ರೋಗಿ ಸತಿ ದ . ಆತ , ಆ ಐರಿಶ್ ಹುಡುಗ, 
ನಾವು ಅಭ್ಯಾಸ ಮಾಡಿಕೊಂಡಿದ್ದೆವಾದ್ದರಿಂದ ಕಮಲಾಳಿಗಿಂತ ಹೆಚ್ಚು ಆರೋಗ್ಯಶಾಲಿಯಾ 
ಅವಳ ಈ ಸ್ಥಿತಿ ವಿಚಿತ್ರವಾಗಿತ್ತು . ಇದೇ ನಮ್ಮ ಗಿದ್ದ . ಅವನಿಗೆ ಹೊರಗೆ ತಿರುಗಾಡಿ ಬರಲು 
ಕೊನೆಯ ನಿಜ ಭೆಟ್ಟಿ ಎಂಬ ಪೂರ್ವಸೂಚನೆ ಕೂಡಬಿಡುತ್ತಿದ್ದರು. ಅವನ ಆಕಸ್ಮಿಕ ಸಾವಿನ 
ಯೇನಾದರೂ ಅವಳ ಹೃದಯಕ್ಕೆ ಹೊಳೆದಿ ತೆ ! ಸುದ್ದಿಯನ್ನು ಕಮಲಾಳಿಂದ ಮುಚ್ಚಿಡಲು 

ನಾವು ಪ್ರಯತ್ನಿಸಿದೆವು. ಆದರೆ ಬೇನೆ ಬಿದ್ದಿರುವ 
ಕಮಲಾಳ ಆರೋಗ್ಯ ಸುಧಾರಿಸಿತು. ಸುಧಾ ವರಿಗೆ, ವಿಶೇಷತಃ ಆರೋಗ್ಯಧಾಮದಲ್ಲಿರುವ 
ರಣೆ ಎದು ಕಾಣುವಂಥದಿರದಿದ್ದರೂ ಅನೇಕ ರೋಗಿಗಳಿಗೆ ಒಂದು ವಿಶೇಷ ಪ್ರಜ್ಞೆ ಇರುವಂ 
ವಾರಗಳ ಚಿಂತೆಯ ನಂತರ ನಮಗೆ ತ. ಸು ತಿದೆ. ಅವರಿಂದ ಮುಚ್ಚಿಡಬೇಕೆನ್ನುವುದನ್ನು 
ಹಾಯೆನಿಸುವಂತಾಯಿತು, ಬಂದಿದ್ದ ಆ ಪತ್ತನ್ನು ಆ ಪ್ರಜ್ಞೆ ಅವರಿಗೆ ತಿಳಿಸುತ್ತಿರಬೇಕು. 
ಗೆದ್ದು ಅವಳು ತನ್ನ ಸ್ವಾಸ್ಥ್ಯವನ್ನು ಕಾಪಾಡಿ ಜನವರಿಯಲ್ಲಿ ಪ್ಯಾರಿಸ್ಸಿಗೆಹೋದೆ. ಲಂಡ 
ಕೊಂಡದೆ ಒಂದು ವಿಶೇಷವಾಗಿತು . ಅವಳ ೩ ಗೂ ಹೋಗಿಬಂದೆ. ನನ್ನ ಜೀವನಸೂತ್ರ 
ಆರೋಗ್ಯದ ಈ ಸುಧಾರಣೆ ಹಾಗೆಯೇ ಒಂದು ನನ್ನನ್ನು ಮತ್ತೆ ಎಳೆಯತೊಡಗಿತ್ತು . ಎರಡ 
ತಿಂಗಳ ವರೆಗೆ ಉಳಿಯಿತು. ಈ ಅವಧಿಯನ್ನು ನೆಯ ಸಲ ನನ್ನನ್ನು ಕಾಂಗೆ ಸ್ ಅಧ್ಯಕನನ್ನಾಗಿ 
ನಾನು ಉಪಯೋಗಿಸಿಕೊ೦ಡು ಮಗಳು ಇಂದಿರೆ ಆರಿಸಿದ್ದಾರೆಂದು ಲಂಡನ್ನಿನಲ್ಲಿ ನನಗೆ ಸುದ್ದಿ 
ಯೊಡನೆ ಇಂಗ್ಲೆಂಡಿಗೆ ಹೋಗಿಬಂದೆ. ಬಂದಿತ್ತು . ಕಾಂಗ್ರೆಸ್ ಅಧಿವೇಶನ ಎಪ್ರಿಲ್ 

ತಿರುಗಿ ಬೇಡನ್ ವೀಲರಿಗೆ ಬಂದೆ. ಚಳಿ ತಿಂಗಳಲ್ಲಿ ಕೂಡಲಿತ್ತು . ಮಿತ್ರರು ಈ ಮಾತನ್ನು 
ಗಾಲ ಬಂದಿತ್ತು . ಕ್ರಿಸ್‌ಮಸ್‌ ಸಮೀಪಿಸಿದಂತೆ ನನಗೆ ಸೂಚಿಸಿದ್ದರಾದ್ದರಿಂದ ನಾನು ಈ ವಿಷಯ 
ಕಮಲಾಳ ಪ್ರಕೃತಿ ಕೆಟ್ಟಿತು. ಮತ್ತೊಂದು ವನ್ನು ಕಮಲಾಳೊಡನೆ ಚರ್ಚಿಸಿಯೂ ಇದೆ. 
ಆಪತ್ತು ಬಂದಿತ್ತು . ಅವಳ ಪ್ರಾಣ ತಂತು ನನಗೆ ಉಭಯಸಂಕಟಕ್ಕಿಟ್ಟು ಕೊಂಡಿತ್ತು . 
ಮಾತ್ರದಿಂದ ಬದುಕಿರುವಂತಿತ್ತು . ೧೯೩೫ ರ ಪತ್ನಿಯನ್ನು ಈ ಸ್ಥಿತಿಯಲ್ಲಿ ಬಿಟ್ಟುಹೋಗಬೇಕು 
ಆ ಕೊನೆಯ ದಿನಗಳಲ್ಲಿ ಅವಳು ಎಷ್ಟು ದಿನ ಇಲ್ಲವೆ ಕಾಂಗ್ರೆಸ್ ಅಧ್ಯಕ್ಷ ಪದಕ್ಕೆ ರಾಜೀನಾಮೆ 
ಅಥವಾ ಎಷ್ಟು ತಾಸು ಬದುಕಿರುವಳೆ೦ಬ ನೆಚ್ಚಿಗೆ ಕೊಡಬೇಕು, ಆದರೆ ನಾನು ರಾಜೀನಾಮೆ 
ಯಿಲ್ಲದೆ ನಾನು ಹಿಮದಲ್ಲಿ ನಡೆಯುತ್ತ ಆರೋಗ್ಯ ಕೊಡುವುದಕ್ಕೆ ಕಮಲಾ ಒಪ್ಪಲಿಲ್ಲ. ಅವಳ 
ಧಾಮಕ್ಕೆ ಹೋಗಿಬರುತ್ತಿದ್ದೆ . ಬಿಳಿ ಹಿಮದ ಸ್ಥಿತಿ ತುಸು ಸುಧಾರಿಸಿತ್ತು . ನಾನು ಮತ್ತೆ ಬಂದು 
ಹೊದಿಕೆಯನ್ನು ಹೊತ್ತ ಚಳಿಗಾಲದ ಶಾಂತಿ ಅವಳನ್ನು ಕಾಣಬಹುದು ಎಂದು ಯೋಚಿಸಿದೆವು. 
ನನಗೆ ಮೃತ್ಯುವಿನ ಶಾ೦ತಿಯಂತೆ ಕಾಣಿಸು ೧೯೩೬ ರ ಜನವರಿ ಕೊನೆಯಲ್ಲಿ ಕಮಲಾ 
ತಿತ್ತು , ನನ್ನ ಆಶಾಭಾವ ಕಮರಿಹೋಯಿತು. ಬೇಡನ್ ವೀಲರನ್ನು ಬಿಟ್ಟಳು. ಅವಳನ್ನು ಸಿದ್ದು 

ಆದರೆ ಕಮಲಾ ಈ ಆಪತ್ತನ್ನೂ ಎದುರಿಸಿ ರ್ಲಿ೦ಡಿನ ಲಾಸೇನ ಬಳಿಯಿದ್ದ ಆರೋಗ್ಯ 
ಆಶ್ಚರ್ಯಕರವಾದ ಶಕ್ತಿಯಿಂದ ಜಯಶಾಲಿ ಧಾಮಕ್ಕೆ ಒಮ್ಮೆ ವು . 
ಯಾದಳು. ಅವಳು ಸುಧಾರಿಸಿದಳು. ಹೆಚ್ಚು ನಮ್ಮಿಬ್ಬರಿಗೂ ಈ ಬದಲಾವಣೆ ಹಿತವೆನಿ 
ಉಲ್ಲಸಿತಳಾದಳು. ತನ್ನನ್ನು ಬೇಡನ್ ವೀಲರಿ ಸಿತು. ಮೊದಲಿಗಿಂತ ಅವಳಿಗ ಉಲ್ಲಸಿತ 
ನಿಂದ ಬೇರೆಡೆಗೆ ಒಯ್ಯಬೇಕೆಂದು ಹೇಳಿದಳು . ಳಾಗಿದ್ದಳು. ಸದ್ಯ ಯಾವ ಆಪತ್ತೂ ಬಾರದು 


ಪ - ನಿಯೋಗ. 
ಎನಿಸಿತು, 

ಪ್ರಾಣ ಪಕ್ಷಿ ಹಾರಿಹೋಯಿತು. ಇಂದಿರಾ ಆಗ. 
ಭಾರತದ ಕೆರೆ ಪ್ರಬಲವಾಗಿತ್ತು. ಅಲ್ಲಿಯ ನಮ್ಮೊಡನೆ ಇದ್ದಳು. ಅದರಂತೆ ಈ ಎಲ್ಲ 
ಮಿತ್ರರು ತಿರುಗಿ ಬರಲು ನನ್ನನ್ನು ಒತ್ತಾಯ ತಿಂಗಳು ನಮ್ಮ ನಿಷ್ಠಾವಂತ ಒಡನಾಡಿಯ 
ಗೊಳಿಸತೊಡಗಿದರು. 

ಸ್ನೇಹಿತರೂ ಆಗಿದ್ದ ಡಾ . ಎ೦ . ಅತಲರೂ 
ನಾನು ಕಮಲಾಳೊಡನೆ ಚರಿಸಿ ಡಾಕ್ಟರರ ಇದ ರು . 
ಸಲಹೆ ಕೇಳಿದೆ. ನಾನು ಭಾರತಕ್ಕೆ ಮರಳಲು ಸ್ವಿಝರ್ಲಂಡಿನ ನೆರೆಯ ಊರುಗಳಿಂದ 
ಅವರು ಒಪ್ಪಿದರು. ನಾನು ಫೆಬ್ರುವರಿ ೨೮ ರಂದು ಕೆಲ ಮಿತ್ರರು ಬಂದರು. ಲಾಸೇನಿನ ಸ್ಮಶಾನೆ 
ಲಾಸೇನಿನಿಂದ ಹೊರಡುವವನಿದ್ದೆ . ಈ ಎಲ್ಲ ಭೂಮಿಗೆ ಕಮಲಾಳ ಪಾರ್ಥಿವ ದೇಹವನೋ 
ಸಿದ್ದತೆಯಾದ ಬಳಿಕ ನಾನು ತನ್ನನ್ನು ಬಿಟ್ಟು ಮೈ ವು. ಹಗಲೆಲ್ಲ ಸುಂದರವಾದ ಮುಗುಳಗು 
ಹೋಗುವ ವಿಚಾರ ಕಮಲಾಳಿಗೆ ಎಳ್ಳಷ್ಟೂ ವನ್ನು ಸೂಸುತ್ತಿದ್ದ ಆ ಸುಂದರ ಮುಖ ಮತ್ತು 
ಮನಸ್ಸಿಗೆ ಬರಲಿಲ್ಲ. ಹಾಗಿದ್ದರೂ ನನ್ನ ವಿಚಾರ ಆ ಸುಕುಮಾರ ದೇಹ ಕೆಲ ನಿಮಿಷಗಳಲ್ಲಿಯ 
ಬದಲಿಸುವಂತೆ ಅವಳು ನನ್ನನ್ನು ಕೇಳಲಾರಳು. ಭಸ್ಮಿಭೂತವಾಗಿ ಹೋಯಿತು. 
ನಾನು ಭಾರತದಲ್ಲಿ ಬಹುದಿನ ಉಳಿಯುವುದಿಲ್ಲ . ಲಾಸೆನ್ ಮತ್ತು ಯುರೋಪುಗಳಿಗೆ 
ಎರಡು ಮೂರು ತಿಂಗಳಲ್ಲಿ ತಿರುಗಿ ಬರುತ್ತೇನೆ ನನ್ನನ್ನು ಕಟ್ಟಿ ಹಾಕಿದ್ದ ಬಂಧನ ಹರಿದು ಹೋ 
ಎ೦ದು ಅವಳಿಗೆ ಹೇಳಿದೆ. ಅವಳು ಬಯಸಿದರೆ ಯಿತು. ನನ್ನ ಅಂತರಂಗದಲ್ಲಿ ಕೂಡ ಏನೋ 
ಇನ್ನೂ ಬೇಗ ಬರುತ್ತೇನೆ ಎಂದೆ. ಒ೦ದು ಒ೦ದು ಹರಿದುಹೋಗಿತ್ತು . ಆದರೆ ಅದರ 
ಕೇಬಲ್ ಕಳಿಸಿದರೆ ಸಾಕು , ಒಂದು ವಾರದಲ್ಲಿ - ಅರಿವು ನನಗೆ ಬಂದದ್ದು ಸಾವಕಾಶವಾಗಿ . 
ನಿನ್ನ ಪಕ್ಕದಲ್ಲಿರುತ್ತೇನೆ ಎಂದೆ. 

ಆ ದಿನಗಳಲ್ಲಿ ನನ್ನ ಬುದ್ದಿ ಕ್ರಿಮಿತದಲ್ಲಿರಲಿಲ್ಲ. 
ನಾನು ಹೊರಡಲು ನಾಲೈದು ದಿನಗಳು ಕೆಲದಿನಗಳನ್ನು ಶಾಂತಿಯಿಂದ ಕಳೆಯಲು 
ದಿದ ವು. ಸಮೀಪದ ಬೆಕ್‌ನಲ್ಲಿ ಶಾಲೆಗೆ ನಾನು ಮತ್ತು ಇಂದಿರಾ ಮೊಂಟೆಗೆ 
ಹೋಗುತಿದ್ದ ಇಂದಿರಾ ಬರಲಿದ್ದಳು. ಆಗ ಹೋದೆವು. 
ಡಾಕ್ಟರರು ನನ್ನ ಹತ್ತಿರ ಎ೦ದು ಪ್ರಯಾಣ ವಿಮಾನದಲ್ಲಿ ಕುಳಿತು ಕಾಯದಿಂದ 
ವನ್ನು ೮ - ೧೦ ದಿನ ಮುಂದುವರಿಸಬೇಕು ಬಂದು ಹೊರಟೆ . ವಿಮಾನ ವಿಶಾಲವಾದ ಮರುಭೂ 
ಸೂಚಿಸಿದರು. ಹೆಚ್ಚಿಗಿನ್ನೇನೂ ಹೇಳಲಿಲ್ಲ. ಮಿಯ ಮೇಲೆ ಹಾರುತ್ತಿದ್ದಾಗ ನನ್ನನ್ನು 
ನಾನು ಒಪ್ಪಿದೆ. ಮತ್ತೊಂದು ವಿಮಾನದಲ್ಲಿ ಭಯಂಕರವಾದ ಏಕಾಂತತೆಯೊಂದು ಆವರಿ 
ಸ್ಥಳ ಕಾಯ್ದಿರಿಸಿದೆ. 

ಸಿತು. ಜೀವನ ನಿಸ್ವಾರವೂ ಉದ್ದೇಶರಹಿತವೂ 
- ಈ ಕಡೆಯ ದಿನಗಳಲ್ಲಿ ಕಮಲಾಳಲ್ಲಿ ಒಂದು ಆದಂತನಿಸಿತು. ಮನೆಗೆ ಇನ್ನು ಮುಂದೆ ನನ್ನ 
ಸೂಕ್ಷ್ಮ ಬದಲಾವಣೆಯಾದಂತೆ ಕಂಡಿತು. ಮನೆಯಾಗಿರದ ಮನೆಗೆ ಒಬ್ಬನೇ ಹೊರ 
ನಮಗೆತೋರುವ ಮಟ್ಟಿಗೆ ಅವಳ ದೈಹಿಕ ಸ್ಥಿತಿ ಟಿದ್ದೆ . ನನ್ನ ಮಗ ಲಲ್ಲಿ ಒಂದು ಬುಟ್ಟಿಯಿತ್ತು . 
ಮೊದಲಿನಂತೆಯೇ ಇತ್ತು . ಆದರೆ ಅವಳ ಆ ಬುಟ್ಟಿಯಲ್ಲಿ ಒಂದು ಭಸ್ಮಕಲಶವಿತ್ತು . ಕಮ 
ಮನಸ್ಸು ಅವಳ ಸುತ್ತಲಿನ ಪ್ರಪಂಚದ ಲಾಳ ಜಿ ವನ ಸಂಕೇತವಾಗಿ ಈಗ ಉಳಿದದು 
ಕಡಿಮೆ ಲಕ್ಷ ಕೊಡುತ್ತಿರುವಂತೆ ಕಾಣಿ ಅಷ್ಟೆ . ನಮ್ಮ ಎಲ್ಲ ಸುಖಸ್ವಪ್ಪ ಗಳು ಸುಟ್ಟು 
ಸಿತು. ಯಾರೋ ತನ್ನನ್ನು ಕರೆಯುತ್ತಿದ್ದಾರೆ, ನನ್ನ ಬೂದಿಯಾಗಿದ್ದವು. ಅವಳು ಇನ್ನಿಲ್ಲ ಕಮಲಾ 
ಕಣ್ಣಿಗೆ ಕಾಣಿಸದ ಯಾವುದೋ ಆಕೃತಿಕೋಣೆ ಇನ್ನಿಲ್ಲ ಎಂದು ನನ್ನ ಮನಸ್ಸು ಪುನಃ ಪುನಃ 
ಯೊಳಗೆ ಬಂದಿದೆ ಎಂದು ನನ್ನೊಡನೆ ಹೇಳು ತ್ತಿ ಹೇಳುತ್ತಿತ್ತು . 
ದಳು. 

ನಾನು ನನ್ನ ಆತ್ಮಚರಿತ್ರೆಯನ್ನು ಕುರಿತು 
ಫೆಬ್ರುವರಿ ೨೮ ರಂದು ನಸುಕಿನಲ್ಲಿ ಅವಳ ಯೋಚಿಸಿದೆ. ಕಮಲಾ ಭವಾಲಿ ಆರೋಗ್ಯ 


೨೨ 


ಕಸ್ತೂರಿ, ಡಿಸೆಂಬರ್‌ ೧೯೫೯ 


ಧಾಮದಲ್ಲಿದ್ದಾಗ ಅವಳೊಡನೆ ಅದನ್ನು ಕುರಿತು ಅರ್ಪಣೆಯ ಸಂಬಂಧದಲ್ಲಿ : 
ಚರ್ಚಿಸಿದ್ದೆ . ಅದನ್ನು ಬರೆಯುತ್ತಿದ್ದಾಗ ಆಗಾಗ “ ಇನ್ನಿಲ್ಲದ ಕಮಲೆಗೆ, ” 
ಒಂದೆರಡು ಪ್ರಕರಣಗಳನ್ನು ಓದಿಹೇಳಿದೆ . 
ಅವಳು ಅದರಲ್ಲಿ ಕೆಲ ಭಾಗವನ್ನಷ್ಟೇ ಕೇಳಿ ಕರಾಚಿ ಬಂತು. ನೂರಾರು ಪರಿಚಿತರ 
ದ್ದಳು. ಉಳಿದ ಭಾಗವನ್ನು ಅವಳು ಇನ್ನೆಂದೂ ಮುಖಗಳು, ಜನರ ಗದ್ದಲ ಕಾಣಿಸಿತು. 
ನೋಡುವುದಿಲ್ಲ. ಮತ್ತೆ ನಾವಿನ್ನು ಇಬ್ಬರೂ ಮು೦ದೆ ಅಲಹಾಬಾದ, ಅಲ್ಲಿ ಕಲಶವನ್ನೊ ಯು 
ಕೂಡಿಕೊಂಡು ಜೀವನದ ಪುಸ್ತಕದಲ್ಲಿ ಯಾವ ಗಂಗಾಮಾತೆಯ ಮಡಿಲಲ್ಲಿ ಅರ್ಪಿಸಿದೆವು. 
ಪ್ರಕರಣವನ್ನೂ ಬರೆಯುವಂತಿಲ್ಲ . 

ಅವಳು ನಮ್ಮ ಪೂರ್ವಜರಲ್ಲಿ ಎಷ್ಟು ಜನರನ್ನು 
ಬಗದಾದನ್ನು ತಲುಪಿದೊಡನೆ ನನ್ನ ಆತ್ಮ ಹೀಗೆ ಸಮುದ್ರಕೊ ಯು ಮುಟ್ಟಿಸಿದ್ದಳೋ ! 
ಚರಿತ್ರೆಯನ್ನು ಪ್ರಕಟಿಸಲಿದ್ದ ಲಂಡನ್ನಿನ ಪ್ರಕಾ ಅವಳ ಜಲದ ಅಪ್ಪುಗೆಯಲ್ಲಿ ಇನ್ನೆಷ್ಟು ಜನ ಈ 
ಶಕರಿಗೆ ಒಂದು ಕೇಬಲ್ ಕಳಿಸಿದೆ ಪುಸ್ತಕದ ಕೊನೆಯ ಯಾತ್ರೆಯನ್ನು ಕೈಗೊಳ್ಳಲಿರುವರೋ ! 

- Discovery of India ದಿಂದ 


ವಿಚಾರ ಲಹರಿ 
ಯಾರಿಗೆ ಗೊತ್ತು, ಕಾಲಕ್ಕೂ ಜೀವನಕ್ಕೂ ಎಂದಿನಿಂದ ಈ ಸ್ಪರ್ಧೆ ನಡೆ 
ದಿದೆಯೆಂದು ? ನೀರ ಗುಳ್ಳೆಯಂತೆ ಜೀವನವನ್ನು ಕಾಲ ಬಾರಿ ಬಾರಿಗೆ ಇಲ್ಲ 
ದಂತೆ ಮಾಡಿಬಿಡುತ್ತದೆ; ಆದರೆ ಬಿದಿಗೆಯ ಚಂದ್ರನಂತೆ ಜೀವನ ಪುನಃ ಪುನಃ 
ಕಾಲದ ವಕ್ಷಸ್ಸಿನಿಂದಉದಯಿಸುತ್ತದೆ. ಯಾರಿಗೆ ಗೊತ್ತು , ಯಾರು ಹೇಳ 
ಬಲ್ಲರು ? ಈ ವರೆಗೇನೋ ಕಾಲನೇ ಗೆದ್ದಿದೆ. ಅದು ಜರ್ಬಿನಿಂದ ಜೀವನದ 
ಚಿತೆಯ ಮೇಲೆ ನಿಂತು ನಿಜದುಂದುಭಿಯನ್ನು ಬಾರಿಸಿದೆ. ಆದರೆ ಜೀವ 
ನವೂ ಇ೦ದಿನ ವರೆಗೆ ಶರಣು ಬಂದಿಲ್ಲ . ಅದು ತನ್ನ ಸಂಕಲ್ಪ ಮತ್ತು ಸಾಹಸ 
ದಲ್ಲಿ ಅಚಲವಾಗಿಯೇ ಇದೆ. ಕಟ್ಟ ಕಡೆಗೆ ಅದೇ ಕಾಲವನ್ನು ಸೋಲಿಸುವ 
ಸಂಭವ ಇದೆ. 

- ಡಾ , ತಾಹಾ ಹುಸೇನ 
| ನಾಯಿಯನ್ನು ನಾಯಿ , ಕುದುರೆಯನ್ನು ಕುದುರೆ, ಎಷ್ಟು ಮಟ್ಟಿಗೆ 
ಅವಲಂಬಿಸಿದೆ ? ಎಷ್ಟ ಇಲ್ಲ. ಯಾವ ಪ್ರಾಣಿಯ ತನ್ನ ಸಮಾನರನ್ನು 
ಅವಲಂಬಿಸಿ ಬಾಳುವುದಿಲ್ಲ . ಆದರೆ ದೇವರಿಂದ ವಿಚಾರಶಕ್ತಿಯೆಂಬುದನ್ನು 
ಪಡೆದು ಬಂದ ಮನುಷ್ಯನೊ ? ಭೂಮಿಯಲ್ಲಿ ಎಲ್ಲೆಲ್ಲಿಯ ಮಾನವ 
ಗುಲಾಮನಾಗಿದ್ದಾನೆ. 

ಮನುಷ್ಯರೆಲ್ಲರೂ ಖಂಡಿತವಾಗಿ ಸಮಾನರಾಗಿರುತ್ತಿದ್ದರು ಅವರ 
ಅಗತ್ಯಗಳಲ್ಲದಿದ್ದರೆ, ಇದೇ ನಮ್ಮ ಮಾನವ ಜಾತಿಗೆ ಬಂದ ಕ್ಷೇಶ. 
ಇದೇ ಒಬ್ಬ ಮಾನವನನ್ನು ಇನ್ನೊಬ್ಬನಿಗೆ ಅಧೀನನಾಗಿ ಮಾಡುತ್ತದೆ. ಅಸ 
ಮಾನತೆಗಾಗಿ ಮನುಷ್ಯ ದೂರುವುದಿಲ್ಲ. ಅವನ ದೂರು ಪರಾಧೀನತೆಗಾಗಿ 
ಇದೆ. ಒಬ್ಬ ಮನುಷ್ಯ ಮಹಾರಾಜಾಧಿರಾಜ ಮುತ್ತು ಇನ್ನೊಬ್ಬ ಜಗದ್ಗುರು 
ಶ್ರೀ ಶಿ ಆಗಿದ್ದರೆ ಅದರಿಂದ ಏನೂ ತೊಂದರೆಯಿಲ್ಲ. ಆದರೆ ಇನ್ನೊಬ್ಬನ 
ಸೇವಕನಾಗಿರುವುದೆಂದರೆ ನನಗೆ ಕಷ್ಟ . 

- ನಾಲ್ವೇರ್ 


ಮೂ ರು 
ಪ್ರಶ್ನೆ ಗಳು 


ನೀವಿಂದು ಊಟ ಮಾಡಲಿಲ್ಲ . ನಿಮಗೆ ನಿದ್ದೆಯೂ 

ಬರುತ್ತಿಲ್ಲ. ನಿಮಗೆ ಯಾವುದೋ ಚಿ೦ತೆ 
ಒ೦ದು ನಾರ್ಮಿಕ ನೀತಿ ಕಥೆ ತಗಲಿರಬೇಕು ಎಂದು ಅನಿಸುತ್ತಿದೆ ” ಎ೦ದಳು. 

“ಹೌದು ಮಗಳೇ , ಕೆಲ ಪ್ರಶ್ನೆಗಳಿಗೆ ಸಮಾ 
ಧಾನಕರವಾದ ಉತ್ತರ ನನಗೆ ಸಿಗದಾಗಿದೆ. 
ನನ್ನ ಚಿತ್ತಸ್ಯಾಸ್ಟ ಅದರಿಂದ ಕೆಟ್ಟಿದೆ. ” 

“ ಅಪ್ಪಾ ಆ ಪ್ರಶ್ನೆಗಳು ಯಾವವು ? ಹೇಳಿ 
ನೋಡೋಣ. ನನ್ನ ಅಲ್ಪ ಮತಿಗೆ ತಕ್ಕಂತೆ 
ಅವುಗಳ ಉತ್ತರ ಹೇಳಲು ಪ್ರಯತ್ನಿಸುತ್ತೇನೆ.” 

ರಾಜನ ಮರುಪ್ರಶ್ನೆಗಳಿಗೆ ಅವಳು ಉತ್ತರ 
ಹೇಳಿಯಾಳು ಎಂಬ ನಂಬಿಗೆ ಪಂಡಿತನಿಗಾಗ 
ಲಿಲ್ಲ . ನೋಡೋಣ ಎಂದು ಆತ ಮಗಳಿಗೆ 

ರಾಜ ಕೆಳಿದ್ದ ಪ್ರಶ್ನೆಗಳನ್ನು ತಿಳಿಸಿದ. 
Vಜ ಸಭೆ ತುಂಬಿತ್ತು . ಆಸ್ಥಾನ ಪಂಡಿ ಆಗ ಹುಡುಗಿ ತೀರ ಸಹಜ ರೀತಿಯಲ್ಲಿ ಹೇಳಿ 
ತರು ಗಂಭೀರವದನದಿಂದ ಕುಳಿತಿದ್ದರು. ದಳು. “ ಇಷ್ಟೇನೇ ! ಇವು ಕಠಿನ ಪ್ರಶ್ನೆ ಗಳಲ್ಲವೇ 
ಸಿಂಹಾಸನದಲ್ಲಿ ಕುಳಿತಿದ್ದ ರಾಜ ಪಂಡಿತರನ್ನು ಅಲ್ಲ . ನಮ್ಮ ಮನೆಯ ಪುಟ್ಟ ಮಗು ಕೂಡ 
ದೇಶಿಸಿ , “ ಪಂಡಿತರೇ , ನನಗೆ ಮೂರು ಪ್ರಶ್ನೆ ಇವಕ್ಕೆ ಉತ್ತರ ಹೇಳಬಹುದು. ” 
ಗಳಿಗೆ ಸರಿಯಾದ ಉತ್ತರ ಬೇಕಾಗಿದೆ. ದೇವರು “ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾಳೆ ಹೇಳು 
ಯಾವ ದಿಕ್ಕಿನತ್ತ ನೋಡುತ್ತಿರುತ್ತಾನೆ, ಆತ ತೇನೆ ಎಂದು ರಾಜನಿಗೆ ಹೇಳಿ ಬಂದಿದ್ದೇನೆ. 
ಈ ವಿಶ್ವದಲ್ಲಿ ಯಾವ ರೀತಿಯಲ್ಲಿ ಇರುತಾನೆ ನಾಳೆ ಎಲ್ಲಿ ಮಯ್ಯಾದೆ ಮಾರಿ ಹೋಗುವುದೋ 
ಮತ್ತು ಅವನು ಏನು ಮಾಡುತ್ತಿರುತ್ತಾನೆ ಎಂಬ ಅಂಜಿಕೆ . . . ” 
ಇವೇ ನನ್ನ ಮೂರುಪ್ರಶ್ನೆಗಳು ” ಎಂದ. “ ಛೇ ! ಛೇ ! ನೀವೇನೂ ಚಿಂತಿಸಬೇಡಿ. 

ಪಂಡಿತರೆಲ್ಲ ಒಬ್ಬೊಬ್ಬರಾಗಿ ಉತ್ತರ ಹೇಳಿ ನಿಮ್ಮ ಹೆಸರಿಗೆ ಕಲಂಕ ತಗಲುವ ಬದಲು 
ದರು. ಆದರೆ ರಾಜನಿಗೆ ಸಮಾಧಾನವಾಗಲಿಲ್ಲ. ನಿಮ್ಮ ಕಿ ರ್ತಿ ಹೆಚ್ಚುವಂತೆ ಮಾಡುತ್ತೇನೆ. ” 
“ ನೀವು ಹೇಳಿದ ಉತ್ತರಗಳನ್ನು ನಾನು ಶಾಸ್ತ್ರ, ಮರುದಿನ ರಾಜಸಭೆಸೇರಿದಾಗ ರಾಜ ಪಂಡಿತ 
ಪುಸ್ತಕಗಳಲ್ಲಿ ಓದಿದ ನೆ. ತೀರ ಸಾಮಾನ್ಯನಿಗೂ ಎದ್ದು ನಿಂತು ಹೇಳಿದ : “ ಮಹಾರಾಜ, ನಿಮ್ಮ 
ತಿಳಿಯುವಂಥ ಉತ್ತರ ನನಗೆ ಬೇಕು ” ಎಂದ ಪ್ರಶ್ನೆಗಳಿಗೆ ನನ್ನ ಮನೆಯ ಮಕ್ಕಳೂ ಉತ್ತರ 
ನಾತ, ಪಂಡಿತರು ಪುನಃ ಯತ್ನಿಸಿದರೂ ರಾಜ ಹೇಳಬಲ್ಲರು, ನಿಮ್ಮ ಒಪ್ಪಿಗೆಯಿದ್ದರೆ ನನ್ನ ಮಗ 
ನಿಗೆ ಸಮಾಧಾನವಾಗಲಿಲ್ಲ. ಆತ ಆಸ್ಥಾನದ ಳನ್ನು ಕರೆಸಿ ಅವಳಿಂದ ಉತ್ತರ ಹೇಳಿಸುತ್ತೇನೆ. ” 
ರಾಜಪಂಡಿತನ ಮುಖ ನೋಡಿದ. “ ಮಹಾ ರಾಜ ಒಪ್ಪಿದ. ರಾಜ ಪಂಡಿತನ ಮಗಳು 
ರಾಜ, ನಾಳೆ ಹೇಳುತ್ತೇನೆ” ಎಂದು ರಾಜ ಸಭೆಗೆ ಬಂದು ರಾಜನಿಗೆ ಪ್ರಣಾಮ ಮಾಡಿದಳು . 
ಪಂಡಿತ ನುಡಿದ. 

ರಾಜ ತನ್ನ ಪ್ರಶ್ನೆಗಳನ್ನು ಪುನಃ ಉಚ್ಚರಿಸಿದ. 
ರಾಜ ಪಂಡಿತನ ಮನೆಗೆ ಬಂದ. ಅವರಿಗೆ - ಸಿಂಹಾಸನದ ಹತ್ತಿರ ಒಂದು ತುಪ್ಪದದೀವಿ 
ರಾತ್ರಿ ನಿದ್ದೆ ಹತ್ತಲಿಲ್ಲ. ತಂದೆ ಚಿ೦ತಾಮಗ್ನ ಗೆಯನ್ನು ಅವಿರತವಾಗಿ ಉರಿಸುವ ಪದ್ಧತಿ 
ವಾಗಿರುವುದನ್ನರಿತು ಅವನ ಮಗಳು “ ಅಪ್ಪಾ , ಯಿತ್ತು . ರಾಜಪಂಡಿತನ ಮಗಳು ಅದನ್ನು 

Gಅನ್ನು ತ ” ದಿಂದ 

೨೩ 


ಕಸ್ತೂರಿ, ಡಿಸೆಂಬರ್ ೧೯೫೯ 
ತೋರಿಸಿ, “ ರಾಜನ್ , ಈ ದೀಪ ಎತ್ತ ನೋಡು “ ತೋರಿಸಲು ಬಾರದಿದ್ದರೂ ಬೆಣ್ಣೆಯರು 
ತಿದೆ ? ” ಎಂದು ಕೇಳಿದಳು. 

ವುದು ಸತ್ಯ . ” 
“ ಈ ದೀಪ ಯಾವುದೊಂದು ವಿಶಿಷ್ಟ ದಿಕ್ಕನ್ನು “ ಈ ಮಾತಿನಲ್ಲಿಯೇ ನಿಮ್ಮ ಎರಡನೆ ಪ್ರಶ್ನೆ 
ನೋಡುತ್ತಿದೆ ಎಂದು ಹೇಳಲು ಬಾರದು. ಅದು ಯ ಉತ್ತರವಿದೆ. ಪ್ರತಿಯೊಬ್ಬನೂ ಈ ಹಾಲಿನ 
ಎಲ್ಲ ಕಡೆಗೂ ನೋಡುತ್ತದೆ” ರಾಜ ಹೇಳಿದ. ಲೋಟದಂತಿದ್ದಾನೆ. ಮನುಷ್ಯನಿಗೆ ಸತ್ಸಂಗ 

“ ಹಾ ! ಇದೇ ನಿಮ್ಮ ಮೊದಲನೆಯ ಪ್ರಶ್ನೆಯ ಲಭಿಸಿದಾಗ , ಗುರುವಿನ ಮಾರ್ಗದರ್ಶನವಾ 
ಉತ್ತರ . ದೀಪದಂತೆ ದೇವರು ಎಲ್ಲ ಕಡೆಗೂ ದಾಗ ಅವನು ಮೊಸರಿನಂತಾಗುತ್ತಾನೆ. ಬಳಿಕ 
ನೋಡುತ್ತಿರುತ್ತಾನೆ. ದೀಪದಂತೆ ಆತನ ದೃಷ್ಟಿ ಆತ್ಮಜ್ಞಾನದಿಂದ ಅವನು ಬೆಣ್ಣೆಯಾಗುತ್ತಾನೆ. 
ಯಲ್ಲಿಯೂ ಭೇದಭಾವವಿಲ್ಲ. ದೀಪದ ಬಳಿಗೆ ಅಂದರೆ ಪ್ರಭುವಿನ ಸಾನ್ನಿಧ್ಯ ಸೇರುತ್ತಾನೆ. ” 
ಹೋಗುವ ಮನುಷ್ಯನ ಮುಖದ ಮೇಲೆ ಬೆಳಕು ರಾಜ ಹರ್ಷ ಚಿತನಾಗಿ “ ದೇವರು ಏನು 
ಬಿದ್ದು ಬೆಳಗುವಂತೆ ದೇವರ ಸಮೀಪಹೋಗುವ ಮಾಡುತ್ತಿರುತ್ತಾನೆ ? ಎಂಬುದಕ್ಕಿಷ್ಟು ಉತ್ತರ 
ಮನುಷ್ಯನ ಅಂತಃ ಕರಣವೂ ಬೆಳಗುತ್ತದೆ.” ಹೇಳಿಬಿಡು, ” ಎಂದ. 
- ಆನಂದದಿಂದ ರಾಜ, " ಸರಿ ಸರಿ, ನನ್ನ ಎರ- ರಾಜಪಂಡಿತನ ಮಗಳು ಗಂಭೀರಳಾದಳು. 
ಡನೆ ಪ್ರಶ್ನೆಗೆ ಉತ್ತರ ಹೇಳು” ಎಂದು ಅವಳು ಬಹಳ ಹೊತ್ತು ವಿಚಾರ ಮಾಡಿ 

ಪಂಡಿತ ಕನ್ನೆ ಹೇಳಿದಳು : * ಮಹಾರಾಜ , ಕೊನೆಗೆ ಹೇಳಿದಳು, “ ಈ ಪ್ರಶ್ನೆಗೆ ಸಮಾಧಾನ 
ಕ್ಷಮಿಸಬೇಕು. ನಿಮ್ಮ ಕರೆ ಬಂದಾಗ ನಾನು ಕರ ಉತ್ತರ ಬೇಕಾದರೆ ನೀವು ಸಿಂಹಾಸನದಿಂದ 
ಊಟಕ್ಕೆಳುವುದರಲ್ಲಿದ್ದೆ . ಊಟ ಮಾಡದೆ ಕೆಳಗಿಳಿಯಬೇಕಾಗುವುದು, ಮತ್ತು ನಾನಲ್ಲಿ 
ಬಂದಿರುವೆನಾದ್ದರಿಂದ ನನಗೆ ಹಸಿವೆ ಬಾಧಿಸು ಕೂಡಬೇಕಾಗುವುದು . ” 
ತಿದೆ. ದಯವಿಟ್ಟು, ಒಂದು ಲೋಟ ಹಾಲು ಆಶ್ಚರ್ಯ ಚಕಿತನಾದ ರಾಜ ಕೆಳಗಿಳಿದ. 
ತರಿಸಿ ಕೊಡಿ, ” 

ಪಂಡಿತ ಕನ್ಯ ಸಿಂಹಾಸವನ್ನೆರಿ ಕುಳಿತು “ನಿಮ್ಮ 
ಹಾಲು ಬಂತು. ರಾಜಪಂಡಿತನ ಮಗಳು ಪ್ರಶ್ನೆಯ ಉತ್ತರ ತಿಳಿಯಿತೆ? ” ಎಂದಳು. 
ಲೋಟವನ್ನೆತ್ತಿಕೊಂಡು “ ಮಹಾರಾಜ, ಬೆಣ್ಣೆ * ಆ೦ ? ” ರಾಜ ಹೇಳಿದ. 
ಏತರಿಂದ ತಯಾರಾಗುತ್ತದೆ”೦ದು ಕೇಳಿದಳು, “ ಹೌದು. ದೇವರು ಏನು ಮಾಡುತ್ತಾನೆ 
“ ಮಜ್ಜಿಗೆಯಿಂದ " 

ಎಂದು ನೀವು ತಿಳಿಯಬಯಸುವಿರಲ್ಲವೆ ? 
“ ಮತು ಮಜ್ಜಿಗೆ ? ” 

ನೋಡಿ, ಕೆಲ ಕ್ಷಣಗಳ ಹಿಂದೆ ನೀವು ಸಿಂಹಾಸ 
* ಮೊಸರಿನಿ೦ದ. ” 

ನದ ಮೇಲೆ ಕುಳಿತಿದ್ದಿರಿ, ನಾನು ನೆಲದ ಮೇಲೆ 
* ಮೊಸರು ? ” 

ಇದ್ದೆ. ಈಗ ನಮ್ಮ ಸ್ಥಾನ ಅದಲುಬದಲಾಗಿದೆ , 
* ಹಾಲಿನಿ೦ದ. ” 

ದೇವರು ಇದನ್ನೇ ಮಾಡುತ್ತಾನೆ. ಸಿಂಹಾಸನದ 
“ ಅಂದರೆ ಹಾಲಿನಲ್ಲಿಯೂ ಬೆಣ್ಣೆಯಿದೆ 

ಮೇಲೆ ಕುಳಿತವನ ಪುಣ್ಯ ತೀರಿದೊಡನೆ ಅವ 
ಎಂದಾಗಲಿಲ್ಲವೆ ? ಹಾಲಿನಲ್ಲಿ ಬೆಣ್ಣೆಯ ತತ್ವ 

ನನ್ನು ಕೆಳಗಿಳಿಸುತ್ತಾನೆ. ಕೆಳಗಿದ್ದವನು ಪುಣ್ಯ 
ಇರದಿದ್ದರೆ ಮಜ್ಜಿಗೆಯಲ್ಲಿ ಹೇಗೆ ಬರುತ್ತಿತ್ತು ? ” 

ಮಾಡಿದಾಗ ಅವನಿಗೆ ಉಚ್ಚ ಸ್ನಾನ ಕೊಡು 
* ನಿಜ ನಿಜ ,” ರಾಜ ಒಪ್ಪಿದ. 

ತಾನೆ. ” 
* ಹಾಲಿನಲ್ಲಿ ಬೆಣ್ಣೆಯಿರುವುದು ಸ್ಪಷ್ಟವಾ 
ಯಿತು. ಈಗ ಈ ಲೋಟದ ಹಾಲಿನಲ್ಲಿ ಬೆಣ್ಣೆ ಅವಳ ಉತ್ತರಗಳನ್ನು ಕೇಳಿ ರಾಜನ 
ಎಲ್ಲಿದೆ ತೋರಿಸಿ, ” 

ಹೃದಯದಲ್ಲಿ ಜ್ಞಾನದೀವಿಗೆ ಬೆಳಗಿತು. 


ಣ 


ರಶಿಯನ್ ಕಥಾ ಸವಾಟನ 
ಒಂದು ಸ್ವಾರಸ್ಯ ಕಥೆ 


ಅವನ ಪ್ರತೀಕಾರ 


ಆ೦ಟನ್ ಚೆಕಾವ್‌ 


ಅನ್ನ ಹೆಂಡತಿ ತನಗೆ ದ್ರೋಹ ಬಗೆದಿದ್ದಾಳೆ, 
ವಿಟನನ್ನು ಮಾಡಿಕೊಂಡಿದ್ದಾಳೆ ಎಂದು 
ಗೊತ್ತಾದಾಗ ಫಿಡೆರ್ ಸಿಗೇ ಸೇಡುತೀರಿಸಿ 
ಕೊಳ್ಳಲು ನಿರ್ಧರಿಸಿದ. ಅದಕ್ಕಾಗಿ ಆತ ಸಕಲ 
ವಿಧದ ಬಂದೂಕುಗಳ ವ್ಯಾಪಾರ ಮಾಡುತ್ತಿದ್ದ 
ಸೀ ಮಕ್ಸ್ ಆ್ಯಂಡ್ ಕಂಪನಿಯ ಅಂಗಡಿಯ 
ಮೆಟ್ಟಲು ಹತ್ತಿದ. “ ಒಳ್ಳೆಯ ಪಿಸ್ತೂಲು ದಾದಭೀಕರ ಗಾಯಗಳ ಚಿತ್ರವನ್ನು ಕಣ್ಮುಂದೆ 
ಒಂದನ್ನು ತೋರಿಸಿ ನೋಡೋಣ” ಎಂದೆನ್ನು ತಂದಿಟ್ಟಿತು. ಕೊಲೆಯಾದದ್ದನ್ನು ಕಂಡು 
ತಿದ್ದಾಗ ಅವನ ಮುಖ ಸಿಟ್ಟು , ದುಃಖ ಮತ್ತು ಸೇರುವ ಜನರ ಗದ್ದಲ ಮತ್ತು ಕೋರ್ಟಿನಲ್ಲಿಯ 
ದೃಢನಿರ್ಧಾರವನ್ನು ಸೂಚಿಸುತ್ತಿತ್ತು . ವಿಚಾರಣೆಯ ದೃಶ್ಯಗಳ ಚಿತ್ರಗಳು ಮನದಲ್ಲಿ 

“ ಹಾ ! ನಾನೇನು ಮಾಡುತ್ತೇನೆಂದು ನನಗೆ ಮೂಡಿದವು. ದೋಹದಿಂದ ಬಹುವಾಗಿ ಗಾಸಿ 
ಗೊತ್ತಿದೆ," ಆತ ಮನಸ್ಸಿನಲ್ಲಿಯೇ ಅಂದುಕೊಂಡ. ಗೊಂಡ ಮನುಷ್ಯನ ತೀವ್ರವಾದ ಸಂತಾಪದಿಂದ 
“ ನನ್ನ ಮಾನ ಕೆಸರಿನಲ್ಲಿ ಹೊರಳಾಡುತ್ತಿದೆ. ಆತ ತನ್ನ ಸಂಬಂಧಿಕರಲ್ಲಿಯೂ ಸಾರಜನಿಕರ 
ಕುಟುಂಬದ ಪಾವಿತ್ರ , ಹಾಳಾಗಿಹೋಗಿದೆ. ಲ್ಲಿಯೂ ಈ ಘಟನೆಯಿಂದ ಉಂಟಾಗಲಿರುವ 
ದುಷ್ಟತನ ಮೆರೆಯುತ್ತಿದೆ. ಆದ್ದರಿಂದ ನಾನು , ಕೋಲಾಹಲವನ್ನೂ ವ್ಯಭಿಚಾರಿಯಾದ ತನ್ನ 
ಪ್ರಾಮಾಣಿಕನೂ ಒಳ್ಳೆಯ ನಾಗರಿಕನೂ ಆದ ಪತ್ನಿಯ ಮರಣಾಂತಿಕ ಸಂಕಟವನ್ನೂ ಊಹಿಸಿ 
ನಾನು, ಸೇಡು ತೀರಿಸಿಕೊಳ್ಳಲೇ ಬೇಕಾಗಿದೆ. ಕೊಂಡ, ಮನದ ಕಣ್ಣುಗಳಿಂದ ಪತ್ರಿಕೆಗಳಲ್ಲಿ 
ಮೊದಲು ನನ್ನ ಹೆಂಡತಿಯನ್ನೂ ಅವಳ ಪ್ರಿಯ ಈ ವಿಷಯವಾಗಿ ಬರಲಿರುವ ದಪ್ಪಕ್ಷರಗಳ 
ಕರನನ್ನೂ ಕೊಂದು ಆ ಮೇಲೆ ನನ್ನನ್ನೂ .. ..." ತಲೆಬರಹಗಳನ್ನೂ ಕುಟುಂಬ ಜೀವನಕ್ಕೆ ಇಂಥ 

ಆತ ಇದುವರೆಗೂ ಪಿಸ್ತೂಲನ್ನು ಕೊ೦ಡವ ಪ್ರಸಂಗಗಳಿಂದ ಒದಗುವ ಧಕ್ಕೆಯನ್ನು ಕುರಿತು 
ನಲ್ಲ. ಯಾರನ್ನೂ ಗುಂಡಿನಿಂದ ಹೊಡೆದವನಲ್ಲ. ಚರ್ಚಿಸಿ ಬರೆದ ಉದ್ದವಾದ ಅಗ್ರಲೇಖ 
ಆದರೆ ಅವನ ಕಲ್ಪನೆ ಅವನಿಗೆ ತಾನು ಗುಂಡು ಗಳನ್ನೂ ನೋಡಿದ . . 
ಗಳಿಂದ ಅಪರಾಧಿಗಳ ದೇಹದಲ್ಲಿ ಮಾಡಬಹು ಅಂಗಡಿಕಾರ ಚಿಕ್ಕ ಆಳಾಗಿದ್ದರೂ ತುಂಬ 


D 4 - 4 


೨೫ 


೨೬ 

ಕಸ್ತೂರಿ, ಡಿಸೆಂಬರ್ ೧೯೫೯ 
ಚಟುವಟಿಕೆಯವನಾಗಿದ್ದ . ಆತ ಫಿಡೋರ್‌ “ ನಲುವತ್ತೈದುರೂಬಲ್ಲುಗಳು. " 
ಸಿಗೇವನೆದುರು ಅನೇಕ ಪಿಸ್ತೂಲುಗಳನ್ನು ಹರಡಿ “ ಆ೦ ! ಬಹಳವಾಯಿತು.” 
ತುಟಿಯಲ್ಲಿ ದೇಶಾವರಿ ಮುಗುಳ್ಳಗೆಯನು “ ಹಾಗಿದ್ದರೆ ನಿಮಗೆ ಬೇರೊಂದನ್ನು 
ಸೂಸುತ್ತ ಹೇಳಿದ, 

ತೋರಿಸುತ್ತೇನೆ. ಅದು ಅಗ್ಗವಾಗಿದೆ. ನಮ್ಮಲ್ಲಿ 
“ ಸ್ವಾಮಿ , ನನ್ನ ಕೇಳಿದರೆ ಈ ದಿವ್ಯ ಪಿಸ್ತೂ ಬೇರೆ ಬೇರೆ ಬಗೆಯ ಅನೇಕಾನೇಕ ಪಿಸ್ತೂಲು 
ಲನ್ನೆ ಕೊಳ್ಳಿರಿ ಎಂದು ನಾನು ಸಲಹೆ ಕೊಡು- ಗಳಿವೆ. ನೋಡಿ, ಇದು ಫ್ರೆಂಚ್ ತಯಾರಿಕೆ . 
ತೇನೆ. ಇದು ಸ್ಮಿತ್ - ವೆಸನ್ನರ ಅತ್ಯಂತ ಹೊಸ ಬೆಲೆ ಕೇವಲ ಹದಿನೆಂಟು ರೂಬಲ್ಲುಗಳು, 
ತಯಾರಿಕೆ . ಅಗ್ನಸ್ತಗಳಲ್ಲಿ ಇದೇ ಅತಿ ಆಧುನಿಕ ಆದರೆ ( ಅಂಗಡಿಕಾರನ ಮುಖದಲ್ಲಿ ತಿರಸ್ಕಾರ 
ವಾದದ್ದು . ಇದಕ್ಕೆ ಆರು ತೋಟಗಳಿವೆ,ನೋಡಿ ಪ್ರಕಟವಾಯಿತು. ) ಇದು ಹಳೆಯ ಮಾದರಿ 
ಸ್ವಾಮಿ ಇದನ್ನು ತಯಾರಿಸಿದವರ ಹಸ ಕೌಶ- ಯಾಗಿ ಹೋಗಿದೆ ಈಗ. ಕೇವಲ ಬುದ್ದಿವಂತ 
ಲ್ಯವನ್ನು ನಾವು ಪ್ರತಿನಿತ್ಯವೂ ಡಜನ್ನು ಗಟ್ಟಲೆ ಕೂಲಿಕಾರರೂ ವಕ್ರಬುದ್ದಿ ಯ ಹೆಂಗಸರೂ 
ಯಾಗಿ , ಈ ಪಿಸ್ತೂಲನ್ನು ಮಾರುತ್ತೇವೆ. ಕಳ ಮಾತ್ರ ಇದನ್ನು ಉಪಯೋಗಿಸುತ್ತಾರೆ. ಸಭ್ಯ 
ರಿಂದ, ತೋಳಗಳಿಂದ ಕುಟುಂಬ ಶಾಂತಿ ಸಮಾಜಕ್ಕೆ ಗೊತ್ತಿರುವುದು , ಅದು ಮನ್ನಿಸು 
ಯನ್ನು ಹಾಳು ಮಾಡುವ ದುರ್ಜನರಿಂದ ರಕ್ಷಿಸಿ ವುದು ಒಂದೇ ಒಂದು ಪಿಸ್ತೂಲು, ಸ್ಮಿತ್ - ವೆಸನ್ 
ಕೊಳ್ಳಲು ಜನ ಆರಿಸಿ ಇದನ್ನೇ ಕೊಳ್ಳುತ್ತಾರೆ. ಪಿಸ್ತೂಲು.” 
ಈ ಪಿಸ್ತೂಲಿನ ಗುಂಡು ಬಹಳ ದೂರ ಹೋಗ “ ನಾನು ಯಾರನ್ನೂ ಕೊಲ್ಲಬಯಸುತ್ತಿಲ್ಲ. 
ಬಲ್ಲದು. ಗುಂಡಿನ ಏಟು ಖಂಡಿತವಾದರೂ ಆತ್ಮಹತ್ಯೆಯನ್ನೂ ಮಾಡಿಕೊಳ್ಳುವುದಿಲ್ಲ. ಬೇಸಿ 
ಶಕ್ತಿಯುತವಾದದ್ದೂ ಆಗಿರುತ್ತದೆ. ಇದು ಗೆಯ ಬಂಗ್ಲೆಯಲ್ಲಿರುವಾಗ ಕಳ್ಳರನ್ನು ಬೆದರಿಸ 
ವ್ಯಭಿಚಾರಿ ಹೆಂಡತಿಯನ್ನೂ ಅವಳ ಪ್ರಿಯ ಕರ ಲೆ೦ದು ಒ೦ದು ಪಿಸ್ತೂಲು ಕೊಳ್ಳಬೇಕೆಂದಿ 
ನನ್ನ ಒಂದೇ ಹೊಡೆತಕ್ಕೆ ಮುಗಿಸಿಬಿಡುತ್ತದೆ. ದ್ವೇನೆ ಅಷ್ಟೆ ” ಸಿಗೇ ಸುಳ್ಳಾಡಿದ. 
ಇನ್ನು ಆತ್ಮಹತ್ಯೆಯ ಪ್ರಸಂಗ ಬಂದರೆ, ಸ್ವಾಮಿ , ಅಂಗಡಿಕಾರ ಗೌರವಪೂರ್ಣವಾಗಿ ತನ್ನ 
ಏನು ಹೇಳಲಿ ನಿಮಗೆ ? ಇದಕ್ಕಿಂತ ಉತ್ತಮ ದೃಷ್ಟಿಯನ್ನು ಕೆಳ ಮುಖ ಮಾಡಿ ಹೇಳಿದ: 
ವಾದ ಸಾಧನವನ್ನು ನಾನಂತೂ , . . . " “ನೀವು ಯಾತಕ್ಕಾಗಿ ಪಿಸ್ತೂಲನ್ನು ಕೊಳ್ಳು 
- ಅಂಗಡಿ ಕ ರ ಪಿಸ್ತೂಲನ್ನು ಮೇಲಕ್ಕೆತ್ತಿ ತೀರಿ ಎಂಬುದ ಕ್ಕೂ ನಮಗೂ ಏನೂ ಸಂಬಂಧ 
ಕುದುರೆಯನ್ನು ಜಗಿ ಗುರಿ ಹಿಡಿದು ತನ್ನ ವಿಲ್ಲ. ಪ್ರತಿಯೊಬ್ಬ ಗಿರಾಕಿಯೂ ಯಾವ ಕಾರಣ 
ಉತ್ಸಾಹವನ್ನು ಅದುಮಿಕೊಳ್ಳಲಾರದವನೆಂ ಹ್ಯಾಗಿ ಪಿಸ್ತೂಲುಕೊಳ್ಳುತ್ತಾನೆ ಎಂದು ನಾವು 
ಬಂತೆ ಅದರ ಮೇಲೆ ಪ್ರೀತಿಯಿಂದ ಕೈಯಾಡಿ ತಿಳಿಯಲಪೇಕ್ಷಿಸಿದರೆ ನಮ್ಮ ಅಂಗಡಿಯನ್ನೆ 
ಸಿದ. ಅವನ ಪ್ರಸನ್ನ ಮುಖ ನೋಡಿದರೆ ಅವನ ಮುಚ್ಚಬೇಕಾದೀತು ಇನ್ನು ಕಳ್ಳರನ್ನು ಬೆದ 
ಬಳಿಯಲ್ಲಿ ಸ್ಮಿರ್ತ- ವೆಸನ್ ಪಿಸ್ತೂಲಿನಂಥ ರಿಸಲು ಈ ಫ್ರೆಂಚ್ ಪಿಸ್ತೂಲು ಏನೇನೂ 
ಸುಂದರ ಪಿಸ್ತೂಲು ಇದ್ದದ್ದೇ ಆದರೆ ಅವನು ಪ್ರಯೋಜನದ್ದಲ್ಲ. ಏಕೆಂದರೆ ಅದರ ಸದ್ದು 
ತನ್ನ ತಲೆಗೆ ಸಂತೋಷದಿಂದ ಗುಂಡು ಬಹಳ ಮಂದವಾಗಿರುತ್ತದೆ. ಸಾಮಾನ್ಯವಾಗಿ 
ಹೊಡೆದುಕೊಳ್ಳುತ್ತಿದ್ದ ಎಂದು ಯೋಚನೆ ಇಂಥ ಕೆಲಸಕ್ಕಾಗಿ ಉಪಯೋಗಿಸುವ ಮೊಗ್ಗಿ 
ಬರುವಂತಿತು . 

ಮರ್‌ ಪಿಸ್ತೂಲನ್ನು , ಅಂದರೆ ಜನರು ದ್ವಂದ್ವ 
* ಇದರ ಬೆಲೆ ಎಷ್ಟು ? ” ಸಿಗೇ ವ ಕೇಳಿದ. ಯುದ್ದದ ಪಿಸ್ತೂಲು ಎಂದು ಗುರುತಿಸುವ 


ಅವನ ಪ್ರತೀಕಾರ 


೨೭ 


ಪಿಸ್ತೂಲನ್ನು ನೀವುಕೊಳ್ಳಿರಿ. ಆಗಬಹುದೇ ?” ಗಳಿಂದ ದಗ್ಗ ಳಾಗಿ ಸುತ್ತಲಿನ ಜನ ಬೀರುತ್ತಿದ್ದ 

“ ಹೌದಲ್ಲ ? ಆ ದುಷ್ಟನನ್ನು ದ್ವಂದ್ವಯುದ್ದಕ್ಕೆ ತಿರಸ್ಕಾರದನೋಟದಿಂದ ಹೇಗೆ ಅಡಗಿಕೊಳ್ಳಲಿ 
ಆಹ್ವಾನಿಸುವುದು ಒಳ್ಳೆಯದಾಗಲಿಕ್ಕಿಲ್ಲವೆ ?” ಎಂದು ತಿಳಿಯದೆ ಕಂಗಾಲಾಗಿ ಶವಯಾತ್ರೆ 
ಸಿಗವನ ತಲೆಯಲ್ಲಿ ಯೋಚನೆ ಮಿಂಚಿತು . ಯಲ್ಲಿ ನಡೆದುಬರುತ್ತಿದ್ದಾಳೆ. 
“ ಛೇ! ಛೇ! ಹಾಗೆ ಮಾಡಿದರೆ ಅವನಿಗೆ ಸಲ್ಲದ - “ ಸ್ವಾಮಿ , ನಿಮಗೆ ಸ್ಮಿತ್‌ - ವೆಸನ್ನೆ ಮನಸ್ಸಿಗೆ 
ಗೌರವವನ್ನಿತ೦ತಾದೀತು. ಅವನಂಥ ನೀಚ ಬಂತು ಅಂತ ನನಗನಿಸುತ್ತದೆ. ಅಲ್ಲವೆ? ” ಅಂಗಡಿ 
ನನ್ನು ಹುಚ್ಚು ನಾಯಿಯನ್ನು ಕೊಂದಂತೆ ಕೊಲ್ಲ ಕಾರ ಅವನನ್ನು ಅವನ ಸ್ವಪ್ನ ದಿಂದ ಹಠಾತ್ತಾಗಿ 
ಬೇಕು. ” 

ಎಚ್ಚರಿಸಿದ. “ ಬೆಲೆ ತೀರ ಹೆಚ್ಚು ಎಂದು ನಿಮ್ಮ 
- ಅಂಗಡಿಕಾರ ಮುಗುಳಗುವುದನ್ನೂ ಹರಟು ಗನಿಸಿದರೆ ನಿಮಗಾಗಿ ಐದು ರೂಬಲ್ ಕಡಿಮೆ 
ವುದನ್ನೂ ನಿಲ್ಲಿಸದೆ ಸಿಗೇವನೆದುರು ಪಿಸ್ತೂಲುಗಳ ಮಾಡಿಕೊಡುತ್ತೇನೆ. ಮತ್ತೆ ನಮ್ಮಲ್ಲಿ ಇದಕ್ಕೂ 
ರಾಶಿಗೆ ರಾಶಿಯನ್ನೆ ಇಟ್ಟ ; ವರ್ಣಿಸಿದ. ಆದರೆ ತುಸು ಅಗ್ಗವಾದ ಬೇರೆ ತಯಾರಿಕೆಗಳೂ ಇವೆ.” 
ಅದೇಕೋ ಸಿಗೇ ವನಿಗೆ ಸ್ಮಿತ್‌ - ವೆಸನ್ ಪಿಸ್ತೂಲೇ ಆ ಚಿಕ್ಕ ಮನುಷ್ಯ ಗಂಭೀರವಾಗಿ ಕಪಾಟು 
ಹೆಚ್ಚು ಇಷ್ಟವೂ ಉಳಿದವಕ್ಕಿಂತ ಶ್ರೇಷ್ಠವೂ ಗಳ ಕಡೆ ತಿರುಗಿ ಮತ್ತೊಂದಿಷ್ಟು ಪಿಸ್ತೂಲು 
ಎಂದು ತೋರಿತು. ಸ್ವಿತ - ವೆಸನ್ ಒಂದನ್ನು ಗಳನ್ನು ಹೊರತೆಗೆದಿಟ್ಟ . . 
ಕೈಗೆತ್ತಿಕೊಂಡು ಆತ ಯೋಚನೆಯಲ್ಲಿ ಮುಳು "ನೋಡಿ, ಇದಕ್ಕೆ ಮೂವತ್ತು ರೂಬಲ್ಲು 
ಗಿದ, ಹೆಂಡತಿಯ ತಲೆಯನ್ನು ಭೇದಿಸಿಕೊಂಡು ಗಳು, ನಮ್ಮ ನಾಣ್ಯದ ಬೆಲೆ ವಿಪರೀತ ತಗಿದೆ, 
ಗುಂಡು ಆಚೆ ಹೋಗುವಂತೆ ತಾನು ಹೇಗೆ ಆಯಾತ ಸರಕುಗಳ ಮೇಲಿನ ಸುಂಕ ದಿನೇ 
ಹೊಡೆಯುತ್ತೇನೆ, ನೆಲ ಮತ್ತು ಜಮಖಾನೆಯ ದಿನೇ ಏರುತ್ತಿದೆ ಎನ್ನುವುದನ್ನು ಗಮನಿಸಿದಾಗ 
ಮೇಲೆ ರಕ್ತ ಹೇಗೆ ಧಾರೆಗಟ್ಟಿ ಹರಿಯುವುದು ಈ ಬೆಲೆಯೇನೂ ತುಟ್ಟಿ ಯಲ್ಲ. ಸ್ವಾಮಿ , ಸಂಪ್ರ 
ಮತ್ತು ಮರಣೋನ್ಮುಖಳಾದ ಆ ಪಾಪಿ ಹೇಗೆ . ದಾಯಸ ನಾದ ನಾನು ಕೂಡ ಗೊಣಗಿ 
ಸಂಕಟದಿಂದ ಒದ್ದಾಡುವಳು ಎಂಬೆಲ್ಲ ದೃಶ್ಯ ಕೊಳ್ಳುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಶ್ರೀ 
ಗಳನ್ನು ಆತ ಮನದಲ್ಲಿಯೇ ಚಿತ್ರಿಸಿಕೊಂಡ. ಮಂತರ ಹೊರತು ಇತರರು ಒಳ್ಳೆಯ ಪಿಸ್ತೂ 

“ ಛೇ ! ಛೇ! ಇದು ಉಪಯೋಗಪ್ಪಲ್ಲ. ಅವನನ್ನು ಲನ್ನು ಕೊಳ್ಳಲು ಆಗದಂಥ ಪರಿಸ್ಥಿತಿ ಬಂದಿದೆ 
ಕೊಂದು ನನ್ನನ್ನೂ ಕೊಂದುಕೊಂಡು ಅವಳನ್ನು ಯೆಂದ ಮೇಲೆ ನೀವೇ ಹೇಳಿ, ಏನು ಮಾಡ 
ಜೀವಂತವಿಟ್ಟರೇನೇ ಹೆಚ್ಚು ಯೋಗ್ಯ. ಅವಳು ಬೇಕು ಜನ ? ಬಡವರು ಪಾಪ, ರಶಿಯದಲ್ಲಿ 
ಬದುಕಿರಲಿ . ಬದುಕಿದ್ದು ಪಶ್ಚಾತ್ತಾಪದ ಬೆಂಕಿ ತಯಾರಾದ ಅಗ್ಗದ, ಅಂದರೆ ತುಲಾದಲ್ಲಿ ತಯಾ 
ಯಲ್ಲಿ ಕರಿಕಿಹೋಗಲಿ , ಎಲ್ಲರ ತಿರಸ್ಕಾರಕ್ಕೆ ರಾದ ಪಿಸ್ತೂಲುಗಳನ್ನೇ ಕೊಂಡು ಸಮಾಧಾನ 
ಪಾತ್ರಳಾಗಲಿ, ಅವಳಂಥ ಭಾವನಾಜೀವಿಗೆ ಪಟ್ಟುಕೊಳ್ಳಬೇಕು. ತುಲಾಪಿಸಲು! ದೇವರೇ 
ಅದೇ ಸಾವಿಗಿಂತ ಭೀಕರವಾಗುವುದು. ” 

ಗತಿ ಅದಕ್ಕೆ ! ನಿಮ್ಮ ಹೆಂಡತಿಗೆ ಗುರಿಯಿಟ್ಟು 
- ಮತ್ತೆ ಸಿಗೇವ್ ತನ್ನ ಶವಸಂಸ್ಕಾರದ ಚಿತ , ಅದರಿಂದ ನೀವು ಹೊಡೆದ ಗುಂಡು ನಿಮ್ಮ 
ವನ್ನು ಕಲ್ಪಿಸಿಕೊಂಡ, ತಾನು , ತುಂಬ ಅನ್ಯಾ ಭುಜಕ್ಕೆ ಬಡಿಯುತ್ತದೆ ! ” 
ಯಕ್ಕೆ ತುತ್ತಾದ ತಾನು, ತುಟಿಯಲ್ಲಿ ಮಂದ ತನ್ನ ದೊಹಿ ಹೆಂಡತಿಯ ಸಂಕಟವನ್ನು 
ಹಾಸವನ್ನು ಬೀರುತ್ತ ಶವಪೆಟ್ಟಿಗೆಯಲ್ಲಿ ಮಲ ನೋಡಲು ತಾನಿರುವುದಿಲ್ಲವಲ್ಲ ಎಂಬ ಯೋಚ 
ಗಿದ್ದೇನೆ ಮತ್ತು ಅವಳು ದುಃಖ ಪಶ್ಚಾತ್ತಾಪ ನೆಯಿಂದ ಸಿಗೇವ್ನಿಗೆ ಬಹು ವ್ಯಥೆಯಾಯಿತು. 


ಕಸ್ತೂರಿ, ಡಿಸೆಂಬರ್ ೧೯೫೯ 


ವೈರಿಯ ಸಂಕಟವನ್ನು ಕಣ್ಣಾರೆ ಕಂಡು ಹಿಗ್ಗು ಉಳಿಸುತ್ತೇನೆ. ನಾನು ಬಂಧಿತನಾಗುತ್ತೇನೆ. 
ವಂತಿರುವಾಗಲೇ ಸೇಡು ಸಾರ್ಥಕವೆನಿಸುವುದು. ವಿಚಾರಣೆಯ ಕಾಲದಲ್ಲಿ ಅವಳು ಸಾಕ್ಷಿಯೆಂದು 
ತಾನು ಸತ್ತು ಗೋರಿಯಲ್ಲಿ ಮಲಗಿದಾಗ, ಹಾಜರಾಗಬೇಕು. ನನ್ನ ವಕೀಲರ ಪ್ರಶ್ನೆ 
ಸೇಡಿನ : ಪ್ರತಿಕ್ರಿಯೆಯಾದ ಸಂಕಟವನ್ನು ಗಳಿಂದ ಅವಳು ಕಂಗೆಡುವುದನ್ನು ನಾನು 
ನೋಡಲು ಅಸಮರ್ಥನಾದಾಗ, ಸೇಡು ತೀರಿಸಿ ಊಹಿಸಬಲ್ಲೆ . ಆ ಸಂದರ್ಭದಲ್ಲಿ ಜನರ ಮತ್ತು 
ಕೊಂಡಾದರೂ ಪ್ರಯೋಜನವೇನು ? ಪತ್ರಿಕೆಗಳ ಸಹಾನುಭೂತಿ ನನ್ನ ಪಕ್ಷಕ್ಕೆ ಇರ 

ಅದರ ಬದಲು ಅವಳ ಪ್ರಿಯಕರನನ್ನು ವುದೆಂಬದು ನಿಸ್ಸಂದೇಹ. " 
ಮೊದಲು ಕೊಂದು ಅವನ ಅಂತ್ಯ ಸಂಸ್ಕಾರ ಅವನು ಯೋಚಿಸುತ್ತಲೇ ಇದ್ದ . ಅಂಗಡಿ 
ವನ್ನು ಕಣ್ಣಾರೆಕಂಡು ಬಳಿಕ ನನ್ನನ್ನು ಕೊಂದು ಕಾರ ಪಿಸ್ತೂಲುಗಳ ವರ್ಣನೆಯನ್ನು ಮಾಡು 
ಕೊಳ್ಳುವುದೇ ಒಳಿತಾಗಲಿಕ್ಕಿಲ್ಲವೆ ? ಆದರೆ ತ್ತಲೇ ಇದ್ದ . 
ಅಷ್ಟರೊಳಗೆ ನನ್ನನ್ನು ಬಂಧಿಸಿ ನನ್ನ ಪಿಸ್ತೂ “ ಇಲ್ಲಿ ಕೆಲವು ಇಂಗ್ಲಿಷ್ ಪಿಸ್ತೂಲುಗಳಿವೆ 
ಲನ್ನು ಕಸಿದುಕೊಂಡುಬಿಟ್ಟಿರುತ್ತಾರೆ. ಬೇಡ, ನೋಡಿ. ಕೆಲವೇ ದಿನಗಳ ಹಿಂದೆ ನಮ್ಮಲ್ಲಿಗೆ 
ನಾನು ಅವನನ್ನು ಕೊಂದು ಅವಳನ್ನು ಉಳಿಸು ಬಂದಿವೆ. ಇವು. ಆದರೆ ಸ್ಮಿಥ್ - ವೆಸನ್ನಿ ನೆದುರು 
ತೇನೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳದೆ ಇವು ಏನೂ ಅಲ್ಲ ಎಂದು ನಿಮಗೆ ಖಂಡಿತ 
ಬಂಧಿತನಾಗುತ್ತೇನೆ. ಆತ್ಮಹತ್ಯೆ ಮಾಡಿಕೊ ಹೇಳುತ್ತೇನೆ. ಮೊನ್ನೆ ನೀವುನೋಡಿರಬೇಕು, 
ಳ್ಳಲು ಯಾವಾಗ ಬೇಕಾದರೂ ಸಾಕಷ್ಟು ಪತ್ರಿಕೆಗಳಲ್ಲಿ , ಸೈನ್ಯಾಧಿಕಾರಿಯೊಬ್ಬ ನಮ್ಮಿಂದ 
ಸಮಯವಿದ್ದೇ ಇರುತ್ತದೆ. ನಾನು ಬಂಧಿಸಲ್ಪ ಒಂದು ಸ್ಮಿರ್ತ- ವೆಸನ್ ಪಿಸ್ತೂಲುಕೊ೦ಡ. ತನ್ನ 
ಟ್ಟರೆ ನ್ಯಾಯಾಧೀಶರಿಗೆ, ಪಂಚರಿಗೆ, ಸಮಾಜಕ್ಕೆ ಹೆಂಡತಿಯನ್ನು ಕೆಡಿಸಿದವನಿಗೆ ಅದರಿಂದ 
ಅವಳ ಹೀನ ವರ್ತನೆಯನ್ನು ಬಹಿರಂಗ ಪಡಿ ಗುಂಡು ಹೊಡೆದ. ಏನಾಯಿತು ಎನ್ನು ತೀರಿ ? 
ಸಲು ನನಗೆ ಅವಕಾಶ ಸಿಗುತ್ತದೆ. ಆತ್ಮಹತ್ಯೆ ಗುಂಡು ಆತನ ಎದೆಯನ್ನು ಹೊಕ್ಕು ದಾಟಿ 
ಮಾಡಿಕೊಳ್ಳುವಷ್ಟು ಮೂರ್ಖ ನಾನಾದರೆ ಅವ ಕಂಚಿನ ಲ್ಯಾ೦ಪನ್ನು ಭೇದಿಸಿಕೊಂಡು ಒಂದು 
ಳಿಗೆ ತನ್ನ ಸಹಜ ಧೈರ್ಯ, ಸುಳ್ಳು ಹೇಳಿ ವಸ್ತು ಪಿಯಾನೋಕ್ಕೆ ಅಪ್ಪಳಿಸಿತು. ಹಾಗೆ ಅಪ್ಪಳಿಸಿದ 
ಸ್ಥಿತಿಯನ್ನು ವಿಪರ್ಯಾಸ ಮಾಡುವ ನೈಸರಿ ಕ ಗುಂಡು ತಿರುಗಿ ಸಿಡಿದು ಒಂದು ನಾಯಿಯನ್ನು 
ಚಾತುರ್ಯಗಳಿಂದ, ದೋಷವೆಲ್ಲ ನನ್ನದೇ ಕೊಂದದ್ದಲ್ಲದೆ ಆ ಅಧಿಕಾರಿಯ ದ್ರೋಹಿ 
ಎಂದು ಸಿದ್ದ ಮಾಡಲೂ ಸಾಧ್ಯವಾಗಬಹುದು. ಹೆಂಡತಿಯನ್ನೂ ಗಾಯಗೊಳಿಸಿತು. ಹೌದು 
ಸಮಾಜ ಅವಳನ್ನು ನಂಬಿ ನಾನೇ ಹುಚ್ಚ ಸ್ವಾಮಿ , ಆ ಗುಂಡು ಅಗಾಧ ಪ್ರತಾಪವನ್ನು 
ಎಂದು ನಗಲೂಬಹುದು. ಅದರ ಬದಲು ನಾನು ತೋರಿಸಿತು. ಅದು ನಮ್ಮ ಕಂಪನಿಗೆ ಭೂಷಣ 
ಬದುಕುಳಿದರೆ ... ಆಗ ... ” 

ಪ್ರಾಯ ಕೆಲಸವನ್ನು ಮಾಡಿತು. ಆ ಅಧಿಕಾರಿ 
ಒಂದು ನಿಮಿಷದ ನಂತರ ಅವನ ಯೋಚನೆ ಯ ಗ ಬಂಧಿಸಿದ್ದಾರೆ. ಅವನಿಗೆ ಶಿಕ್ಷೆಯಾಗಿ 
ಇನ್ನೂ ಮುಂದುವರಿಯಿತು. “ ಹೌದು, ನಾನೇಕೆ ಸೈಬೇರಿಯಕ್ಕೆ ಕಳಿಸುತ್ತಾರೆ, ನಿಜ. ಯಾಕೆ 
ಆತ್ಮಹತ್ಯೆ ಮಾಡಿಕೊಳ್ಳಬೇಕು ? ಆತ್ಮ ಅಂದರೆ ನಮ್ಮ ಕಾಯದೆಗಳೇ ಓಬಿರಾಯನ 
ಹತ್ಯೆ ಮಾಡಿಕೊಳ್ಳುವುದೆಂದರೆ ಹೇಡಿತನ ಕಾಲದವು. ಅಲ್ಲದೆ ಪಂಚರು ಯಾವಾಗಲೂ 
ವನ್ನು ಒಪ್ಪಿಕೊಂಡಂತೆಯೇ ಸರಿ. ಆದ್ದರಿಂದ ವಿಟನಲ್ಲಿ ಪಕ್ಷಪಾತ ತೋರುವುದೇ ಹೆಚ್ಚು . 
ನಾನು ಅವನನ್ನು ಕೊಂದು ಅವಳನ್ನು ಜೀವಂತ ಅದು ಯಾಕೆ ಹೇಳಲೇ ? ಪಂಚರು, ನ್ಯಾಯಾ 


ಅವನ ಪ್ರತೀಕಾರ 

೨೯ 
ಧೀಶರು, ಸರಕಾರಿ ವಕೀಲರು ಎಲ್ಲರಿಗೂ ತೀರಿಸಿಕೊಳ್ಳಲು ಹೆಚ್ಚು ಸೂಕ್ತವಾದ, ಹೆಚ್ಚು 
ಹತ್ತನೆಯ ಆಜ್ಞೆ * ಯನ್ನು ಮೀರುವ ಚಪಲ ಜಾಣತನದ, ಅವಳಿಗೆ ಹೆಚ್ಚು ತಾಪವನ್ನುಂಟು 
ವಿದ್ದೇ ಇರುತ್ತದೆ. ರಶಿಯದಲ್ಲಿ ಒಬ್ಬ ಗಂಡ ಮಾಡುವ ಬೇರೆ ಮಾರ್ಗವನ್ನು ಹುಡುಕಬೇಕು. 
ಕಡಿಮೆಯಾದರೇನು ಎಂಬ ತಾತ್ಸಾರ ಭಾವವೂ ನಾನು ವಿವಾಹವಿಚ್ಛೇದಕ್ಕೆ ಅರ್ಜಿ ಹಾಕುವೆ. 
ಅವರಲ್ಲಿ ಇರುತ್ತದೆ. ಅಯ್ಯೋ ಸ್ವಾಮಿ , ಜಗತ್ತಿನ ಎದುರು ಅವಳು ಜಾರಿಣಿಯೆಂಬುದನ್ನು 
ನಮ್ಮ ಕಾಲದವರ ನೈತಿಕತೆಯ ಹೀನಮಟ್ಟ ಪ್ರಸಿದ್ಧ ಮಾಡುವೆ. ” 
ವನ್ನು ಕಂಡಾಗ ನನ್ನ ಹೃದಯದಲ್ಲಿ “ ಇಲ್ಲಿ ನೋಡಿ ಸ್ವಾಮಿ . ಮತ್ತೊಂದು 
ಎಂಥ ಸಂತಾಪವುಂಟಾಗುವುದೆಂಬುದನ್ನು ನಮೂನೆ. ಇದರ ವಿಶಿಷ್ಟ ಯಾಂತ್ರಿಕ...” 
ನೀವು ಉಹಿಸಲಾರಿರಿ. ಮತ್ತೊಬ್ಬನ ಪುಸ್ತಕ ಹೊಸ ನಿರ್ಧಾರ ಮಾಡಿಕೊಂಡ ಸಿಗವನಿಗೆ 
ವನ್ನು ಓದುವಷ್ಟೆ ಅಥವಾ ಮತ್ತೊಬ್ಬನ ಪಿಸ್ತೂಲಿನ ಅಗತ್ಯವೇ ಉಳಿಯಲಿಲ್ಲ. ಅಂಗಡಿ 
ಸಿಗರೇಟನ್ನು ಸೇದುವಷ್ಟೇ ಸುಲಭವಾಗಿ ಯಿಂದ ಹೊರಬೀಳುವುದೇ ಬೇಕಾಗಿತ್ತು . 
ಮತ್ತೊಬ್ಬನ ಹೆಂಡತಿಯನ್ನು ಕೆಡಿಸುವ ಪರಿ ಗಿರಾಕಿಯನ್ನು ಸಂತುಷ್ಟಗೊಳಿಸಲು ನಗುತ್ತ , 
ಪಾಠ ಬಿದ್ದು ಹೋಗಿದೆ. ನಮ್ಮ ವ್ಯಾಪಾರ ಮಾತಾಡುತ್ತ , ಅಡ್ಡಾಡುತ್ತ ಕಪ್ಪ ಪಡುತ್ತಿದ್ದ 
ವರ್ಷ ವರ್ಷವೂ ತಗ್ಗುತ್ತ ನಡೆದಿದೆ. ಅಂದರೆ ಅಂಗಡಿಕಾರನ ವಿಷಯದಲ್ಲಿ ಹೆಂಡತಿಯಿಂದ 
ಕುಟುಂಬ ಜೀವನ ಹೆಚ್ಚು ಶುದ್ಧವಾಗಿದೆ, ವ್ಯಭಿ ವಂಚಿತನಾಗಿದ್ದ ಆ ಗಂಡನಿಗೆ ಮರುಕವೆನಿಸಿತು. 
ಚಾರ ಕಡಿಮೆಯಾಗಿದೆ ಎಂದೇನಲ್ಲ. ಅದರ “ ಸರಿ ಸರಿ, ನಾನು ಆಮೇಲೆ ಬರುತ್ತೇನೆ. 
ಅರ್ಥ ಇಷ್ಟೆ . ಗಂಡಂದಿರು ತಮ್ಮ ದುರದೃಷ್ಟಕ್ಕೆ ಅಥವಾ ಯಾರನ್ನಾದರೂ ಕಳಿಸಿಕೊಡುತ್ತೇನೆ" 
ತಲೆಬಾಗಿ ಒಗ್ಗಿಕೊಂಡುಬಿಟ್ಟಿದ್ದಾರೆ. ಕೋರ್ಟು ಎಂದಾತ ಗುಣುಗುಟ್ಟಿದ. 
ಕಚೇರಿಗಳಿಗೂ ಶಿಕ್ಷೆಗಳಿಗೂ ಅಂಜಿಕೊಂಡು ಅಂಗಡಿಕಾರನ ಮುಖಚಿಯನ್ನು ನೋಡದಿ 
ಸುಮ್ಮನಿರುತ್ತಾರೆ. " 

ರಲು ಸಿಗೇ ಯತ್ನಿಸಿದ. ತಾನು ಉಂಟು 
“ ಅಲ್ಲಾ , ಇಂಥ ದುಷ್ಟ , ತುಚ್ಛ ಹೆಂಗಸಿ ಮಾಡಿ ಕೊಂಡಿದ್ದ ವಿಚಿತ್ರ ಸಂದಿಗ್ಧ ಪರಿಸ್ಥಿತಿ 
ಗಾಗಿ ಸಘಾಲಿನ್‌ಗೆ ಗಡಿಪಾರಾಗಿ ಹೋಗು ಯನ್ನು ತುಸುವಾದರೂ ನಿವಾರಿಸಲು ತಾನು 
ವುದರಲ್ಲಿ ಏನು ಜಾಣತನವಿದೆ ? " ಸಿಗೇ ಏನನ್ನಾದರೂ ಕೊಳ್ಳುವುದು ಅಗತ್ಯವೆಂದು ಅವ 
ಯೋಚಿಸಿದ. “ ನನ್ನನ್ನು ಸೈಬೇರಿಯಾಕ್ಕೆ ಅಟ್ಟಿ ನಿಗನಿಸಿತು. ಆದರೆ ಏನು ಕೊಳ್ಳಬೇಕು ? ಆತ 
ದರೆ ಆಗ ನನ್ನ ಹೆಂಡತಿಗೆ ಇನ್ನೊಂದು ಲಗ್ನ ಅಗ್ಗದ ವಸ್ತು ಏನಾದರೂ ಇದೆಯೇ ಎಂದು 
ಮಾಡಿಕೊಳ್ಳಲು ಸ್ವಾತಂತ್ರ ಸಿಗುವುದು. ತನ್ನ ಅಂಗಡಿಯಲ್ಲಿ ಕಣ್ಣು ಹಾಯಿಸಿದ. ಬಾಗಿಲ ಬಳಿ 
ಎರಡನೆಯ ಗಂಡನಿಗೆ ದ್ರೋಹ ಬಗೆಯುವ ಇದ್ದ ಒಂದು ವಸ್ತುವನ್ನು ತೋರಿಸಿ “ ಏನದು ? ” 
ಅವಕಾಶ ಸಿಗುವುದು . ಅವಳು ಹಿಗ್ಗಿ ಮೆರೆಯು ಎಂದು ಕೇಳಿದ. 
ವಳು. ಆದ್ದರಿಂದ ನಾನವಳನ್ನು ಕೊಲ್ಲುವುದಿಲ್ಲ. * “ ಅದು ಲಾವಕ್ಕಿಗಳನ್ನು ಹಿಡಿಯುವ ಬಲ, ” 
ಆತ್ಮಹತ್ಯೆಯನ್ನೂ ಮಾಡಿಕೊಳ್ಳುವುದಿಲ್ಲ . ಅವಳ “ ಅದರ ಬೆಲೆ ಎಷ್ಟು ? ” 
ಪ್ರಿಯಕರನನ್ನೂ ಕೊಲ್ಲುವುದಿಲ್ಲ. ನನ್ನ ಸೇಡು “ ಎಂಟು ರೂಬಲ್ಲುಗಳು, ” 

“ ಒಂದನ್ನು ಕೊಡಿರಿ ” ಸಿಗೇ 
* ಬೈಬಲ್ಲಿನಲ್ಲಿ ಮಾನವನಿಗೆ ಕೊಟ್ಟ ಹತ್ತು ರೂಬಲ್ಲುಗಳನ್ನು ಕೊಟ್ಟು ಬಲೆಯನ್ನು ಕೊಂಡು 

ಎಂಟು 
ಆಜ್ಞೆಗಳಲ್ಲಿ ಕೊನೆಯದು “ ನೀನು ವ್ಯಭಿ ಅ೦ಗಡಿಯ ಹೊರಗೆ ನಡೆದ. 
ಚಾರ ಮಾಡಬೇಡ ” ಎಂದಿದೆ. 

* * * 


ಜೇನ್ನೊಣವೊಂದೇ ಜೇನು 
ತಯಾರಿಸುತ್ತದೆಂದು ನಿನ್ನು 
ನಂಬಿಗೆಯಿದ್ದರೆ ಅದು ಬರಿ ಭ್ರಮೆ 


ಆ ವಿಚಿತ್ರ ಜೇನಿರುವೆ! 


ಆರ್ . ನಾರಾಯಣ ಅಯ್ಯರ್ 


ಆರು ಕಾಲಿನ ದ್ರಾಕ್ಷಿ ಹಣ್ಣು ! ಶ್ರೀಯುತ ಅಮೇರಿಕಾಕ್ಕೆ ತಾಂತ್ರಿಕ ವಿಷಯದಲ್ಲಿ ಉನ್ನತ 
C M ” ರವರು * ಟೀಪಾಯಿಯ ಮೇಲಿಟ್ಟಿದ್ದ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಾಗ, ಹಾಗೆಯೇ 
ದ್ರಾಕ್ಷಿಹಣ್ಣಿನ ಗೊಂಚಲನ್ನು ಕೈಯಲ್ಲಿ ಎತ್ತಿ ಮೆಕ್ಸಿಕೊ ದೇಶಕ್ಕೂ ಭೇಟಿ ಇತ್ತಿದ್ದರಂತೆ. 
ಹಿಡಿದು ತಿರುಗಿಸಿನೋಡುತ್ತಾ ಹನ್ನೊಂದನ್ನು ಆಗಿನ ತಮ್ಮ ಒಂದು ಬಹು ವಿಚಿತ್ರ ಅನುಭವ 
ಕಿತ್ತು ಬಾಯಲ್ಲಿ ಹಾಕಿ ಚಪ್ಪರಿಸಿ “ ಇದು ವನ್ನು ಅವರು ತಿಳಿಸಿದರು . ಅವರು ಹೇಳಿದ 
ಕಾಬೂಲ್ ದ್ರಾಕ್ಷಿ, ಬಹು ರುಚಿಯಾಗಿದೆ " ಮಾತುಗಳನ್ನೆ ಈ ಕೆಳಗೆ ಕೊಟ್ಟಿದ್ದೇನೆ. 
ಎಂದು ಮೆಚ್ಚುಗೆಯನ್ನು ಸೂಚಿಸಿ ನಕ್ಕರು. 

“ ಆದರೆ, ಇವು ನಿರ್ಜಿವ ಫಲಗಳು, ಕಾಲು ಇದೇನು ದ್ರಾಕ್ಷಾರಸವೋ ಇರುವೆಗಳ 
ಗಳಿರುವ ಸಜೀವ ದ್ಯಾಫಲಗಳನ್ನು ನಾನು ಸಾರವೋ ? ಒ೦ದು ಬಾರಿ ನಾನು ಮೆಕ್ಸಿಕೋ 
ನೋಡಿದ್ದೇನೆ ಎಂದರೆ ನೀವು ನಗುವಿರೇನೋ ? ” ದೇಶದ ಸ್ನೇಹಿತನೊಬ್ಬನ ಹಳ್ಳಿಯ ಮನೆಗೆ 
ಎಂದು ಅವರು ನನ್ನನ್ನು ಕೇಳಿದರು. ಆಮಂತ್ರಿತನಾಗಿಹೋಗಿದ್ದೆ . ಮನೆಯಾಕೆ ಸಣ್ಣ 
- ಅಪನಂಬಿಕೆಯಿಂದ ನಾನು ತಲೆಯನ್ನಲ್ಲಾ ಕಟ್ಟಿ ರುವೆಗಳು ಮುತ್ತಿದಂತೆ ಕಾಣುತ್ತಿದ್ದ 
ಡಿಸಿ, ಇಲ್ಲವೆಂದು ಸೂಚಿಸಿದೆ. ಶ್ರೀಯುತರು ದ್ರಾಕ್ಷಿಹಣ್ಣು ಗಳನ್ನು ಮಾರಾಟಕ್ಕೆ ತಂದಿದ್ದ 

ಹೆಂಗಸೊಬ್ಬಳಿ೦ದ ಪಾವಿನಂತಹ ಅಳತೆಯ 
* ಸ್ವತಸ್ಸಿದ್ದ ಕಾರಣಗಳಿಗಾಗಿ ಶ್ರೀಯುತರ ಪಾತ್ರೆಯಲ್ಲಿ ಅಳೆಯಿಸಿ ಕೊ೦ಡುಕೊ೦ಡಳು. 
ನಿಜ ನಾಮಧೇಯವನ್ನು ಇಲ್ಲಿ ಕೊಟ್ಟಿಲ್ಲ. ಅನಂತರ ಆಕೆ ಆ ಇರುವೆಗಳನ್ನು ತೆಗೆದು 


ಆ ವಿಚಿತ್ರ ಜೇನಿರುವೆ ! 
ಹಾಕುವ ಗೋಜಿಗೆ ಹೋಗದೆ ಆ ಹಣ್ಣು ಗಳೆಲ್ಲ ಜೀವಂತ ಮಧು ಕುಂಭಗಳು ! “ ಮರ್‌ 
ವನ್ನೂ ಶಾವಿಗೆ ಒತ್ತುವ ಒರಳಿನಂತಹ ಪಾತ್ರೆ ಮೆಕೊ ಸಿಸ್ಕಸ್ ಮೆಕ್ಸಿಕಾನಸ್ ” ಎಂಬ ವೈಜ್ಞಾ 
ಯೊಳಕ್ಕೆ ಹಾಕಿ ಒತ್ತಿ , ಕೆಳಕ್ಕೆ ಸುರಿಯುತ್ತಿದ್ದ ನಿಕ ಹೆಸರಿನ ಒಂದು ಜಾತಿಯ ಇರುವೆಗಳಿವೆ. 
ರಸವನ್ನು ಗಾಜಿನ ಪಾತ್ರೆಯೊಂದರಲ್ಲಿ ಸಂಗ್ರ ಆ ಪದವನ್ನು ಮೆಕ್ಸಿಕೋ ದೇಶದ ಮಧುಪಿಪಿ 
ಹಿಸಿ ತೆಗೆದಿಟ್ಟಳು. ಇದನ್ನು ನೋಡಿದಾಗ ನನಗೆ ಲಿಕಾ ( ಜೇನಿರುವೆ ) ಎಂದು ಭಾಷಾಂತರಿಸ 
ಆಶ್ಚರ ಮಾತ್ರವೇ ಅಲ್ಲ, ಅಸಹ್ಯವೂ ಆಯಿತು. ಬಹುದು. 

“ ಆ ರಸದಿಂದ ಏನು ಮಾಡುವಿರಿ ? ” ಎಂದು ಕೆಲವು ಬಗೆಯ ಗಿಡಗಳ ಗಂಟುಗಳಿಂದ 
ಆಕೆಯನ್ನು ಕೇಳಿದೆ. 

ರಾತ್ರಿ ಕಾಲದಲ್ಲಿ ಜಿನುಗುವ ಮಧು ರಸವನ್ನು 
* ಬಹು ರುಚಿಯಾದ ಮಾದಕ ಪಾನೀಯ ಈ ಜಾತಿಯ ಕೆಲಸಗಾರ ಇರುವೆಗಳು ಹೀರಿ, 
ವನ್ನು ಅದರಿಂದ ತಯಾರಿಸುತ್ತೇನೆ,” ಎಂದಳಾಕೆ. ಗೂಡಿಗೆ ಹಿಂತಿರುಗಿ, ಗೂಡಿನ ಉಗ್ರಾಣದಲ್ಲಿಯೆ 

“ ಇರುವೆಗಳನ್ನು ಬೇರೆ ಮಾಡಿ ಹಣ್ಣಿನ ರಸ ಕಾಯುತ್ತಾ ಉಳಿದಿರುವ ಒಂದು ವರದ ಇರುವೆ 
ವನ್ನು ತೆಗೆಯುವುದಿಲ್ಲವೆ ? " ಎಂದು ಆಕೆಯನ್ನು ಗಳ ಬಾಯೊಳಕ್ಕೆ ತಾವುತಂದ ಮಧುರಸವನ್ನು 
ನಾನು ಕೇಳಿದೆ. 

ಕಕ್ಕುತ್ತವೆ. ಈ ಇರುವೆಗಳೇ ಮಧುರಸವನ್ನು 
- ಆಕೆ ನಕ್ಕು ನುಡಿದಳು : “ ಅಲ್ಲಿರುವುದೆಲ್ಲವೂ ಶೇಖರಿಸಲು ಇರುವ ಪಿಪಿಲಿಕಾ ಸಂಸಾರದ 
ಇರುವೆಗಳೇ . ಅವನ್ನು ತೆಗೆದು ಹಾಕಿಬಿಟ್ಟರೆ, ಕುಂಭಗಳು. 
ಇನ್ನು ಉಳಿಯುವುದೇನು? ಬರೀ ಸೊನ್ನೆಯೇ .” ಮಧುರಸದಿಂದ ತುಂಬುತ್ತಾ ಹೋದಂತೆಲ್ಲಾ 

ಮಾತುಗಳು ಅಗ್ಗವಾಗದೆ ಪೆಚ್ಚಾದೆ. ಮನೆಯ ಅವುಗಳ ಉದರಗಳು ಉಬ್ಬಿ , ಹೊಳೆಯುವ 
ಒಡತಿಯ ಮನ ನೊಂದೀತೆಂದು ಮತ್ತೆ ಆ ದಾ ಕಿಯ ಹಣ್ಣಿನಂತೆ ಗೋಳಾಕಾರವಾಗಿ 
ಮಾತನ್ನು ಎತ್ತದೆ ಬಿಟ್ಟು ಬಿಟ್ಟೆ . . 

ಕಾಣುತ್ತವೆ. 
ಆಕೆಯ ಮಾತಿನ ರಹಸ್ಯವು ಕೆಲವು ದಿನಗಳ 

ಆಗ ಅವು, ವಿಶಾಲ ವಿಶ್ವದಲ್ಲಿ ಜೀವನದ ಎಡ 
ನಂತರ ನನಗೆ ತಿಳಿಯಿತು. 

ರುಗಳನ್ನು ಒಂಟಿಯಾಗಿ ಎದುರಿಸಿ ಹೋರಾಡು 
ತಿರುವ ವೀರಯೋಧರಂತೆ ಕಾಣುತ್ತವಂತೆ! 

ಈ ಮಧು ಕುಂಭ ಪಿಪಿಲಿಕೆಗಳ ಬಾಯಿಗ 
ಳಿಂದಲೇ ಇತರ ಇರುವೆಗಳು ತಮಗೆ ಆಹಾರದ 
ಆವಶ್ಯಕತೆ ತೋರಿದಾಗ ಜೇನನ್ನು ಪಡೆಯು 
ತವೆ. ಇವು ಗೂಡಿನ ಉಗ್ರಾಣದ ಚಾವಣಿ 
ಯನ್ನು ಕಚ್ಚಿ ಹಿಡಿದು ನೇತಾಡುತ್ತಿರುತ್ತವೆ. 
ಇವು ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸಲಾರವು. 

ಹಿಡಿತ ತಪ್ಪಿ ಚಾವಣಿಯಿಂದ ಕೆಳಕ್ಕೆ ಬಿದ್ದು 
ಬಿಟ್ಟರೆ ಅವು ತಮ್ಮ ಸ್ವಸ್ಥಾನವನ್ನು ಸೇರಲಾ 
ರವು. ಅಂತಹ ಆಘಾತಕ್ಕೆ ಒಳಗಾಗಿ, ಮಧು 

ಕುಂಭವೇನಾದರೂ ಬಿರಿದು ಮಧುರಸವು 
ವಿಶಾಲ ಭೂಗೋಲದಲ್ಲಿ ಒಂಟಿಯಾಗಿ ಉದರದಿಂದ ಹೊರಕ್ಕೆ ಜಿನುಗುತ್ತಿದ್ದರೆ, ಇತರ 
ಹೋರಾಡುತ್ತಿರುವ . . . . ಇರುವೆಗಳು ಆನಂದದಿಂದ ಓಡಿ ಬಂದು ಆ 


ನ 


ಗ 


೩೨ 

ಕಸ್ತೂರಿ, ಡಿಸೆಂಬರ್ ೧೯೫೯ 
ಮಧುವನ್ನು ನೆಕ್ಕುತ್ತವೆ. 

ಯಲ್ಲಿ ಮಾರಾಟ ಮಾಡುತ್ತಾರಂತೆ. ಶಾವಿಗೆಯ 
ಆದರೆ ಅವೇನಾದರೂ ಸತ್ತರೆ, ಆಗ ಮಾತ್ರ ಒರಳಿನಂತಹ ಪಾತ್ರೆಗಳಲ್ಲಿ ಅವನ್ನು ಹಿಂಡಿ, 
ಇತರ ಇರುವೆಗಳು “ ಮಧು ಕುಂಭ ಪೀ ಪಿಲಿಕೆ " ಬಂದ ಮಧುರಸವನ್ನು ಹುಳಿಹಿಡಿಯಲು ಬಿಟ್ಟು , 
ಗಳನ್ನು ಉರುಳಿಸಿಕೊಂಡು ಗೂಡಿನ ಹೊರಗಡ ಒಂದು ವಿಶೇಷ ರೀತಿಯ ರುಚಿಯಾದ ಮಾದಕ 
ದೂರಕ್ಕೆ ಸಾಗಿಸಿ ಶವಸಂಸ್ಕಾರ ಮಾಡುತ್ತವೆ. ಪಾನೀಯವನ್ನು ತಯಾರಿಸುತ್ತಾರಂತೆ. 

ತಮ್ಮ ಸತ್ತ ಸಹೋದರನ ಮಧುಕುಂಭ - ಶ್ರೀಯುತ “ M ” ರವರೆಂದರು, “ ಆ ದಿನ 
ದಿ೦ದ ಮಧುರಸವನ್ನು ಹೀರುವ ಮನದಾಶೆ ಮೆಕ್ಸಿಕೋ ದೇಶದ ನನ್ನ ಸ್ನೇಹಿತನ ಮನೆಗೆ 
ಯನ್ನು ತೋರಿಸದೆ ಇರುವುದನ್ನು ನೋಡಿದರೆ , ಅತಿಥಿಯಾಗಿಹೋಗಿದ್ದಾಗ ಸೊಗಸಾದಊಟ, 
ಪಿಪಿಲಿಕಾ ಪ್ರಪಂಚದಲ್ಲಿ ಸತ್ತವರ ಬಗ್ಗೆ ರುಚಿಯಾದ ಪಾನೀಯವನ್ನೆ ನೋ ಕೊಟ್ಟರು. 
ತೋರಿಸುವ ಗೌರವವು ನಮ್ಮ ಮನಸ್ಸನ್ನು ತಿಳಿಯದೆ ಅಂದು ಅವರ ಮನೆಯಲ್ಲಿ ನಾನು 
ಮುಗ್ಗ ಗೊಳಿಸದೆ ಇರದು. 

ಕುಡಿದುಬಿಟ್ಟ ಪಾನೀಯವು ಪಿಪಿಲಿಕಾ ಸಂಗೃ 

ಹೀತ ಮಧುರಸವಿರಬಹುದೆ ? ಎಂದು ಒ 
ಮೆಕ್ಸಿಕೋ ಜನರು ಈ ಜಾತಿಯ ಇರುವೆಯ ಮೊಮ್ಮೆ ನನ್ನ ಮನದಲ್ಲಿ ಅನುಮಾನ ಸುಳಿಯು 
ಗೂಡುಗಳನ್ನು ಹುಡುಕಿ, ನೆಲವನ್ನು ಅಗೆದು ತ ದೆ. ಆ ಆಲೋಚನೆ ಬಂದೊಡನೆಯೆ ಮೈ . 
ಮಧು ಪಿ ಪೀಲಿಕೆಗಳನ್ನು ಶೇಖರಿಸಿ, ಮಾರುಕಟ್ಟೆ ಜುಮ್ ಎನ್ನುತ್ತದೆ. " 


ಪುರುಷ ಪ್ರತಿನಿಧಿಗಳು 
ವಿಖ್ಯಾತ ಕಾದಂಬರಿಗಳಾದ ಮೇರಿಕೊರೆಲ್ಲಿ ಅನೇಕ ಕಾಲ ಅವಿವಾಹಿತೆ 
ಯಾಗಿದ್ದಳು. ಒಮ್ಮೆ ಒಂದು ಪ್ರಖ್ಯಾತಿ ಪಡೆದ ಪತ್ರಿಕೆಯ ಸುದ್ದಿಗಾರಳು 
ಕಾದಂಬರಿ ಕಾರಳನ್ನು ಸಂಧಿಸಿ, 'ನೀವೇಕೆ ವಿವಾಹವಾಗಿಲ್ಲ ?” ಎಂದು ಕೇಳಿ 
ದಳು . 

“ ನನಗೆ ವಿವಾಹವೇಕೆ ? ನಾನು ಒಂದು ಗಿಣಿ, ಒಂದು ಬೆಕ್ಕು ಮತ್ತು 
ಒಂದು ನಾಯಿಯನ್ನು ಪ್ರೀತಿಯಿಂದ ಸಾಕುತ್ತಿದ್ದೇನೆ. ಒಬ್ಬ ಗಂಡನ 
ಕಾರವನ್ನು ಈ ಮೂರೂ ಪ್ರಾಣಿಗಳು ಚಾಚೂ ತಪ್ಪದೆ ನಿರ್ವಹಿಸುತ್ತವೆ. 
ನಾಯಿ ಬೆಳಿಗ್ಗೆ ಎಲ್ಲ ಬೊಗಳುತ್ತದೆ ; ಗಿಣಿ ಹಗಲೆಲ್ಲಾ ಬರುತ್ತದೆ ; 
ಬೆಕ್ಕು ರಾತ್ರಿಯಾಯಿತೆಂದರೆ ಹೊರಗೆ ಹೊರಟುಹೋಗುತ್ತದೆ ! ” ಎಂದು 
ಮೇರಿಕೋರೆಲ್ಲಿ ಉತ್ತರಿಸಿದಳು. 

- ಬಿ . ಆರ್ . ಶಂಕರ 


(( ಏನು ಸ್ವಾಮಿ , ಮುಖ ಸಪ್ಪಗಾಗಿದೆ? ಆರೋಗ್ಯ ಚೆನ್ನಾಗಿಲ್ಲವೆ? ೨೨ 

(( ಹೌದು. ನನಗೆ ನಿದ್ದೆ ಯೇ ಆಗುವುದಿಲ್ಲ . ಏನಾದರೊ೦ದು ಸಪ್ಪಳ 
ಕೇಳಿದೊಡನೆ ಕಳ್ಳರು ಬಂದರೆಂದು ತಿಳಿದು ನನ್ನನ್ನು ಎಬ್ಬಿಸಿ ಬಿಡುತ್ತಾಳೆ.'' 

( ಆದರೆ ಕಳ್ಳರು ಸಪ್ಪಳ ಮಾಡುವುದಿಲ್ಲ ಎಂದು . . . ' 

( ಹೇಳಿದೆ. ಈಗ ಸಪ್ಪಳ ಕೇಳದಂತಾದೊಡನೆ ನನ್ನನ್ನು ಎಬ್ಬಿಸ 
ತೊಡಗಿದ್ದಾಳೆ, ” 


ಬಹಳ ವಿದೇಶ ಸಂಚಾರ ಮಾಡಿದ ಪತ್ರಿಕಾವ್ಯವಸಾಯಿಯೊಬ್ಬರು 
ನಮ್ಮ ರಾಷ್ಟ್ರೀಯ ಸ್ವಭಾವದ ಒ೦ದು ಕೊರತೆಗೆ 

ಕನ್ನಡಿ ಹಿಡಿದಿದ್ದಾರೆ 


ನಾವೂ ಸ್ವಲ್ಪ ಭಾವನೆ ಪ್ರಕಟಿಸಲು ಕಲಿಯೋಣ! 


ಎಂ . ವಿ . ಕಾಮತ್ 


ಖಚಾಳಿಗಳೆಂದು ಪ್ರಸಿದ್ಧರಾಗಿರುವ ನಾವು ವನ್ನು ಅಭಿನಂದಿಸಿದ್ದನ್ನು ನಾನು ಒಮ್ಮೆಯೂ 
ನಮ್ಮ ಭಾವನೆಗಳನ್ನು ಪ್ರಕಟಿಸುವಲ್ಲಿ ಮಾತ್ರ ಕಂಡಿಲ್ಲ . 
ಅಸಮರ್ಥರಾಗಿರುವಂತೆ ಕಾಣಿಸುತ್ತದೆ. ಯಾ ನಾಟಕ ಎಷ್ಟೇ ಚೆನ್ನಾಗಿರಲಿ, ಅಭಿನಯ 
ಕಂದೆ ಹೀಗೆ ಎಂದುಕೇಳುವಿರಾದರೆ, ಒಂದೆರಡು ಎಷ್ಟೇ ಶ್ರೇಷ್ಠ ವಾಗಿರಲಿ, ಪ್ರೇಕ್ಷಕರು ನಾಟಕ 
ಉದಾಹರಣೆಗಳನ್ನು ಹೇಳುತ್ತೇನೆ, 

ಮುಗಿದೊಡನೆ ಎದ್ದು ಹೊರಗೆ ಹೋಗಿಬಿಡು 
ನನಗೆ ನಾಟಕಗಳೆಂದರೆ ಪ್ರೀತಿ. ನಾಟಕ ತ್ತಾರೆ. ನಾಟಕವನ್ನು ಆಡಿದ್ದರೋ ಇಲ್ಲವೋ 
ಗಳನ್ನು ಯಾವಾಗಲೂ ನೋಡುತ್ತಿರುತ್ತೇನೆ ಎನ್ನುವಂತೆ ಹೊರಗೆ ಹೋಗಿಬಿಡುತ್ತಾರೆ. 
ಬಯಲಾಟವಿದ್ದರಂತೂ ನಾನಲ್ಲಿದ್ದೇನೆ ಎನ್ನು ಈಗ ನಾನಂದದ್ದು ಅರ್ಥವಾಯಿತೇ ? 
ವುದು ಖಂಡಿತ. ಮತ್ತೆ ಕೇವಲ ಆಮಂತ್ರಿ ನಾನು ವಿದೇಶಗಳಲ್ಲಿ ನಾಟಕಗಳನ್ನು 
ತರಿಗಾಗಿ ನಡೆಯುವ ನಾಟಕ ಪ್ರದರ್ಶನ ನೋಡಿದ್ದೇನೆ. ನಾಟಕ ಮುಗಿಯುತ್ತದೆ. ಅ೦ ಕದ 
ವಿದ ರೂ ಯಾವುದಾದರೊಂದು ಬಗೆಯಲ್ಲಿ ಪಡದೆ ಬೀಳುತ್ತದೆ. ಸಂಪ್ರೀತರಾದ ಪ್ರೇಕ್ಷ 
ನಾನಲ್ಲಿ ಪ್ರವೇಶ ಪಡೆದುಕೊಂಡಿರುತೆನೆ. ಕರು ಪ್ರಚಂಡ ಕರತಾಡನ ಗೈಯುತಾರೆ. 
ಹಿಂದಿ, ಗುಜರಾತಿ, ಮರಾಠಿ ಬೇಕಾದ ಭಾಷೆಯ ಪಡದೆ ಮತ್ತೆ ಮೇಲಕ್ಕೇಳುತ್ತದೆ. ನಟವರ್ಗ 
ನಾಟಕವೇ ಇರಲಿ ನಾಟಕದ ಪ್ರೇಕ್ಷಕರ ಕಾಣಿಸಿಕೊಳ್ಳುತ್ತದೆ. ಪ್ರೇಕ್ಷಕರಿಗೆ ನಮಸ್ಕರಿಸು 
ನಡುವೆ ಕುಳಿತಿರುವುದೇ ಒಂದು ಸುಖದ ವಿಚಾರ. ತ್ತದೆ. ಪ್ರೇಕ್ಷಕರು ಮತ್ತೆ ಚಪ್ಪಾಳೆಯಿ ಕುತಾರೆ. 
ಅದು ಒಂದು ಐಕ್ಯಭಾವನೆಯನ್ನುಂಟು ಮಾಡು ಪುಷ್ಪಗುಚ್ಛಗಳನ್ನ ರ್ಪಿಸುತ್ತಾರೆ. ಪರದೆ ಮತೆ 
ತದೆ. ನಾನು ಎಷ್ಟೋ ನಾಟಕಗಳನ್ನು - ಬೀಳುತ್ತದೆ, ಮತ್ತೆ ಏಳುತ್ತದೆ, ಮತ್ತೆ ಬೀಳು 
ಕೆಟ್ಟವುಒಳ್ಳೆಯವು ನೋಡಿದ್ದೇನೆ, ಪ್ರೇಕ್ಷಕರ ಇದೆ. 
ಪ್ರತಿಕ್ರಿಯೆಯನ್ನು ಕಂಡಿದ್ದೇನೆ. ಆದರೆ ಒಂದು ನಾಟಕವನ್ನು ಮೆಚ್ಚಿದ ಜನ ಹೀಗೆ ತಮ್ಮ 
ಮಾತು ಮಾತ್ರ ನನಗೆ ತಾಪವನ್ನು ೦ಟುಮಾಡಿದೆ. ಭಾವನೆಯನ್ನು ಪ್ರಕಟಿಸುತ್ತಾರೆ. 
ನಾಟಕ ಮುಗಿದ ನಂತರ ಪ್ರೇಕ್ಷಕರು ನಟವರ್ಗ ಆದರೆ ನಮ್ಮಲ್ಲಿ ಕೇಳಬೇಡಿ, ಈ ರೀತಿ 

“ ಯೋಜನಾ ” ದಿಂದ ಸಂಗ್ರಹ 
D 4 - 5 

೩೩ 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಭಾವ ಪ್ರದರ್ಶನ ನಮ್ಮ ಜಾಯಮಾನಕ್ಕೆ ಲರು - ಮುಂಬಯಿಯಲ್ಲಿ ಸತ್ತರು. ಆಧುನಿಕ 
ಬ೦ದಿಲ್ಲ. . 

ಭಾರತವನ್ನು ಕಟ್ಟಿದ, ಸಂಸ್ಥಾನಗಳ ವಿಲಯನ 
ನಾನು ಅಂದದ್ದು ಅರ್ಥವಾಯಿತೇ ಈಗ ? ವನ್ನು ಸಾಧಿಸಿದ, ಮಹಾತ್ಮಾಜಿಯವರ ಮಿತ್ರ 

ರಾಗಿದ್ದ ಶ್ರೇಷ್ಠ ಪುರುಷರೊಬ್ಬರು ನಿಧನ 
ಪಾಶ್ಚಾತ್ಯ ಪಟ್ಟಣವೊಂದರಲ್ಲಿ ನಾನು ಕೆಲ ಹೊಂದಿದರು. ನಾನು ಅಂತ್ಯ ಸಂಸ್ಕಾರಕ್ಕೆ 
ಸ್ನೇಹಿತರನ್ನು ಭೋಜನಕ್ಕೆ ಆಮಂತ್ರಿಸುತ್ತೇನೆ. ಹೋಗಿದ್ದೆ . 
ಮೂರೂ ನಾಲ್ಕೂ ದಂಪತಿಗಳು ಬಂದಿರುತ್ತಾರೆ. ಗಂಭೀರ ಮುಖಮುದ್ರೆಯಿಂದ ತಮ್ಮ ಶೋಕ 
ಊಟ, ಹರಟೆ ಎಲ್ಲ ನಡೆಯುತ್ತದೆ. ಪ್ರದರ್ಶನಗೈಯುವ ಕೆಲವರು ಮೆರವಣಿಗೆಯಲ್ಲಿ 

ನನ್ನ ಸ್ನೇಹಿತರು ಹೋಗುತ್ತಾರೆ. ಮುಂದೆ ದ್ದರು, ನಿಜ, ಆದರೆ ಸಾರಜನಿಕರಿಗೆ ಅದೊಂದು 
ಕೆಲ ದಿನಗಳ ವರೆಗೆ ನನಗೆ ಅವರ ಪತ್ರಗಳು ತಮಾಷೆಯೆಂಬಂತಿತ್ತು . ಜನ ಸಿಕ್ಕಾಬಟ್ಟೆಯಾಗಿ 
ಬರುತ್ತವೆ. “ ಊಟ ಸೊಗಸಾಗಿತ್ತು . ಬರುತ್ತಿದ್ದರು. ಜನ ಗಟ್ಟಿಯಾಗಿ ಮಾತಾಡಿ ಕೊ 
ಸಾರಂತೂ ಅಪ್ರತಿಮವಾಗಿತ್ತು . ನಿಮ್ಮ ಶ್ರೀಮ- Yು ತ್ತಿದ್ದರು. ಮುಗುಳಗೆ ನಕ್ಕು ಇಡೀ ವಾತಾ 
ತಿಯವರು ಅದನ್ನು ತಯಾರಿಸುವ ವಿಧಾನವನ್ನು ವರಣವನ್ನು ಕಲುಷಿತಗೊಳಿಸುತ್ತಿದ್ದರು. 
ತಿಳಿಸಿದರೆ ತುಂಬ ಉಪಕಾರವಾಗುವುದು ” ನಾನನ್ನು ವುದು ತಿಳಿಯಿತೇ ? 
ಎಂಬಿತ್ಯಾದಿ ವಿಚಾರಗಳು ಆ ಪತ್ರಗಳಲ್ಲಿ ಇರು 
ತವೆ. 

ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತೀರಿ. 
- ದಿಲ್ಲಿಯಲ್ಲಿ ನಾನು ನನ್ನ ಕೆಲ ಸ್ನೇಹಿತರನ್ನು ನಾನು ದಿನಾಲು ಎರಡು ಸಲ, ಮನೆಯಿಂದ 
ಊಟಕ್ಕೆ ಆಮಂತ್ರಿಸುತ್ತೇನೆ. ಮೂರೊ ನಾ ಆಫೀಸಿಗೆ ಆಫೀಸಿನಿಂದ ಮನೆಗೆ, ಬಸ್ಸಿನಲ್ಲಿ 
ದಂಪತಿಗಳು ಬಂದಿರುತ್ತಾರೆ. ಊಟ, ಹರಟೆ ಪ್ರಯಾಣ ಮಾಡುತ್ತೇನೆ. ನಾನು ಕೂತ ಸೀ ಟಿ 
ನಡೆಯುತ್ತದೆ. ತುಸು ಹೊತ್ತಿನಲ್ಲಿಯೆ ಶ್ರೀಮತಿ ನಲ್ಲಿ ಇನ್ನೊಬ್ಬ ಕುಳಿತಿರುತ್ತಾನೆ. ಆ ಸೀಟಿನ 
“ ಅ ” ಅವರಿಗೆ ಬೇಸರ ಬಂದಂತೆ ಕಾಣುತ್ತದೆ. ಮಾಲಕ ತಾನು ಎನ್ನುವಂತೆ ಆತ ಕಾಲು ಹರ 
“ ಹೊರಡೋಣವೇ ? ”...ಎನ್ನುತ್ತಾರೆ ಅವರು. ಡಿ ಕೊಂಡು ಕುಳಿತಿರುತ್ತಾನೆ. ಆಗ ಒ೦ದೇ ನಾನು 
ನಾನು “ ಹೂಂ ” ಎನ್ನಬೇಕಾಗುತ್ತದೆ. ಬಳಿಕ ನನ್ನ ಕಾಲನ್ನು ಚಾಚಿ ಅವನ ಕಾಲುಗಳನ್ನು 
ಇನೋ ಬರ ಸರತಿ ಹೀಗೆ ಎಲ್ಲರೂ ಹೊರಟು ಸರಿಸಿ ಆದಷ್ಟು ಆರಾಮವಾಗಿ ಕೂಡುವ 
ಬಿಡುತ್ತಾರೆ. 

ಪ್ರಯತ್ನ ಮಾಡಬೇಕು. ಇಲ್ಲವೆ ಸೀಟಿನ 
ದಿನಗಳು ಕಳೆಯುತ್ತವೆ. ನಾವು ಅವರಿಗೆ ಅಂಚಿನಲ್ಲಿ ಮುದುಡಿ ಕುಳಿತು ಆ ಮಹಾ 
ಊಟ ಹಾಕಿದ್ದ ಪೈ ಬಂತು ಎಂಬಂತಾಗುತ ದೆ. ರಾಯ ತುಸು ಸರಿದು ಸ್ಥಳಕೊಡುತ್ತಾನೋ 
ಪತ್ರವಿಲ್ಲ , ಪ್ರಶಂಸೆಯಿಲ್ಲ, 

ಎಂದು ಕಾಯಬೇಕು. “ ಮಾಫ್ ಕಿ ಜಿಯೆ ” 
ತಿಳಿಯಿತೇ ನಾನಂದದ್ದು ? 

* ಬೆಗ್ ಯುವರ್ ಪಾರ್ಡನ್ ” ಎಂದು 

ಮುಂತಾಗಿ ೫- ೬ ಭಾಷೆಗಳಲ್ಲಿ ಮಾತಾಡಿ 
ನ್ಯೂಯಾರ್ಕಿನಲ್ಲಿದ್ದಾಗ ನನ್ನ ಒಬ್ಬ ಮಿತ್ರರು ಆತನ ವಿವೇಕ ಜಾಗೃತಿಗಾಗಿ ಪ್ರಯತ್ನಿಸಿದ್ದೇನೆ. 
ಸತ್ತರು. ಅಂತ್ಯಸಂಸಾರಕ್ಕೆ ನಾನು ಹೋಗಿದ್ದೆ. ಆದರೆ ಅವನಿಗೆ ನಾನವನನ್ನು ಹುಂಬನಂತೆ ಸರಿಸಿ 
ಮೆರವಣಿಗೆ ಗಂಭೀರವಾಗಿತ್ತು . ಸಾವಿನೆದುರಿನಲ್ಲಿ * ದಾಗಲೇ ಅರ್ಥವಾಗುತ್ತದೆ. 
ಇರಬೇಕಾದ ಗಾಂಭೀರವಿತ್ತು . 

ಅರ್ಥವಾಯಿತೇ ? | 
ಕೆಲ ವರ್ಷಗಳ ಹಿಂದೆ ನಮ್ಮ ದೇಶದ 
ಮಹಾ ದೇಶಭಕ್ತರೊಬ್ಬರು ಸರದಾರ ಪಟೇ ನಾನೂ ಇತರರಷ್ಟೇ ದೇಶಭಕ್ತನಾಗಿದ್ದೇನೆ. 


ನಾವೂ ಸ್ವಲ್ಪ ಭಾವನೆ ಪ್ರಕಟಿಸಲು ಕಲಿಯೋಣ! 
ನನ್ನ ದೇಶವಾಸಿ ಒಳ್ಳೆಯವ ಎಂದು ನಾನು ಪಾಶ್ಚಾತ್ಯರಲ್ಲಿಯೂ ನಾನು ವರ್ಣಿಸಿದಂಥ 
ತಿಳಿಯಬಯಸುತ್ತೇನೆ. ಭಾರತದಲ್ಲಿ ಅನೇಕ ಜನರಿದ್ದಾರೆ. ಆದರೆ ಅವರ ನಡವಳಿಕೆಯಲ್ಲಿ 
ಸತ್ಪುರುಷರು, ಸೌಜನ್ಯಯುತರು, ಕಲಾವಿದ ಒಂದು ಬಗೆಯ ಗೌರವಪೂರ್ಣ ಮಿಥ್ಯಾ ಚಕ್ಕೆ 
ರನ್ನು ಗೌರವಿಸುವವರು, ಸಹಪ್ರಯಾಣಿಕರೂ ಯಿರುತ್ತದೆ. ಮಿಥ್ಯಾ ಚರೆ ಯೆಂದೆನೆ ? ಹೌದು 
ತನ್ನ೦ತೆ ಎಂದು ತಿಳಿಯುವವರು ಇದ್ದಿರಲೇ ಸ್ವಾಮಿ . ನಮ್ಮ ಜೀವನದಲ್ಲಿಯೂ ಅದು 
ಬೇಕು, ಆದರೆ ನಾನಿನ್ನೂ ಅವರನ್ನು ಭೆಟ್ಟಿ ಒಂದಿಷ್ಟು ಇರಲಿ, ಅದರಿಂದ ನಮಗೆ ಪ್ರಯೋ 
ಯಾಗಬೇಕಾಗಿದೆ. 

ಜನವುಂಟು. 


ವಿಚಾರಣಾ ಸಮಿತಿಯ ತೀರ್ಪು 
ಸಿಂಹಳಕ್ಕೆ ಹೊರಟಿದ್ದ ಪ್ರಸಿದ್ದ ತಮಿಳು ಸಾಹಿತಿ ' ಕಲ್ಕಿ ' ರಾ . ಕೃಷ್ಣ 
ಮೂರ್ತಿಯನ್ನು ಪೊಲೀಸ್ ಕಮೀಶನರ್ ಪ್ರಶ್ನಿಸಿದರು : 

* ಎಲ್ಲಿಗೆ ಹೊರಟಿರುವಿರಿ ? ೨೨ 
(( ಲಂಕೆಗೆ, ೨೨ 
( ಏಕೆ ? ೨) 
(( ಲಂಕೆಯನ್ನು ಸುರುಳಿ ಸುತ್ತಿ ಎತ್ತಿಕೊಂಡು ಬರುವುದಕ್ಕೆ . ೨೨ 
* ಎಲ್ಲಾ ! ತಂದು ಏನು ಮಾಡುತ್ತೀರಿ ? ೨೨ | 
CC ಬಿಡಿಸಿ ಹಾಸಿಕೊಂಡು ಅದರ ಮೇಲೆ ಮಲಗುತೆನೆ. ೨೨ 
“ ಸರಿ ; ನೀವು ಯಾವಾಗ ಹುಟ್ಟಿದಿರಿ ? ) 
( ೧೯೩೫ ರಲ್ಲಿ, ೨೨ 
" ಎಲ್ಲಿ ? ೨೨ 
( ಒಂದು ಕತ್ತಲೆಕೋಣೆಯಲ್ಲಿ, ೨೨ 
(( ಅದಕ್ಕೆ ಸಾಕ್ಷವಿದೆಯೇ ? ) 
(C ಊಹೂ೦. ೨ 

(( ವಿಷಾದಪಡುತ್ತೇನೆ! ?” ಎಂದ ಕಮೀಷನರ್ , “ ನೀವು ಯಾವು 
ದಾದರೂ ದುರಂತದಲ್ಲಿ ... . '' ಎ೦ದು ಕೇಳಿದರು . 

“ ೧೯೫೦ , ರಲ್ಲಿ ಒ೦ದು ಅಪಘಾತದಲ್ಲಿ ಸಿಕ್ಕಿಕೊ೦ಡಿದೆ . ” 
" ಎಲ್ಲಿ ? ೨೨ 
(( ಕಾಶ್ಮೀರದಲ್ಲಿ ಜರುಗಿದ ವಿಮಾನ ದುರಂತದಲ್ಲಿ ಮೃತಪಟ್ಟೆ ! ೨೨ 
(( ಮುತ್ತೆ ಈಗ ಹೇಗೆ ಬಂದಿರಿ ? ೨೨ 

( ಭಾರತ ಸರಕಾರ ಒಂದು ವಿಚಾರಣಾ ಸಮಿತಿಯನ್ನು ನೇಮಿಸಿತು . 
ಅದರ ತೀರ್ಪಿನ ಪ್ರಕಾರ ವಿಮಾನ ದುರಂತ ನಡೆಯಲಿಲ್ಲವಂತೆ ! ನಾನೂ 
ಸತ್ತಿಲ್ಲ, ಎಂದು ನಿರ್ಧರಿಸಿಕೊಂಡು ಇಲ್ಲಿಗೆ ಬಂದೆ. ೨೨ 

- ಬಿ , ಆರ೯ , ಶ೦ಕರ 


ಅವರು ತಮ್ಮ ಹೃದಯದೊಳಗೇ 
ನಳಿಗೆ ತುರುಕಿದರು 


ವರ್ನರ ಫೋರ್ಸ್ಮ 


ನ್ : 


ಹೃದಯದ ಮನುಷ್ಯ 


' ರಾಧಾಕೃಷ್ಣ ರಾವ್ 


D೯೫೬ ರಲ್ಲಿ ಜನಿಯ ಬ ದ್ ಕುಜಾಕೌನ ವೈ ಚಿತ್ರ ಮತ್ತು ವಿಧಿಯ ಅಣಕದ ತಿರುವು 
ಒಂದು ಚಿಕ್ಕ ಮನೆಯಲ್ಲಿ ತಮ ಆರು ಮಕ್ಕಳು ಗಳನ್ನು ನೆನೆದು ಅವರಿಗೆ ನಗು ಬಂತು. 
ಮತ್ತು ಡಾಕ್ಟರ್ ಪತಿಯೊಡ: ವಾಸಿಸುತ್ತಿದ್ದ ನಗು ಬರುವ ಹಾಗೆಯೆ ಇತ್ತು . ಇದು 
ಅಪ್ರಸಿದ್ದ ಡಾಕ್ಟರರಾದ ವರ್ನ‌್ರ ಫೋರ್ಸ್ ವೈದ್ಯಕೀಯ ಇತಿಹಾಸದಲ್ಲಿ ಹಾಗುನೊಬೆಲ್ 
ಮನ್ನರಿಗೆ ಸ್ವಾ ಈ ಹೊ೦ನಿಂದ ಒಂದು ಅನಿರೀ - ಪಾರಿತೋಷಕಗಳ ಇತಿಹಾಸದಲ್ಲಿ ಒಂದು 
ಕ್ಷಿತ ಸುದ್ದಿ ಬಂತು. ಆ ವರ್ಷದ ನೊಬೆಲ್ ವಿಚಿತ್ರ ಅಧ್ಯಾಯವಾಗಿತ್ತು . ಏಕೆಂದರೆ ಡಾ . 
ವೈದ್ಯಕೀಯ ಬಹುಮಾನ ಅವರಿಗೆ ಕೊಡಲ್ಪಡು ಫೋರ್ಸ್ ಮನ್ನರಿಗೆ ರೂ . ೧ ,೬೦ ,೦೦೦ ದ 
ವುದೆಂಬರ್ಥದ ಆ ಸುದ್ದಿಯಿಂದ ಸ್ವತಃ ಡಾ . ನೋಬೆಲ್ ಬಹುಮಾನ ದೊರಕಿಸಿಕೊಟ್ಟ ಈ 
ಫೋರ್ಸ್ಮನ್ನರಿಗೇ ವಿಸ್ಮಯವಾಗಿರಬೇಕು, “ ಸಾಹಸಿಕ ಪ್ರಯೋಗವನ್ನು ಅವರು ಪೂರೈಸಿ 
ಈಗ ೨೫ ವರ್ಷದಿಂದ ಮೂತ್ರ ಪರೀಕ್ಷೆಯ ತಜ್ಞ ಇಂದಿಗೆ ೨೮ ವರ್ಷಗಳು ಸಂದುಹೋಗಿದ್ದ ವು. 
ರಾಗಿ ಕಷ್ಟ ಜೀವನ ನಡೆಸುತ್ತಿದ್ದ ಅವರಿಗೆ ಆಗ ವೈದ್ಯಕೀಯ ಪ್ರಪಂಚ ಅವರನ್ನು ಧಿಕ್ಕರಿಸಿ 
ನೋಬೆಲ್ ಪಾರಿತೋಷಕ ಪಡೆಯಬಹುದಾ “ ಹುಚ್ಚನೆಂದು ನಾಮಕರಣ ಮಾಡಿತ್ತು . ನಿರಾಶ 
ದಂಥ ದೊಡ್ಡ ಸಂಶೋಧನೆ ಮಾಡಿದ ನೆನಪು ರಾದ ಅವರು ಕಡೆಗೆ ಕಿರಿಯ ಹಂಬಲ ತೊರೆದು 
ಕೂಡ ಇರಲಿಲ್ಲ . ಅನಂತರ, ಅವರು ಹೃದಯ ಮೂಲೆಗುಂಪಾಗಿ ಬಡತನದ ಜೀವನ ನಡೆಸ 
ರೋಗದ ಚಿಕಿತ್ಸೆಯಲ್ಲಿ ಮಾಡಿದ ಅಪ್ರತಿಮ ಬೇಕಾಗಿ ಬಂದಿತ್ತು ಈಗ, ೨೮ ವರ್ಷಗಳ 
ಸಾಹಸದ ಸಂಶೋಧನೆಗಾಗಿ ಈ ಬಹುಮಾನ ನಂತರ ೫೪ ವರ್ಷದ ಡಾ . ಫೋರ್ಸ್ಮನ್ನ 
ಬಂದಿದೆಯೆಂದು ಗೊತ್ತಾಗಿ, ಮಾನವಸ್ವಭಾವದ ರನ್ನು ಒಮ್ಮಿಂದೊಮ್ಮೆ ಅಜ್ಞಾತವಾಸದ ಗೋರಿ 


ನರ್ನರ್ ಫೋರ್ಸ್ಮನ್ : ಹೃದಯದ ಮನುಷ್ಯ 


೩೭ 


ಯಿಂದ ಎಂಬಂತೆ ಹೊರಗೆ ತಿ ಬಹುಮಾನಿಸಲು ಯದಿಂದ ಕ್ಷ -ಕಿರಣಕ್ಕೆ ಅಪಾರದರ್ಶಕವಾದ 
ಜಗತ್ತು ಅಣಿಯಾಗಿತ್ತೆಂದರೆ 

ಪದಾರ್ಥಗಳನ್ನು ನೇರವಾಗಿ ಹೃದಯದಲ್ಲಿ 

ಸೇರಿಸಿ ಹೃದಯದ ಸ್ಪಷ್ಟವಾದ ಕ್ಷ- ಕಿರಣ 
ಆಗ ಫೋಸ್ ೯ ಮನ್ನರಿಗೆ ಬರಿ ೨೪ ವಯಸ್ಸು . ಫೋಟೋಗಳನ್ನು ತೆಗೆದರೆ ರೋಗ ನಿದಾನ 
ಬರ್ಲಿನ್ನಿನ ಉತ್ತರಕ್ಕಿದ್ದ ಇಬರ್ಸ್‌ವಾಲ್‌ ಇನ್ನಷ್ಟು ಸುಲಭವಾಗುತ್ತದೆ. ಇದು ಡಾ . 
ಆಸ್ಪತ್ರೆಯಲ್ಲಿ ತರುಣ ಉತ್ಸಾಹಿ ಸಹಾಯಕ ಫೋರ್ಸ್ಮನ್ನರ ಕನಸಾಗಿತ್ತು . 
ಡಾಕ್ಟರರಾಗಿದ್ದ ಅವರು ಹೆಣ ಕೋಯುವ ಸಾಕಷ್ಟು ಹೆಣಗಳ ಮೇಲೆ ಈ ಪ ಯೋಗ. 
ಕೋಣೆಯಲ್ಲಿ ಸೋಜಿಗದ ಒಂದು ಪ್ರಯೋಗವನ್ನು ಗುಟ್ಟಾಗಿ ಮಾಡಿದ ಮೇಲೆ ಡಾ 
ದಲ್ಲಿ ನಿರತರಾಗಿದ್ದರು. ಮೂತ್ರ ಬಂಧವಾದವ ಫೋರ್ಸ್ ಮನ್ನರು ಪರಿಣಾಮಗಳನ್ನು ಆಸ್ಪ 
ರಿಗೆ ಮತ ಬರಿಸಲು ಉಪಯೋಗಿಸುವ ತೆಯ ಹಿರಿಯ ಡಾಕ್ಟರರ ಮುಂದಿರಿಸಿದರ.. 
ಸೀರಾದ ಕೆಥೆಟರ್ ರಬ್ಬರ್ ನಳಿಗೆಯೊಂದನ್ನು ಆದರೆ ಅಲ್ಲಿ ಅವರ ತಾರುಣ್ಯದ ಉತ್ಸಾಹಕ್ಕೆ 
ಹತ್ತಿರವಿಟ್ಟು ಕೊಂಡು ಅವರು ಒಂದು ಹೆಣದ ತಣ್ಣೀರು ಕಾದಿತ್ತು . ಶರೀರಕ್ಕೆ ಅತಿ ಪ್ರಾಮುಖ್ಯ 
ತೋಳಿನ ಅಶುದ್ಧ ರಕ್ತನಾಳವನ್ನು ಕೊಯ್ದು ಭಾಗವಾದ ಹೃದಯದ ಮೇಲೆ ಈ ಹುಚ್ಚ 
ನಳಿಗೆಯನ್ನು ಅದರೊಳಗೆ ತುರುಕಿದರು. ನಳಿಗೆ ಪ್ರಯೋಗ ಮಾಡಿದ ಡಾ . ಫೋರ್ಸ್ ಮನರ 
ಮುಂದೆ ಮುಂದೆಹೋಗುತಿತ್ತು ಕೊನೆಗೆ ನಳಿಗೆ ವಿಚಾರಗಳನ್ನು ಕೇಳಿ ಬೆರಗಾದ ಹಿರಿಯ ಡಾಕ 
ಹೆಣದ ಹೃದಯದ ಬಲ ಅಂಕಣವನ್ನು ಸೇರಿ ರರು, “ ಹೃದಯವೆಂದರೇನೆಂದು ತಿಳಿದ ಕೆರೆ 
ದ್ದನ್ನು ಆತ ಖಾತ್ರಿ ಮಾಡಿಕೊಂಡರು. ಅವರ ಡಿದ್ದೀ ಅಯಾ ? ಸತ್ತವರ ಹೃದಯಗೆ ಳಗೆ 
ಮುಖ ಸಂತೋಷದಿಂದ ಅರಳಿತ . ಅವರೆ ನಿನ್ನ ನಳಿಗೆ ರಾಗವಾಗಿ ಹೋಗಿರಬಹುದು. 
ಊಹೆ ಸರಿಯೆಂದು ಈ ಪ ಯೋಗೆ ತೋರಿ ಜೀವಂತ ಮನುಷ್ಯರ ಮೇಲೆಹೀಗೆ ರಾಡಿದರೆ 
ಸಿತ್ತು . ತೋಳಿನ ಅಶುದ್ಧ ರಕ್ತನಾಳದ ಸಾವು ಶತಸ್ಸಿದ್ದ ! " ಎಂದ . ಆ ಕಲೆಕ್ಕೆ 
ಮೂಲಕ ಕೆಥೆಟರ್‌ ನಳಿಗೆಯನ್ನು ನಿರಾತಂಕ ಅವರ ಅಭಿಪ್ರಾಯ ಸರಿಯಾಗಿಯೇ ಇತ್ತು . 
ವಾಗಿ ಹೃದಯದ ವರೆಗೆ ತುರುಕುವುದು ಸಾಧ್ಯ . ಏಕೆಂದರೆ ಹೃದಯವೆಂಬುದೊಂದು ಅತಿ ಸೂಕ್ಷ. 
ವಿದೆಯೆಂದಾಯಿ. . ಇದರಿಂದ ಹೃದಯ ಯಂತ್ರವೆಂದೂ ಅತ್ಯಲ್ಪ ವಾದ “ ಅಧಿಕಪ್ರಸಂಗ " 
ರೋಗ ಚಿಕಿತ್ಸೆಯಲ್ಲಿ ಕಾಂತಿಕಾರಕ ಸುಧಾ ದಿಂದಲೂ ಅದು ನಿಂತುಹೋಗಬಲ್ಲುದೆಂದೂ 
ರಣೆಗಳನ್ನು ತರಬಹುದೆಂದು ಡಾ ಫೋರ್ಸ್ ಆಗಿನ ವೈದ್ಯಕೀಯ ಪ ಪಂ ಚ ದ ನಂಬಿಕೆಯಾ 
ಮನ್ನರುಯೋಚಿಸಿದರು. ಹೃದಯರೋಗವ ಳ ವ ಗಿತ್ತು . ಹೃದಯಕ್ಕೆ ಹೊರಗಿಂದ ಗಾಯ 
ರಿಗೆ ರಕ್ತ ನಾಳ ವ ಕ ಇಂಜಕ್ಷನ್ ಕೊಡವ ವಾದಾಗ ಅದೂ ಬೇರೆ ಉಪಾಯ ಕಾಣದಿದ್ದರೆ 
ಬದಲು - (ರವಾಗಿ ಹೃದಯ ತಳ ಯೋಗ್ಯ ಮಾ ಅದಕ್ಕೆ ಹೊಲಿಗೆ ಹಾಕುವ ಧೈರವನ್ನು 
ಔಷಧಗಳನ್ನು ತು೦ಬ ಇದರಿ ಸ್ವಾಧ ವಾ ತಾನು ಮಾಡುತಿದ್ದು 
ಡೀ , ನೇ ವಾಗಿ ಕರೆಯ ದಲೆ 

ವಿ ಡಿ ಫೋಹ- ವ. 

ನ ಮ್ಮ ವಿಚಾ 
ತೆಗೆದುರೋಗಪರೀಕ್ಷೆ ಮಾಡಹ ಆ - ಇ -ವೆರಿದೆ. .. - ನರಿ ಬಿ . . 
ರಲ್ಲಿ ಹೃದಯದ ಕ್ಷ - ಕಿರಣ ಚಿತ್ರಗಳ ಸ್ಪಷ್ಟವಾಗಿ ಈ ಪ್ರಯೋಗದಿಂದ ಅಪಾಯಲಾರದು ನನ್ನ 
ವಡುತ್ತಿರಲಿಲ್ಲವಾದ್ದರಿಂದ ರೋಗ ಪರೀಕ್ಷೆ ಹಸ ಸರಿಯೆಂದು ತೋರಿಸಲು ನಾನು ಸಿದ್ದ 
ಕಠಿನವಾಗಿತ್ತು . ತಾವು ಕಂಡುಹಿಡಿದ ಉಪಾ- ನನ್ನ ಮೇಲೆಯೇ ಈ ಪ್ರಯೋಗ ಮಾಡಿಕೊ 


೩೮. 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಳ್ಳಲು ಅನುಮತಿ ಕೊಡಿ' ಎಂದವರು ಕೇಳಿ ಕೊಳುವೆ ಎಂದವರು ನಿರ್ಧರಿಸಿಕೊಂಡರು . 
ಕೊಂಡರು. 

ಒಂದು ದಿನ ಗುಟ್ಟಾಗಿ ಅವರು ವೇದನಾನಿರೋ 
“ ನನ್ನ ಆಸ್ಪತ್ರೆಯಲ್ಲಿ ಆತ್ಮಹತ್ಯೆ ಮಾಡಿ ಧ ಕ ಇಂಜ ಕನ್ನಿಂದ ತಮ್ಮ ಕೈಯನ್ನು ನಿರೈ 
ಕೊಳ್ಳಲು ನಿನಗೆ ಅಪ್ಪಣೆಕೊಡಲಾರೆ ' ಎಂದರು ದನೆಗೊಳಿಸಿತೋಳಿನ ರಕ್ತನಾಳವನ್ನು ಕೊರೆಯ 
ಹಿರಿಯ ಡಾಕ್ಟರ್‌ ಕಟ್ಟುನಿಟ್ಟಾಗಿ, 

ಲಾರಂಭಿಸಿದರು . ಆದರೆ ನಡುವೆ ಒಬ್ಬ ನರ್ಸ್ 
ಆದರೆ ಯುದ್ದದಲ್ಲಿ ಎಷ್ಟೋ ವೀರರು ಮೇಲಿ ಒಳಗೆ ಬಂದು ನಡೆದುದನ್ನು ಅರ್ಥ ಮಾಡಿ 
ನವರ ಅಪ್ಪಣೆಗಳನ್ನು ಮೀರಿಯೆ ವಿಜಯಗಳನ್ನು ಕೊಂಡು ಮೇಲಿನವರಿಗೆ ವರದಿ ಮಾಡುವೆನೆಂದು 
ಗಳಿಸಿದ್ದಂತೆ, ಡಾ . ಫೋರ್ಸಮನ್ನರೂ ಅಪ್ಪಣೆ ಬೆದರಿಕೆ ಹಾಕಿದಳು. ಡಾಕ್ಟರರು ಅವಳ ಕೈ 
ಮೀರಿ ವಿಜಯ ಪಡೆಯಲು ನಿರ್ಧರಿಸಿದರು. ಕಾಲು ಕಟ್ಟಿ ಮೇಜಿನ ಮೇಲೆಮಲಗಿಸಿ ಪ್ರಯೋ 

ತಮ್ಮಂತೆ ತರುಣನೂ ಹುರುಪಿನವನೂ ಆದ ಗವನ್ನು ಮುಂದುವರಿಸಿದರು. 
ಇನ್ನೂ ಬೃ ಡಾಕ್ಟರನನ್ನು ಅವರು ಫಿತೂರಿಯಲ್ಲಿ ಅವರು ನಳಿಗೆಯನ್ನು ಮುಂದೊತ್ತಿದರು . ಅದು 
ಸೇರಿಸಿಕೊಂಡರು. ಒಂದು ದಿನ ಯಾರೂ ಇಲ್ಲ ಹೆಗಲೊಳಗಿಂದ ದಾಟುತ್ತಿದ್ದಾಗ ಮತ್ತೆ ಕೆಮ್ಮು 
ದಾಗ ಈ ಇಬ್ಬರು ಆಪರೇಶನ್ ಕೋಣೆಯಲ್ಲಿ ಬಂತು. ಡಾಕ್ಟರರು ಅಳುಕದೆ ಅದನ್ನು ಮುಂದೆ 
ತಮ್ಮ ದಿಟ್ಟ ಪ್ರಯತ್ನದಲ್ಲಿ ತೊಡಗಿದರು. ಡಾ . ತಳ್ಳಿದರು. ನಳಿಗೆ ಎರಡು ಅಡಿಯಷ್ಟು ಒಳ 
ಫೋರ್ಸಮನ್ನರ ತೋಳಿನ ರಕ್ತನಾಳವನ್ನು ಹೋದಾಗ ಅದಕ್ಕೆ ತಡೆ ಬಂತು, ನಳಿಗೆ ಈಗ 
ಕೊಯ್ದು ಅದರಲ್ಲಿ ಕೆಥೆಟರ್ ನಳಿಗೆಯನ್ನು ಅವರ ಹೃದಯವನ್ನು ತಲುಪಿತ್ತು. ಆದರೂ 
ಇನ್ನೊಬ್ಬ ಡಾಕ್ಟರರು ತುರುಕಿ ತಳ್ಳಿದರು. ಅವರಿಗೇನೂ ಆಗಿರಲಿಲ್ಲ. 
ಆದರೆ ನಳಿಗೆ ಒಂದು ಅಡಿಯಷ್ಟು ಮುಂದೆ ಈಗ ಅವರು ಕಟ್ಟಿ ಹಾಕಿದ್ದ ನರ್ಸಳ ಕೈ 
ಹೋಗಿ ಹೆಗಲಿನೊಳಗಿಂದ ದಾಟುತ್ತಿದ್ದಾಗ ಕಾಲುಗಳನ್ನು ಬಿಚ್ಚಿ ಅವಳಿಗೆ ತಮ್ಮೊಡನೆ 
ಫೋರ್ಸಮನ್ನರಿಗೆ ಕೆಮ್ಮು ಬರತೊಡಗಿತ್ತು ಬರಲು ಸೂಚಿಸಿದರು. ಫೋರ್ಸ್ಮನ್ನರ 
ಫೋರ್ಸಮನ್ನರ ಸಹಕಾರಿ ಗಾಬರಿಯಾಗಿ ಸಾಹಸವನ್ನು ಕಂಡು ಅವಾಕ್ಕಾಗಿದ್ದ ಆ ಹೆಣ್ಣು 
“ ಬೇಡ ಮಹಾರಾಯಾ! ” ಎಂದು ನಳಿಗೆಯನ್ನು ಮಗಳಿಗೆ ಈಗ ಅವರಲ್ಲಿ ಸಹಾನುಭೂತಿಯು೦ಟಾ 
ಹೊರತೆಗೆದು ಪಾರಾಗಿ ಹೋದರು. ರಕ್ತನಾಳ ಗಿತ್ತು . ಮುಂದೆ ಬಲಗೈಯಿ೦ದ ನಳಿಗೆಯ ಉಳಿದ 
ಎಲ್ಲಾದರೂ ಹರಿದುಹೋದರೇನು ಗತಿ ? ಒಳ ಅಂಶವನ್ನು ಹಿಡಿದುಕೊಂಡ ಫೋರ್ಸ್ಮನ್ನರು, 
ಗೆಲ್ಲಾದರೂ ರಕ್ತ ಮುದ್ದೆಯಾಗಿ ಹೃದಯ ಹಿಂದೆ ನರ್ಸ್ - ಹೀಗೆ ಸಾಗಿತು ಸವಾರಿ ನೆಲ 
ವನ್ನು ವಿರೋಧಿಸಿದರೆ ಸಾವು ಖಂಡಿತ! ಎನ್ನು ಮಾಳಿಗೆಯಲ್ಲಿದ್ದ ಎಕ್ಸ್‌ರೇ ಕೋ ಈಗೆ. 
ತಿದ ಫೋರ್ಸಮನ್ನರ ವಿರೋಧಿಗಳ ವಾದ ಕ್ಷ- ಕಿರಣ ತೆರೆಯ ಹಿಂದೆ ನಿಂತ ಫೋರ್ಸ್ 
ವೆಲ್ಲಾ ಆ ಬಡಪಾಯಿಯ ತಲೆಯಲ್ಲಿ ಒಮ್ಮೆಲೆ ಮನ್ನರು ನರ್ಸಳಿಗೆ ಅದರ ಮುಂದೊಂದು 
ಸುಳಿದುಬಿಟ್ಟಿತು. ಫೋರ್ಸ್ ಮನ್ನರು ಸತ್ತರೆ ಕನ್ನಡಿ ಹಿಡಿದು ನಿಲ್ಲಲು ಹೇಳಿದರು. ಅಲ್ಲಿ ಆ 
ತಮ್ಮ ಇತಿಹಾಸವೂ ಮುಗಿದಂತೆಯೆ ಎಂದು ಕನ್ನಡಿಯಲ್ಲಿ ತಮ್ಮ ತೋಳಿನಿಂದ ಹೊರಟು 
ಅವರಿಗೆ ಭಯವಾಯಿತು. 

ಹೆಗಲ ಮೂಳೆಯಾಚೆಗೆ ಒಳಗೆ ಬಗ್ಗಿ ಹೃದಯ 
ಡಾ ಫೋರ್ಸ್ ಮನ್ನರ ಹಟ ಇನ್ನಷ್ಟು ಬಲ ಕೋಶದೊಳಗೆ ತಲೆ ಹಾಕಿದ ಕೆಥೆಟರ್‌ ನಳಿ 
ಗೊಂಡಿತು. ಯಾರೂ ನೆರವಿಗೆ ಬಾರದಿದ್ದರೆ ಗೆಯ ಚಿತ್ರವನ್ನು ಕಂಡು ಫೋರ್ಸ್ ಮನ್ನರಿಗೆ 
ಇಲ್ಲ . ನಾನೇ ಏಕಾಕಿಯಾಗಿ ಪ್ರಯೋಗಮಾಡಿ ಹಿಡಿಸಲಾರದ ಆನಂದವಾಯಿತು. 


ವರ್ನರ್ ಫೋರ್ಸ್ನ : ಹೃದಯದ ಮನುಷ್ಯ 
" ನಾಳೆ ಎಕ್ಸ್ - ರೇ ಚಿತ್ರವನ್ನು ನಂಬಿಕೆ ಇದೆಲ್ಲ ನಡೆದದ್ದು ೧೯೨೮- ೨೯ ರಲ್ಲಿ, ಬೇಸತ್ತ 
ಯಿಲ್ಲದ ಇತರ ಡಾಕ್ಟರರ ಮುಂದಿರಿಸಿದಾಗ ಡಾ . ಫೋರ್ಸ್ ಮನ್ನರು ಅನಂತರ ಕೆಲಸಬಿಟ್ಟು 
ಅವರು ಒಪ್ಪಲೇ ಬೇಕಾಗುವುದು. ನನಗೆ ಮೂತ್ರಪರೀಕ್ಷಾ ತಜ್ಞರಾಗಿ ಉದ್ಯೋಗ 
ವಿಜಯ ಖಂಡಿತ ” ಎಂದು ಅವರು ತಮ್ಮೊಳಗೆ ಪ್ರಾರಂಭಿಸಿದರು. ಮದುವೆಯಾಗಿ ಗಾರ್ಹಸ್ವ . 
ಗೊಣಗಿಕೊಂಡರು. 

ಕೈಕೊಂಡರು. ಹಿಟ್ಲರನ ಆಳಿಕೆ ಬಂತು. 
ಆದರೆ ಅವರ ಎಣಿಕೆ ತಪ್ಪಾಯಿತು ಶಸ್ತ್ರ . ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು. 
ಚಿಕಿತ್ಸೆಯಲ್ಲಿ ತಲೆ ಹಣ್ಣಾದ ಜ್ಞಾನವೃದ್ದ ಅವರ ಕನಸು ಮಸುಳಿಸುತ್ತ ಬಂತು. ಜೀವ 
ಡಾಕ್ಟರರು ಮೊದಲೇ ಖಂಡಿಸಿದ ಒಂದು ನಕ್ಕೆ ಎಷ್ಟು ಬೇಕೋ ಅಷ್ಟು ಗಳಿಕೆಯಾಗು 
ಪ್ರಯೋಗವನ್ನು ಮಾಸಲು ಆರದ ಈ ಹುಡುಗ ತ್ತಿತ್ತು . ಅವರು ಜಗತ್ತಿನ ಸಾವಿರಾರು ಅಜ್ಞಾತ 
ಮಾಡಿ ತೋರಿಸುವುದೆಂದರೇನು ! ಸರಿಯೋ , ಡಾಕ್ಟರರ ಪಂಕ್ತಿಯಲ್ಲಿ ಸೇರಿಹೋದರು. 
ತಪ್ಪೋ , ಹಿರಿಯರೆಲ್ಲ ಡಾ . ಫೋರ್ಸ್ ಮನ್ನರನ್ನು 
ಪುನರಪಿ ಖಂಡಿಸಿದರು. ಇದೆಲ್ಲ ಹುಚ್ಚಾಟ, ಹತ್ತು ವರ್ಷಗಳ ನಂತರ ಅಮೆರಿಕದ 
“ ಸ್ವಂಟ್ ” ಎಂದು ಕರೆದರು. 

ಇಬ್ಬರು ಪ್ರೊಫೆಸರರಿಗೆ ಹೇಗೋ ಫೋರ್ಸ್ 
ಫೋರ್ಸ್ಮನ್ನರು ತಮ್ಮ ಪ್ರಯೋಗಗಳ ಮನ್ನರ ಅದ್ಭುತ ಪ್ರಯೋಗದ ವಾರ್ತೆ ಸಿಕ್ಕಿರ 
ಫಲಿತಾಂಶವನ್ನು ಪ್ರಸಿದ್ದ ಜರ್ಮನ್ ವೈದ್ಯ ದಿದ್ದರೆ ಜಗತ್ತಿಗೆ ಈ ಹೊಸ ಸಂಶೋಧನೆಯ 
ಕೀಯ ಪತ್ರಿಕೆಯೊಂದರಲ್ಲಿ ಪ್ರಕಟಿಸಿದರು. ಪ್ರಯೋಜನ ದೊರೆಯಲು ಎಷ್ಟು ಕಾಲ ಹಿಡಿ 
ವೈದ್ಯ ವಿಜ್ಞಾನಿಗಳ ಸಮ್ಮೇಲನದಲ್ಲಿ ಲೇಖ ಯುತ್ತಿತ್ತೋ ದೇವರೇ ಬಲ್ಲ . ಆ ಪ್ರೊಫೆಸರರಿಗೆ 
ವನ್ನು ಓದಿದರು. ಆದರೆ ಅದಕ್ಕೆ ಯಾರೂ ಕಿವಿ ಹೃದಯ ರೋಗಗಳ ನಿದಾನದಲ್ಲಿ ಈ ಹೊಸ 
ಗೊಡಲಿಲ್ಲ, ಡಾ . ಫೋರ್ಸ್ಮನ್ನರು ತಮ್ಮ ಕ್ರಮ ಎಷ್ಟು ಉಪಯೋಗವಾದೀತೆಂದು 
ಪ್ರಯೋಗಗಳನ್ನು ಮುಂದುವರಿಸಲನುಕೂಲ ಕೂಡಲೆ ಹೊಳೆಯಿತು. ಅವರು ಅದೇ ಜಾಡು 
ವಾಗುವಂತೆ ಯಾವುದಾದರೂ ಮೆಡಿಕಲ್ ಹಿಡಿದು ಪ್ರಯೋಗಗಳನ್ನು ಪ್ರಾರಂಭಿಸಿದರು . 
ಕಾಲೇಜಿನಲ್ಲಿ ಲೆಕೃರರ ಕೆಲಸ ದೊರಕಿಸಬೇ ಫೋರ್ಸ್ಮನ್ನರ ಪ್ರಯೋಗಗಳಿಂದಸೂರಿ 
ಕೆ೦ದು ದೊಡ್ಡ ದೊಡ್ಡವರನ್ನು ಕಂಡು ಗೊಗ ಹೊಂದಿದ ಅಮೆರಿಕನ್ ಮತ್ತು ಇತರ ಡಾಕ್ಟರರ 
ರೆದರು. ಹೃದಯ ಚಿಕಿತ್ಸೆಗೆ ತಾವು ಕ್ರಾಂತಿ ಯತ್ನ ಗಳಿಂದ ಹೃದಯ ಶಸ್ತ್ರಚಿಕಿತ್ಸೆ ಒ೦ದು 
ಕಾರಿಯಾದ ಹೊಸ ಉಪಾಯಗಳನ್ನು ಕಂಡು ಹೊಸ ಮನ್ವಂತರದಲ್ಲೇ ಪ್ರವೇಶಿಸಿತು. ಅವರ 
ಹಿಡಿದಿರುವುದಾಗಿಯೂ ಅದಕ್ಕೆ ಪ್ರಮಾಣದ ರೀತಿಯನ್ನ ನುಸರಿಸಿದ್ದರಿಂದ ಅನೇಕ ವಿಧದ 
ಳನ್ನು ಒದಗಿಸಲು ಸಿದ್ಧವಿರುವುದಾಗಿಯೂ ಹೃದಯ ವಿಕಾರಗಳನ್ನು ನಿಷ್ಕರ್ಷೆಯಾಗಿ ಗುರು 
ಹೇಳಿಕೊಂಡರು . ಆದರೆ ಈ “ ಹುಚ್ಚು ಕುದುರೆ" ತಿಸಲು ಸಾಧ್ಯವಾಗಿ ಅಸಂಖ್ಯ ಜೀವಗಳು ಉಳಿ 
ಡಾಕ್ಟರರ " ಡೊಂಬರಾಟ " ಕೈ ಮೆಡಿಕಲ್ ಯುವಂತಾಗಿದೆ. ಹುಟ್ಟುವಾಗಲೇ “ ಹಸು 
ಕಾಲೇಜುಗಳಂಥ “ ಪವಿತ್ರ ಸ್ಥಾನಗಳಲ್ಲಿ ರಾಗಿ " ( ಬ್ಲೂ ಬೇಬಿ ) ಸಾವಿರಾರು ಮಕ್ಕ 
ಎಡೆಯಿಲ್ಲೆಂದು ಉತ್ತರ ಬಂತು. ಮತ್ತಾವ ಳನ್ನು ಮೃತ್ಯುವಿನ ದವಡೆಯಿಂದ ಹಿಂದೆ ಸೆಳೆಯ 
ದೊಡ್ಡ ಆಸ್ಪತ್ರೆಯಲ್ಲಾದರೂ ಕೆಲಸ ದೊರ ಲಾಗಿದೆ, 
ಕಿಸಿಕೊಳ್ಳುವ ಅವರ ಯತ್ನ ಗಳಿಗೂ ಫಲ ಇಷ್ಟೆಲ್ಲ ನಡೆಯುತ್ತಿದ್ದು ದರ ಪರವೆ ಮೂಲೆ 
ಸಿಗಲಿಲ್ಲ. 

ಗುಂಪಾಗಿ ಕುಳಿತಿದ್ದ ಡಾ . ಫೋರ್ಸ್‌ಮನ್ನರಿಗೆ 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಇದ್ದೆ ಇಲ್ಲ . ಇಂಥ ಮಹಾಸಾಧನೆಯ ಮೂಲ ಅವರ ಕಾರ್ಯವನ್ನು ಪ್ರಶಂಸಿಸಿದ ಮೇಲೆ 
ಪುರುಷ ಅವರೆಂದು ಜಗತ್ತಿಗೂ ಗೊತ್ತಿರಲಿಲ್ಲ. ಜರ್ಮನ್ ಕಾಲೇಜುಗಳಿಗೂ ಅವರನ್ನು ಗೌರ 
ಅವರ ಹೆಸರು - ಅದೂ ತಪ್ಪುತಪ್ಪಾಗಿ - ವಿಸುವ ವಿಚಾರ ಬಾರದಿರಲಿಲ್ಲ. ಅವರನ್ನು 
ಹೊಸಹೃದಯ ಚಿಕಿತ್ಸೆಯ ಕಥೆಯೊಡನೆ ಉಲ್ಲೇ ಮಿಂತ್ ವಿಶ್ವವಿದ್ಯಾಲಯವು ಪ್ರೊಫೆಸರರಾಗಿ 
ಖಿಸಲ್ಪಡುತ್ತಿದ್ದರೂ ಅವರು ಇನ್ನೂ ಬದುಕಿದ್ದಾ ನೇಮಿಸಿಕೊಂಡಿತು. 
ರೆಂಬ ಕಲ್ಪನೆಕೂಡ ಜನರಿಗಿರಲಿಲ್ಲ. 

ನೋಬೆಲ್ ಪಾರಿತೋಷಕ ದೊರಕಿದೊಡನೆ, 
೧೯೫೬ ರಲ್ಲಿನೊಬೆಲ್ ವೈದ್ಯಕೀಯ ಪಾರಿ ಮುಪ್ಪಿನಲ್ಲಿ ಕಾಲಿಟ್ಟಿದ್ದ ಈ ಡಾಕ್ಟರ್ ಹೊರ 
ತೋಷಕವನ್ನು ಹೃದಯ ಶಸ್ತ್ರಕ್ರಿಯೆಯಲ್ಲಿ ಡಿಸಿದ ಉದ್ದಾರ ಹೃದಯಸ್ಪರ್ಶಿಯಾಗಿದೆ. 
ಮಹಾಸಾಧನೆಯನ್ನು ಮಾಡಿದವರೆನಿಸಿದ ಅಮೇ “ ಹಳ್ಳಿ ಯ ಪಾಸ್ಟ ರನಾಗಿದ್ದವನನ್ನು ಏಕಾ ಏಕಿ 
ರಿಕದ ಡಾ . ಕೊರ್ನಂಡ್ ಮತ್ತು ಡಾ. ರಿಚಾ- ಕಾರ್ಡಿನಲ್ ( ಮಠಾಧೀಶ) ನಾಗಿ ಮಾಡಿದರೆ 
ರ್ಡ್ರಿ ಗೆ ಹಂಚಿಕೊಡಬೇಕೆಂದು ವಿಚಾರ ಅವನಿಗೆ ಅನಿಸುವ ಹಾಗೆ ನನಗೂ ಅನಿಸುತ್ತದೆ.” 
ಬಂದಾಗ ಮರವೆಯ ಗರ್ಭದಲ್ಲಿ ಹುದುಗಿದ್ದ ಆದರೆ, ೨೮ ವರ್ಷಗಳ ನಂತರವಾದರೂ ತಮಗೆ 
ಡಾ . ಫೋರ್ಸ್ ಮನ್ನರ ಹೆಸರು ಹೇಗೋ ಸಿಗಬೇಕಾಗಿದ್ದ ಗೌರವವನ್ನು ಪಡೆಯಲು ಅವರು 
ಅಗೆದು ತೆಗೆಯಲ್ಪಟ್ಟಿತು. ನೋಬೆಲ್ ಸಮಿತಿ ಬದುಕಿದ್ದರಲ್ಲ, ಅದು ಪುಣ್ಯ . 


* ವಿಜ್ಞಾನ 
* ಹೆಂಗಸರು ನಿನು ಮಾತಿಗೆ ಕಿವಿಗೊಡುವಂತೆ ಮಾಡಲು ಒಂದು 
ಉಪಾಯವಿದೆ : ಇನ್ಯಾ ರಾ ದರೊಡನೆ ತುಸು ಇಳಿ ದನಿಯಲ್ಲಿ ಮಾತಾಡು 
ವುದು , 

* ನೀವು ಉಪಯೋಗಿಸುವ ಶಬ್ದದಮೇಲೆಕಣ್ಣಿರಲಿ, ಅರ್ಥ ಅದೇ 
ಇದ್ದ ರೂ ಬೇರೆ ಶಬ್ದ ಉಪಯೋಗಿಸಿದರೆ ಅನರ್ಥವಾದೀತು. ಉದಾಹರ 
ಣೆಗೆ ನೀವು ಒಬ್ಬಳನ್ನು ನುಗ್ಗೆ ಎನ್ನಬಹುದು , ಮೊದ್ದು ಎಂದಲ್ಲ ; ಮಾನಿನಿ 
ಎನ್ನ ಬಹುಹು, ಸೆಡವಿ ಎನ್ನಲಾಗದು ; ಪ್ರಮದೆ ಎನ್ನಬಹುದು , ಸೊಕ್ಕೆ 
ನವಳು ಎಂದಲ್ಲ . 

# ನುಗನನ್ನು ವಿಧೇಯನಾಗಿಡಲು ವರ್ಷಾನುಗಟ್ಟಳೆ ಹೆಣಗಾಡಿದ 
ತಾಯಂದಿರಿಗೆ, ಐದಡಿ ಎತ್ತರದ ನಗುಮೊಗದ ಹುಡುಗಿಯೊಬ್ಬಳು ಅವ 
ನನ್ನು ಒಂದು ವಾರದಲ್ಲಿ ಪಳಗಿಸಿಬಿಡುವುದನ್ನು ಕಂಡು ಹೊಟ್ಟೆ ಉರಿಯು 
ವುದು ಸಹಜ , 

* ಪ್ರಸಿದ್ದ ಪುರಾತತ್ವ ಶಾಸ್ತ್ರಜ್ಞನನ್ನು ಮದುವೆಯಾದ ಪತ್ತೇದಾರಿ 
ಕಾದಂಬರಿ ಲೇಖಿಕೆ ಅಗಾಥಾ ಕ್ರಿಸ್ಪಿ ಹೇಳಿದ್ದು : “ ಹೆಂಗಸಿಗೆ ಪುರಾತತ್ಯ, 
ಶಾಸ್ತ್ರಜ್ಞನಷ್ಟು ಒಳ್ಳೆ ಗಂಡ ಬೇರೆ ಸಿಗಲಾರ , ಅವಳು ಹಳ ಬಳಾದ ಸ್ಕೂ 
ಅವಳ ಮೇಲೆ ಅವನ ಆಸಕ್ತಿ ಹೆಚ್ಚುತ್ತದೆ. ” 


ದಿನೇ ದಿನ 


ದಿನೇ ದಿನೇ ದಿ 


ರೆಕೊನ 

ಸೋಪು 
ನಿಮ್ಮ ಕಾಂತಿಯನ್ನು ಹೆಚ್ಚಿಸುತ್ತದೆ 

ರೆಕ್ಟೋನದಲ್ಲಿ ಕ್ಯಾಡಿಲ್ ಇದೆ. 
ಕ್ಯಾಡಿಲ್ ಎಂದರೆ ನಿಮ್ಮ ಚರ್ಮ 
ವನ್ನು ಸುಂದರಗೊಳಿಸಿ, ಅದಕ್ಕೆ 
ಪೋಷಣೆಯನ್ನಿತ್ತು , ಅದನ್ನು 
ನಯ ಹಾಗೂ ಮೃದು ಮಾಡುವ 

ಎಣ್ಣೆಗಳ ಒಂದು ವಿಶೇಷ ಮಿಶ್ರಣ, 
Kexona 

ನಿಮ್ಮ ಸೌಂದರ್ಯಕ್ಕೆ 
ರೆಕ್ಕೊನನನ್ನು 
ಉಪಯೋಗಿಸಿರಿ ! 


BLENDED WITH CADYL 


ಹಿಂದುಸ್ಥಾನ್ ಲೀವರ್ ಮಿಜಿತ್ ಅವರಿಂದ ರೆಕ್ಟೋನಪ್ರೊಪೈಟರಿ ಲಿಮಿಟೆಡ್ ಆಸ್ಟ್ರೇಲಿಯಾ ಅವರಿಗಾಗಿ ಭಾರತದಲ್ಲಿ ತಯಾರಿಸಲ್ಪಟ್ಟಿದೆ, 


D 4 - 6 


RP. 161-50 KM 


: 


444 


III 


Ah 


nEShi: 
Fair 
1:51: : ele ? )* 


IND 


12 HE 


“ ly 


3, 


48fಯಡಿಯ 


ondisi 


fihiihto 


ed 


14 


s 


LT 


ಆತನ ಜೀವನ ಇ೦ದು 
ನರಕಸದೃಶವಾಗಿದೆ ! 


97 


ಪ್ರಥಮ ಅಣುಬಾಂಬನ್ನು 


# # ## # 


. 


ಒ ಗೆ ದವ 


* 


! 


ಕ ರ್ಟಸ್‌ ನುಡಿ ಮುತ್ತು 
ಆಿಡ್ ಹ್ಯಾಸ್ಟರ್ 


೧೯೪೫ ಅಗಸ್ಟ್ ೬ ರಂದು ಕ್ಲಾಡ್ ಈಥರ್ಲಿ ಅವರ ನಿರಪರಾಧಿ ಮೈ ಮನಗಳ ಮೇಲೆ ಚಿರಂತ 
ಎಂಬ ಅಮೇರಿಕನ್ ತರುಣ ವೈಮಾನಿಕ ಜಗ- ನವಾದ ಕಗು ರುತನ್ನು ಈ ಬಾಂಬು ಮುದ್ರಿಸಿ 
ತ್ರಿನ ಪ್ರಪ್ರಥಮ ಪರಮಾಣು ಬಾಂಬನ್ನು ಹೋಯಿತು. 
ಹಿರೋಶಿಮಾ ನಗರದ ಮೇಲೆಒಗೆದ . - ಇದನ್ನು ಮಾಡಿದಾತ ಕ್ಲಾಡ್ ಈಥರ್ಲಿ . 

ಕ್ಲಾಡ್ ಈಥರ್ಲಿ ಉತ್ತರ ಟೆಕ್ಸಾಸ್ ಆತ ಇದನ್ನು ಬಲ್ಲ. ಅಮೆರಿಕದ ವಿಮಾನ 
ಸರಕಾರಿ ಕಾಲೇಜಿನಲ್ಲಿ ಕಲಿತ ವ. ಕಾಲೇಜು ಪಡೆಯವರೂ ಡಾಕ್ಟರರೂ ಅವನ ಮಿತ್ರರೂ 
ಜೀವನದ ಸುಖಸಂತೋಷದ ನೆನಹು ಇನ್ನೂ ಇದಕ್ಕೆ ಆತ ಜವಾಬ್ದಾರನಲ್ಲವೆಂದು ಅವನಿಗೆ 
ಮಾಸಿರದ ಆತ ನಿಶ್ಚಿಂತ- ನಿರ್ಭಯನಾಗಿದ್ದ . ಹೇಳಿದರು. ಆತ ಕೇವಲ ನಿಮಿತ್ತ ಮಾತ್ರ , ಮೇಲಿ 
ಆತ ಒಗೆದ ಬಾಂಬು ೧,೦೦ , ೦೦೦ ಕ್ಕಿಂತ ನವರ ಆಜ್ಞೆಯನ್ನಷ್ಟೇ ಪಾಲಿಸಿದ ಎಂದು ಅವರು 
ಹೆಚ್ಚು ಜಪಾನೀಯರನ್ನು ಕೊಂದಿತು. ಅವರಲ್ಲಿ ಅವನಿಗೆ ಹೇಳಿದರು. ಆದರೂ ಆತ ಬಲ್ಲ 
ಗಂಡಸರಿದ್ದರು, ಹೆಂಗಸರಿದ್ದರು, ಮಕ್ಕಳಿದ್ದರು. ಇದನ್ನು ಮಾಡಿದವ ತಾನೇ ಎಂದು. 
ಅದು ನೆಟ್ಟಗೆ ಕೊಲ್ಲದಿದ್ದವರನ್ನು ಭೀಕರ ಆತ ಬಲ್ಲ. ಆದ್ದರಿಂದಲೇ ಆತನ ಜೀವನ 
ಅಂಗವಿಕಾರಗಳಿಗೆ ಗುರಿಪಡಿಸಿತು. ಅವರಲ್ಲಿ ಪಶ್ಚಾತಾಪದಿಂದ, ಭಯದಿಂದ, ದುರಂತದಿಂದ 
ಸೈನಿಕರಿದ್ದಂತೆ ಶಿಶುವಿಹಾರದ ಮಕ್ಕಳೂ ಇದ್ದರು. ನರಕಸದೃಕವಾಗಿದೆ. ಇದನ್ನು ಅರಿತದ್ದರಿಂದಲೇ 

* ಫೆಲೋಶಿಪ್ " ಪತ್ರಿಕೆಯಿಂದ 


ಪ್ರಥಮ ಅಣು ಬಾಂಬನ್ನು ಒಗೆದವ 

೪೩ 
ಮೊದಲು ನಿಶ್ಚಿಂತ- ನಿರ್ಭಯನಾಗಿದ್ದ ಕ್ಲಾಡ್ ತನ್ನ ಸಂಸಾರದ ಕಡೆಗೂ ಲಕ್ಷ ಕಡಿಮೆಯಾ 
ಈಥರ್ಲಿ, ವೈಮಾನಿಕ ಕೌಶಲದ ಪದಕ ಪಡೆದ ಯಿತು. ಪರಿತಾಪದ ಕಾರೊಡಗಳು ಅವನ 
ಈಥರ್ಲಿ, ಈಗ ಎರಡನೇ ಸಲ ಟೆಕ್ಸಾಸಿನ ಜೀವನವನ್ನು ನಿರಂತರವಾಗಿ ಮುಸುಕಿದವು. 
ನಿವೃತ್ತ ಸೈನಿಕರ ಆಸ್ಪತ್ರೆಯಲ್ಲಿ ಮನೋರೋಗಿ ಪ್ರತಿ ದಿನದ ಸಂಜೆಯೂ ಆ ದಿನದ ಅಗ್ನಿ ಮೇಘ 
ಯಾಗಿ ಸೇರ್ಪಡೆ ಹೊಂದಿದ್ದಾನೆ. ಆತ ಬಲ್ಲ- ಗಳ ನೆನವರಿಕೆಯನ್ನು ತರುತ್ತಿತ್ತು ; ಪ್ರತಿ 
ಆದ್ದರಿಂದಲೇ ಆತನ ಮನಸು ಭೀಷಣ ಕಲ್ಪನೆ ರಾತ್ರಿಯೂ ಅವನ ಪಾಲಿಗೊಂದು ನಿದ್ರಾ 
ಗಳಿಂದ ವಿಕಲವಾಗಿದೆ. ಜಪಾನೀಯರು ಪ್ರತೀ ಶೂನ್ಯ ಯಾತನೆಯಾಗಿತ್ತು ! 
ಕಾರಕ್ಕಾಗಿ ಹಾತೊರೆಯುತ್ತ ತನ್ನ ಬೆನ್ನು ಹತ್ತಿ ಈ ಯಾತನೆಯೊಡನೆ ಹಾಸುಹೊಕ್ಕಾಗಿ. 
ದ್ದಾರೆ ” ಎಂಬ ಭ್ರಾಂತಿಯಿಂದ ಆತ ಬಳಲುತಿ ಎರಡು ಪ್ರತ್ಯಕ್ಷ ದುರಂತಗಳು ನೇಯ್ದಿದ್ದವು. 
ದ್ದಾನೆ. 

೧೯೪೭ ಮತ್ತು ೧೯೪೮ ರಲ್ಲಿ ಅವನ ಹೆಂಡತಿಗೆ 
ಮೇಜರ್ ಈಥರ್ಲಿ ಹಿರೋಶಿಮಾಕ್ಕೆ ಪರ- ಗರ್ಭಪಾತಗಳಾದವು. ಭ್ರೂಣಗಳು ವಿಕಾರ 
ಮಾಣು ಬಾಂಬನ್ನು ಒಯ್ದ ಬಿ- ೨೯ ವಿಮಾನದ ವಾಗಿದ್ದವು. ಅನಂತರ ಮಾಡಿದ ಪರೀಕ್ಷೆಗಳಲ್ಲಿ 
ಚಾಲಕನಾಗಿದ್ದ . ಆ ಮೇಲೆ ಸೈನ್ಯದಿಂದ ಬಿಡು ಅವನ ವೀರದ ಅನೇಕಬೀಜಗಳು ಬಹಳ 
ಗಡೆಯಾದ ಮೇಲೆ ಶಾಂತ ಸಾಗರದಲ್ಲಿ ನಡೆದ ವಿಕೃತವಾಗಿದ್ದವೆಂದು ವ್ಯಕ್ತವಾಯಿತು. 
ಅಣುಬಾಂಬುಗಳ ಯುದೊ ತರ ಪರೀಕಾ ಅವನ ಮನಸಿನ ಭಾರ ತೀರ ಅಸಹ್ಯವಾಯಿತು. 
ಸ್ಫೋಟಗಳಲ್ಲೂ ಆತ ಭಾಗ ವಹಿಸಿದ , ಒಂದು ದಿನ ಈಥರ್ಲಿಯ ಹೆಂಡತಿ ಪೇಟೆಯಿಂದ 
- ಆದರೆ ಜಪಾನಿ ನಗರಕ್ಕೆ ತಾನು ಮಾಡಿದ ಮನೆಗೆ ಮರಳಿದಾಗ ಗಂಡ ನೆಲದ ಮೇಲೆಪ್ರಜ್ಞಾ 
ಕೇಡಿನ ನೆನಪು ಅವನ ಚಿತ್ರವನ್ನು ಭೂತದಂತೆ ಶೂನ್ಯನಾಗಿ ಬಿದ್ದುದನ್ನು ಕಂಡಳು. ಅವನ 
ಬೆಂಬತಿ ತ್ತು . ೧೯೪೭ ಜನವರಿಯಲ್ಲಿ ಆತ ತನ್ನ ಮುಂಗೈಗೆ ಅವನೇ ಮಾಡಿಕೊಂಡಿದ್ದ ಗಾಯಗ 
ಸೈನ್ಯಾಧಿಕಾರಕ್ಕೆ ರಾಜಿನಾಮೆ ಕೊಟ್ಟು, ನಾಗ ಳಿಂದ ನೆತ್ತರು ಬಸಿಯುತ್ತಿತ್ತು . ಅವನ ಜೀವ 
ರಿಕ ಜೀವನಕ್ಕೆ ಮರಳಿದ. 

ಉಳಿಸಲು ಅವನ ಹೆಂಡತಿ ತ್ವರಿತ ಕ್ರಮಗಳನ್ನು 
- ಹೊಸ ಕೆಲಸ, ಹೆಂಡತಿ ಮತ್ತು ಮಗನೊಡನೆ ಕೈಕೊಂಡಳು . ಆದರೆ ಆ ಜೀವನದಲ್ಲಿ ಗ ಸತ್ವವೂ 
ಗೃಹಸ ಜೀವನದ ರಸಾಸ್ವಾದ, ಇವುಗಳ ನಡುವೆ ಇರಲಿಲ್ಲ; ಒಂದು ಉದ್ದೇಶವೂ ಉಳಿದಿರಲಿಲ್ಲ. 
ಅವನನ್ನು ಕಾಡುತ್ತಿದ್ದ ನೆನಪುಗಳು ಕೆಲ ಕಾಲ 
ಮರೆಯಾದವು. ಆದರೆ ಸಿನೆಮಗಳಲ್ಲಿ ಸಾಕ್ಷಿ 
ಚಿತ್ರಗಳು, ಪತ್ರಿಕೆಗಳಲ್ಲಿ ಲೇಖಗಳು ಹೊಸ 
ಆಯುಧದ ಪ್ರಳಯಶಕ್ತಿಯನ್ನೂ ಹಿರೋಶಿಮಾ, 
ನಾಗಸಾಕಿಗಳಲ್ಲಿ ಅದು ಆಡಿದ ಸಂಹಾರಲೀಲೆ 
ಯನ್ನೂ ಎಡೆಬಿಡದೆ ವಿಸ್ತರಿಸುತ್ತಿರುವಾಗ ಅವ 
ನಿಗೆ ಆ ನೆನಪುಗಳಿಂದ ಪೂರ್ತಿ ಬಿಡುಗಡೆ ಸಿಗ 
ಲಿಲ್ಲ. ತನ್ನ ಚುಚ್ಚುವ ಮನಸ್ಸಾಕ್ಷಿಯನ್ನು ಶಾಂತ 
ಗೊಳಿಸಲು ಆತ ಕುಡಿಯತೊಡಗಿದ. 

ಬರಬರುತ್ತ ಆತ ಹೆಚ್ಚು ಹೆಚ್ಚು ಸಿಡುಕನಾದ. 
ತನ್ನೊಳಗೇ ಮಗ್ನನಾಗುತ್ತ ಬಂದ ಆತನಿಗೆ 


RAO 


ಕಸ್ತೂರಿ, ಡಿಸೆಂಬರ್ ೧೯೫೯ 


ನಿವೃತ್ತ ಸೈನಿಕರ ಸಂಸ್ಥೆಯ ಡಾಕ್ಟರರಿಂದ ಆತ ನನ್ನು ಹಿಡಿದು ಪುನಃ ನಿವೃತ್ತ ಸೈನಿಕರ 
ಸಹಾಯ ಕೋರಿದ. ಆದರೆ ಅವನಲ್ಲಿ ಉದ್ಯೋತ ಸಂಸ್ಥೆಯ ಆಸ್ಪತ್ರೆಗೆ ಸೇರಿಸಿದರು . ಅಲ್ಲಿ ಡಾಕ್ಟ 
ವಾಗಿದ್ದ ಆಳವಾದ ಪರಿತಾಪ ಭಾವನೆಯನ್ನು ರ ಮಿತ್ರರೂ ಪುನಃ ಅವನನ್ನಾ ವರಿಸಿದ 
ಅಡಗಿಸಲು ಆತ ನಿರ್ಮಿಸಿಕೊಂಡಿದ್ದ ಚಿಪ್ಪನ್ನು ಪರಿತಾಪ ಭಾವನೆಯಿಂದ ಅವನನ್ನು ವಿಮೋಚನೆ 
ಭೇದಿಸಲು ಅವರಿಂದಾಗಲಿಲ್ಲ . 

ಗೊಳಿಸಲು ಯತ್ನಿ ಸಲಿದ್ದಾರೆ. 
೧೯೫೦ ರಲ್ಲಿ ಶ್ರೀಮತಿ ಈಥರ್ಲಿ ಒ೦ದು ಈ ಸಲ ಅವರಿಗೆ ಇನ್ನೊಂದು ಕಡೆಯಿಂದ 
ಹೆಣ್ಣು ಮಗುವಿಗೆ ಜನ್ಮವಿತ್ತಾಗ ಹೊಸ ಆಶಾ ಈಥಲ್ಲಿ ಯಾರ ಭಯದಿಂದ ಮನೋವಿಕಾರಗೊ೦ 
ಜೊ ತಿಯೋಂದು ಮಿನುಗಿದಂತಾಯಿತು. ಆದರೆ ಡಿದ್ದಾನೋ ಅವರಿಂದ ಸಹಾಯವೂ ಒದಗಿದೆ. 
ಆ ಮಗುವಿಗೆ ಅನೀಮಿಯಾದಂಥ ರಕ್ತರೋಗ ಹಿರೋಶಿಮಾದ ಮೇಲೆ ಪರಮಾಣು ಬಾಂಬನ್ನು 
ವಿರುವುದು ಕಂಡುಬಂತು . ಈ ವರೆಗೆ ವೀರದ ಒಗೆದಾತನ ಈ ಕಷ್ಟಗಳ ಸುದ್ದಿ ಜಪಾನಿ ಪತ್ರಿಕೆ 
ಬೀಜಾಣುಗಳು ವಿಕೃತಗೊಂಡಿದ್ದರೂ ಶರೀ ಗಳಿಗೆ ತಿಳಿದು ಅಲ್ಲಿಂದ ತುಂಬ ಅನಿರೀಕ್ಷಿತವಾದ 
ರದಲ್ಲಿ ಈಥಲ್ಲಿ ನೀರೋಗದೃಢಕಾಯಕ್ಕೊಂದು ಪ್ರತಿಕ್ರಿಯೆ ತೋರಿಬಂತು. ಜಪಾನಿ ಶಾಂತಿ 
ಮೇಲ್ಪಂತಿಯಂ ತಿದ್ದ , ಆದರೆ ಈಗ ಅವನ ರಕ್ತ ವಾದಿ ಸಂಸ್ಥೆಯಾದ ಫೆಲೋಶಿಪ್ ಆಫ್ರಿಕನ್ಸಿ 
ಪರೀಕ್ಷೆ ಮಾಡಿದಾಗ ಮಗಳಂತೆ ಅವನ ರಕ್ತವೂ ಲಿಯೋಶನ್ ನವರು ಮೇಜರ್ ಈಥರಿಗೆ ಒಂದು 
ನಿಗೂಢವಾದ ರೋಗಕ್ಕೊಳಗಾಗಿದ್ದುದು ಪತ್ರ ಬರೆದು ಅವನಿಗಾಗಿ ತಮ್ಮಲ್ಲಿರುವ “ ಹಾರಿಕ 
ಗೊತ್ತಾಯಿತು. ಇದು ಅವನ ಕೃತ್ಯಕ್ಕಾಗಿ ಮತ್ತು ನಿರ್ವ್ಯಾಜ ಸಹಾನುಭೂತಿಯನ್ನು 
ದೈವವಿತ್ತ ಶಿಕ್ಷೆಯಾಗಿರಬಹುದೇ ಅಥವಾ ವ್ಯಕ್ತಪಡಿಸಿದ್ದಾರೆ. “ನೀವೂ ಯುದ್ದದಿಂದ 
ಕೇವಲ ಆಕಸ್ಮಿಕ ಘಟನೆಯಾಗಿದ್ದೀತೆ? ಸಂತ್ರಸ್ತರಾದವರಲ್ಲಿ ಒಬ್ಬರೆಂದೇ ನಮ್ಮ 

ಮುಂದಿನ ಕೆಲ ವರ್ಷಗಳನ್ನು ಈಥರ್ಲಿ ಭಾವನೆ. ನೀವು ಪೂರ್ತಿ ಗುಣ ಹೊಂದುವಂತೆ 
ಸರದಿಯಂತೆ ಆಸ್ಪತ್ರೆಯಲ್ಲಷ್ಟು ಹೊರಗನ್ನು ನಾವು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದೇವೆ' 
ಕಳೆದ. ಹೆಜ್ಜೆ ಹೆಜ್ಜೆಗೆ ಆತ ತೊಂದರೆಗಳನ್ನು ಎಂದು ಅವರು ಅವನಿಗೆ ತಿಳಿಸಿದ್ದಾರೆ. 
ಎಡವುತ್ತಿದ್ದ. ಒಮ್ಮೆ ತಲೆ ಕೆಟ್ಟ ವನಾಗಿ ಆತ 
ದರೋಡೆ, ಫೋರ್ಜರಿಗಳಲ್ಲಿ ನಿರತವಾದ ಒಂದು ಅವನಿಗೆ ಜಪಾನಿನಿಂದ ಇನ್ನೊಂದು ಪತ್ರವೂ 
ತಂಡವನ್ನು ಸೇರಿಕೊಂಡು ಸಿಕ್ಕಿ ಬಿದ್ದ . ಹೊರಟಿದೆಯೆಂದು ವಾರ್ತೆ ಇದೆ . ಅದರ 

೧೯೫೪ ರಲ್ಲಿ ಅವನಿಗೆ ಎರಡನೇ ಬಾರಿ ಹೆಣ್ಣು ಸಂ ದೇಶ ಇನ್ನೂ ಹೃದಯಸ್ಪರ್ಶಿಯಾಗಿದೆ; 
ಹುಟ್ಟಿತು; ಮತ್ತೆ ಆ ಮಗುವಿನಲ್ಲಿ ಆ ನಿಗೂಢ ಅದನ್ನು ಕಳಸಿದವರು “ ಹಿರೋಶಿಮಾ ಕನೆ " 
ರಕ್ತರೋಗ ಕಾಣಿಸಿಕೊಂಡಿತು. 

ಯರು. ೧೪ ವರ್ಷಗಳ ಹಿಂದೆ ಆ ಮಹಾ 
- ಎರಡು ವರ್ಷಗಳ ಹಿಂದೆ, ಮನೋ ವೈದ್ಯರ ದುರ್ದಿನದಂದು ಕ್ಲಾಡ್ ಈಥರ್ಲಿ ಅಮೇರಿಕ 
ಪ್ರಯತ್ನದಿಂದ ಕ್ಲಾಡ್ ಈಥರ್ಲಿಗೆ ಹೇಗೋ ದಿಂದ ಒಯ್ದು ಒಗೆದ ಆ ಬಾಂಬಿನಿಂದ ಸುಡ 
ಕೊನೆಗೊಮ್ಮೆ ಗುಣವಾದಂತೆ ಕಾಣಿಸಿತು. ಲ್ಪಟ್ಟು , ಗಾಯಗೊಂಡು, ವಿಕಾರ ಕಲೆಗಳಿಂದ 
ಆದರೆ ಮನುಷ್ಯ ಇಷ್ಟು ಸುಲಭವಾಗಿ ತನ್ನ ಗುರುತಿಸಲ್ಪಟ್ಟ ಮಕ್ಕಳೇ ಬೆಳೆದು ಈ “ ಹಿರೋ 
ಜೀವನವನ್ನು ಪರಿವರ್ತಿಸಿಕೊಳ್ಳಲಾರ. ಕಳೆದ ಶಿಮಾ ಕನೆ " ಯರಾಗಿದ್ದಾರೆ. ಅವರು ಕ್ಲಾಡ್ 
ವಸಂತ ಕಾಲದಲ್ಲಿ ಆತ ಪುನಃ ತನ್ನ ದುಷ್ಕರ ಈಥರ್ಲಿಗೆ ಕ್ಷಮೆಯನ್ನೂ ಪ್ರೀತಿಯನ್ನೂ ಈ 
ಗಳಲ್ಲಿ ಪ್ರವೃತನಾದ, ಅಧಿಕಾರಿಗಳು ಅವ ಪತ್ರದಮೂಲಕ ಕಳಿಸಿದಾ ರೆ. 


ನರಭಕ್ಷಕ ಕರಡಿ 
ನರಭಕ್ಷಕ ಹುಲಿ 
ಗಿಂತಲೂ ಭೀಕರ 
ನಾಗಿರುತ್ತದೆ 


೫೬೩೧CLGL 


ಕಾಳಗ 


ಕ್ಯಾಪ್ಟನ್ ಜಾನ್ ಹಾಲಂಡ್ 


Vಾಯಪುರದ ಅರ್ಜುನೀ ಗ್ರಾಮವು ದಟ್ಟಡವಿ ಆತನ ಗುಡಿಸಲ ಸವಿ ಪ ಹೋದಾಗ ನನಗೆ 
ಮತ್ತು ಕೂರ ವನ್ಯ ಪಶುಗಳಿಗೆ ಹೆಸರಾಗಿದೆ. ಒಂದು ವಿಧವಾದ ವಿಲಕ್ಷಣ ನಿಸಬ ತೆಯ 
ನನ್ನ ಶಿಕಾರಿ ಮಿತ್ರ ಮಹಮೂದ ಆರೋಗ್ಯ ಅನುಭವವಾಯಿತು. ಅಲ್ಲಿ ಮೃತ್ಯುವಿನ ಭೀಕರ 
ಸುಧಾರಣೆಗಾಗಿ ಕೆಲ ದಿನಗಳಿಂದ ಅಲ್ಲಿಯೆ ಛಾಯೆ ಪಸರಿಸಿದಂತಿತ್ತು . 
ಇರುತ್ತಿದ್ದ. ಬೇಟೆಗೆಂದು ನಾನು ಅರ್ಜುನಿಗೆ ಯಾವುದೋ ಅಜ್ಞಾತ ಪ್ರೇರಣೆಯಿಂದ ನಾನು 
ಹೋದಾಗ ೨ - ೩ ದಿನಗಳಿಗೊಮ್ಮೆ ಅವನನ್ನು ನನ್ನ ಬಂದೂಕನ್ನು ಸಾವರಿಸಿಕೊಂಡು ಜಾಗ್ರತೆ 
ಕಂಡು ಬರುತ್ತಿದ್ದೆ . 

ಯಿಂದ ಗುಡಿಸಲಿನ ಬಾಗಿಲನ್ನು ಒಳಗೆ ತಳ್ಳಿ ದೆ . 
ಒಂದು ದಿನ ಅವನಿದ್ದಲ್ಲಿಗೆ ಹೋಗಲು ನನಗೆ ಆ ನಿಸ್ತಬ್ಬ ತೆಯಲ್ಲಿ ಬಾಗಿಲಿನ ಕಿರೆಂಬ ಶಬ 
ತಡವಾಯಿತು. ನನ್ನ ಜೀಪ್ ಕಾರನ್ನು ನಿಲ್ಲಿಸಿ ಬಹಳ ಭಯಾನಕವೆನಿಸಿತು . ನಾನು ಬ್ಯಾಟರಿಯ 
ಮಹಮದನ ಗುಡಿಸಲ ಹೊರಟಾಗ ದೀಪದಿಂದ ಗುಡಿಸಲಿನಲ್ಲೆಲ್ಲ ಪ್ರಕಾಶ ಕೆಡವಿದೆ. 
ಸಂಜೆಯ ಕತ್ತಲು ಹಬ್ಬತೊಡಗಿತ್ತು . ಒಂದು ನಿಮಿಷ ಮಾತ್ರ ನಾನು ಸ್ವಂಭಿತನಾಗಿ 

4 ನವನೀತ ೨೨ ದಿ೦ದ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ನಿಂತೆ; ಬಳಿಕ ಓಡಿ ಆ ಮೂಲೆಯನ್ನು ತಲುಪಿದೆ. ಯಿತೋ ಏನೋ ಗಾಡಿಯ ಎಂಜಿನ್ ಶುರು 
ಮಹಮದ ಅಲ್ಲಿಯೆ ಸತ್ತು ಬಿದ್ದಿದ್ದ. ಬಹು ವಾಗಲೇ ಇಲ್ಲ. ಒಂದು ತಾಸಿನ ವರೆಗೆ ಗುದ್ದಾ 
ಭೀಕರವಾಗಿತ್ತು ಆ ದೃಶ್ಯ . ಅವನ ದೇಹದಿಂದ ಡಿದರೂ ಎಂಜಿನ್‌ ಚಾಲೂ ಆಗಲಿಲ್ಲ, ಬಾನೆಟ್ 
ಅಲ್ಲಲ್ಲಿ ಮಾಂಸವನ್ನು ಕಿತ್ತು ಹರಿಯಲಾಗಿತ್ತು . ಮುಚ್ಚಿ ನಾನು ಮುಖವೆತ್ತಿದಾಗ ಗಾಢಾಂಧಕಾ 
ಅವನ ಒ೦ದು ಕಾಲು ಮಾಯವಾಗಿತ್ತು . ಹೆದರಿ ರವು ನನ್ನನ್ನು ಕಂಡು ವಿಕಟಹಾಸ ಗೈದಂತನಿ 
ಕೆಯಿಂದಿರಬೇಕು, ಅವನ ಕಣ್ಣು ಗಳು ಅಗಲ ಸಿತು. ಆ ಕ್ಷಣದಲ್ಲಿ ಆ ಘಟನೆ ನಡೆಯಿತು. 
ವಾಗಿ ತೆರೆದಿದ್ದವು. ಅವನ ಮಗ್ಗುಲಲ್ಲಿಯೆ ಎಂಜಿನ್ ಸರಿಪಡಿಸುವ ಸಂಭ್ರಮದಲ್ಲಿ ನಾನು 
ಒಂದು ಕರಡಿ ಸತ್ತು ಬಿದ್ದಿತ್ತು . ತುಂಬ ಭೀಕರ - ಆ ಶಬ್ದ ಕೇಳಿರಲಿಲ್ಲ. ನಿರಾಶನಾಗಿ ನಾನು 
ವಾಗಿದ್ದ ಆ ಕರಡಿಯ ಬಾಯಲ್ಲಿ ಮಹಮದನ ಮಹಮೂದನ ಗುಡಿಸಲು ಸಾವಕಾಶವಾಗಿ 
ಅರ್ಧ ಜಗಿದ ಕಾಲಿತ್ತು . ಇನ್ನೊಂದು ಮೂಲೆ ಹೆಜ್ಜೆಯಿಡುತ್ತಿದ್ದಾಗ ಬೆನ್ನ ಮೇಲೆ ಯಾರದೊ 
ಯಲ್ಲಿ ಒಂದು ಖಾಲಿ ಬಂದೂಕು ಬಿದ್ದಿತ್ತು . ಬಿಸಿಯುಸಿರು ತಾಗಿದಂತಾಯಿತು. ಗಂಡಾಂತ 

ಕ್ಷಣಾರ್ಧದಲ್ಲಿ ಏನೇನು ನಡೆದಿರಬೇಕು ರದ ಅರಿವಾದೊಡನೆ ನಾನು ಸರಕ್ಕನೆ ತಿರುಗಿ 
ಎಂಬುದನ್ನು ಊಹಿಸಿಕೊಂಡೆ. ಕರಡಿ ಗುಡಿಸ ನಿಲ್ಲಲು ಯತ್ನಿಸಿದೆ. ಆದರೆ ಅಷ್ಟರಲ್ಲಿ ಕೂದಲು 
ಲನ್ನು ಪ್ರವೇಶಿಸಿದಾಗ ಮಹಮದನಿದ್ದೆಯಲ್ಲಿ ಗಳಿಂದ ತುಂಬಿದ ಕೈಯೊಂದು ನನ್ನ ಹೆಗಲ 
ರಬೇಕು. ಕರಡಿ ಆಕ್ರಮಣ ಮಾಡಿದಾಗ ಮೇಲೆ ಬಿತ್ತು . ಕಾಲು ಕುಸಿದು ನಾನು ಕೆಳಗೆ 
ಎಚ್ಚತ ಆತ ಬಂದೂಕಿನತ್ತ ಸರಿದು, ಕರಡಿಗೆ ಬಿದ್ದೆ . ನನ್ನ ಅದೃಷ್ಟ ಚೆನ್ನಾಗಿತ್ತು . ನಾನು 
ಗುಂಡು ಹಾಕಿರಬೇಕು, 

ಬಿದ್ದಲ್ಲಿ ನೆಲ ಇಳಿಜಾರಾಗಿತ್ತು . ನಾನು ಹೊರ 
ಬಹುದಿನಗಳ ಸ್ನೇಹಿತ ಮಹಮದ, ಮೃತ್ಯು ಳುತ್ತ ನಡೆದೆ . ಆದರೆ ತುಸು ದೂರದಲ್ಲಿ ಮತ್ತೆ 
ವಿನ ಸಮ್ಮುಖದಲ್ಲೂ ಧೃತಿಗೆಡದ ಬಂಟನಾತ. ನೆಲ ಸಮತಟ್ಟಾಯಿತು. : 
ಅವನ ಗುರಿ ಎಂದೂ ತಪ್ಪು ತ್ತಿರಲಿಲ್ಲ. ಆದರೆ ಈ ಎದ್ದು ಕುಳಿತು ನೋಡಿದೆ. ಆ ನಾಮಮಾತ್ರ 
ಕರಡಿ! ಮತ್ತೊಮ್ಮೆ ಅದರ ಮೇಲೆ ದೃಷ್ಟಿ ಇಳಿಜಾರು ಎಲ್ಲಿ ಪ್ರಾರಂಭವಾಗಿತ್ತೋ ಅಲ್ಲಿಯೆ 
ಹಾಯಿಸಿದೆ, ಸಾಕ್ಷಾತ್ ದೈತ್ಯನಂತಿತ್ತು . ಕರಡಿ ಅದು ನಿಂತಿತ್ತು . ಆ ಕತಲಲ್ಲೂ ಗುರುತಿಸಿದೆ 
ಇತರ ಪ್ರಾಣಿಗಳಿಗಿಂತ ಭಯಂಕರವಾದದ್ದು . ಆ ಭೀಮಕಾಯ ಕರಡಿಯನ್ನು , ಬಹುಶಃ 
ನೀವು ಗುಂಡು ಹಾರಿಸುತ್ತಿರುವಂತೆಯೇ ನಿಮ್ಮ ಮಹಮದನನ್ನು ಕೊಂದ ಕರಡಿಯ ಜೊತೆ 
ಮೇಲೆ ಏರಿ ಬರುತ್ತಿರುತ್ತದೆ. ಮಹಮದನ ಗಾರನಿರಬೇಕು ಇದು. ನಾನು ಬಂದೂಕಿಗಾಗಿ 
ಬಂದೂಕಿನ ಗುಂಡುಗಳು ತೀರಿದ ಮೇಲೆ ಆತ ಕೈ ಚಾಚಿದೆ, ಆದರೆ ಅದು ಜೀಪಿನಲ್ಲಿಯೇ ಉಳಿದು 
ಮತ್ತೆ ಗು೦ಡು ತುಂಬುವಷ್ಟರಲ್ಲಿ ಅದು ಅವನ ಬಿಟ್ಟಿತ್ತು . ಪ್ಯಾ೦ಟಿನ ಕಿಸೆಯಲ್ಲಿದ್ದ ರಿವಾಲ್ವರನ್ನು 
ಮೇಲೆ ಬಿದ್ದಿರಬೇಕು, ಅವನನ್ನು ಮುಗಿಸಿರ ತೆಗೆದು ಗುರಿ ಹಿಡಿದು ಗುಂಡು ಹಾರಿಸಿದೆ. 
ಬೇಕು, ಆದರೆ ಮಹಮೂದನ ಗುಂಡುಗಳು ಕರಡಿ ಭೀಕರವಾಗಿ ಗರ್ಜಿಸಿತು. ನನ್ನ 
ವ್ಯರ್ಥವಾಗಿರಲಿಲ್ಲ. ಕರಡಿಯ ಪ್ರಾಣ ಗುರಿ ಹುಸಿ ಹೋಗಿರಲಿಲ್ಲ. ಆದರೆ ಮರುಕ್ಷಣ 
ನೀಗಿತು . 

ದಲ್ಲಿ ಅದು ನಿಧಾನವಾಗಿ ನನ್ನತ್ತ ಬರತೊಡ 
ಮಹಮೂದನ ಹೆಣವನ್ನೆತ್ತಿಕೊಂಡು ಜೀಪಿ ಗಿತ್ತು . ಮತ್ತೆ ಗುಂಡು ಹಾರಿಸಿದೆ. ಅದೀಗ ಓಡ 
ನತ ಹೊರಟಿ , ಕತ್ತಲೆ ಮಿನಿಮಿನಿಟಿಗೂ ಹೆಚ್ಚು ತೊಡಗಿತ್ತು . ಮೂರನೆಯ ಗುಂಡು ಹಾರಿಸಿದೆ. 
ತಿತ್ತು . ಸುತ್ತಲೂ ಭೀಕರ ನಿಸ್ತಬ್ಧತೆ, ಹೆಗಲ ಆದರೆ ಶಬ್ದವೇ ಹೊರಡಲಿಲ್ಲ. ರಿವಾಲ್ವರ್ 
ಮೇಲೆ ಮಹಮೂದನ ಹೆಣ. ನನ್ನ ಮೈ ಥರ ಖಾಲಿಯಾಗಿತ್ತು . ಪುನಃ ಗುಂಡು ತು೦ಬಿಕೆ 
ಥರ ನಡುಗಿತು. 

ಳ್ಳಲು ಸಮಯವಿರಲಿಲ್ಲ. ಮತ್ತೆ ಆ ಕರಡಿ ! 
ಹೆಣವನ್ನು ಜೀಪಿನಲ್ಲಿಟ್ಟೆ . ಆದರೆ ಏನಾ ಏನು ಎಂದು ನಾನು ಯೋಚಿಸುವಷ್ಟರಲ್ಲಿ ಅದರ 


೪೭ 
ಕರಡಿಯೊಡನೆ ಕಾಳಗ 
ಮುಂಗಾಲಿನ ರಭಸದ ಹೊಡೆತ ನನ್ನ ಮುಖದ ಎಂಬುದೆಲ್ಲ ಒಂದು ದೊಡ್ಡ ಕಥೆಯೇ ಆಗಿದೆ. 
ಮೇಲೆ ಬಿದ್ದು ನಾನು ನೆಲಕ್ಕುರುಳಿದೆ. ಕರಡಿ ಆದರೆ ಪ್ರತ್ಯಕ್ಷ ಮೃತ್ಯುವಿನ ದವಡೆಯಿಂದ 
ಕೆಳಗೆ ಬಗ್ಗಿ ತು . ಅದರ ಹರಿತವಾದ ಹಲ್ಲುಗಳು ಪಾರಾದ ಈ ಘಟನೆ ನನ್ನನ್ನು ಈಗಲೂ 
ನನ್ನ ಹೆಗಲಿನ ಒಳಗೆ ಹೊಕ್ಕವು, ಕುತ್ತಿಗೆಯಿಂದ ರೋಮಾಂಚಿತನನ್ನಾಗಿ ಮಾಡುತ್ತದೆ. 
ಒಂದೆರಡೇ ಇಂಚು ದೂರದಲ್ಲಿ . ಅಸಹ್ಯ ವೇದನೆ 
ಯಿಂದ ನಾನು ಒದ್ದಾಡಿದೆ. 

ಇನ್ನೊಮ್ಮೆ ನಾನು ಕರಡಿಯ ಬೇಟೆಗೆಂದು 
ಅದರ ಹಲ್ಲುಗಳು ಒಳಗೆ ಇಳಿಯುತ್ತಲೇ ಹೋದಾಗ ನಡೆದ ಘಟನೆಯೂ ಮೇಲಿನ ಘಟನೆ 
ಇದ್ದವು. ನನ್ನ ಹೆಗಲಿನ ಎಲುವಿಗಾದ ವೇದನೆ ಯಷ್ಟೆ ರೋಮಾಂಚಕಾರಿಯಾಗಿದೆ, ಅದ್ಭುತ 
ಯಿಂದ ಸಂತಪ್ಪನಾಗಿ ನಾನು ರಿವಾಲ್ವರಿನಿಂದ ವಾಗಿದೆ. 
ಕರಡಿಯ ಮುಖಕ್ಕೆ ಹೊಡೆಯತೊಡಗಿದೆ. - ಕರಡಿಯ ಬೇಟೆಯಾಡಬೇಕೆಂದು ನನ್ನ 
ಹುಚ್ಚನಂತೆ ಹೊಡೆಯುತ್ತಲೇ ಹೋದೆ. ಕರಡಿ ಮಿತ್ರ ಜಗ್ಯೂಗೆ ಪ್ರಬಲ ಬಯಕೆಯಿತ್ತು . 
ಒಮ್ಮಿಂದೊಮ್ಮೆ ಗರ್ಜಿಸಿ ನನ್ನ ಹೆಗಲನ್ನು ಅಷ್ಟರಲ್ಲಿ ನಾಗಪಾತಾಲ ಗ್ರಾಮದಲ್ಲಿ ನರಭಕ್ಷಕ 
ಬಿಟ್ಟು ನಿಂತಿತು. ಬಹುಶಃ ಅದರ ಕಣ್ಣಿಗೆ ಬಲ ಕರಡಿಯೊಂದು ಭೀಕರ ಹಾವಳಿಯನ್ನೆಬ್ಬಿಸಿದೆ 
ವಾದ ಪೆಟ್ಟು ಬಿದ್ದಿರಬೇಕು. ಬಹು ಕರುಣಾ ಎಂಬ ಸಮಾಚಾರ ಬಂದಿತು. ನಾನು ಮತ್ತು 
ಪೂರ್ಣ ಧ್ವನಿಯಲ್ಲಿ ಅದು ನರಳಿತು. ಜಗ್ಗು ಮರುದಿನವೆ ಅಲ್ಲಿಗೆ ತೆರಳಿದೆವು. 

ಮಲಗಿಕೊಂಡೇ ಸರಿಯುತ್ತ ನಾನು ತುಸು ಮಧ್ಯಾಹ್ನದ ಹೊತ್ತಿಗೆ ನಾಗಪಾತಾಲದ ದಟ್ಟಡ 
ದೂರವನ್ನು ಕ್ರಮಿಸಿ ಎದ್ದು ನಿಂತೆ ಬಳಿಕ ವಿಯನ್ನು ಮುಟ್ಟಿದೆವು. ನಮ್ಮ ಜೊತೆಯಲ್ಲಿ 
ಮಹಮದನ ಗುಡಿಸಲಿನ ಕಡೆಗೆ ವೇಗವಾಗಿ ಯಾಸೀನ ಎಂಬ ಇನ್ನೊಬ್ಬ ಮಿತ್ರನಿದ್ಧ . 
ಓಡತೊಡಗಿದೆ. 

* ಕರಡಿಯ ಅಂಜಿಕೆಯಿಂದ ಜನರು ಮ - 
ಯಾವಾಗಲೋ ಏನೋ , ಬ್ಯಾಟರಿ ಕೈಯಿಂದ ಯಿಂದ ಹೊರಬೀಳುವುದೂ ಕಠಿಣವಾಗಿದೆ 
ಜಾರಿ ಬಿದ್ದು ಹೋಗಿತ್ತು . ಆದರೆ ಗುಡಿಸಲಿನಲ್ಲಿ ಎಂದು ಗ್ರಾಮನಿವಾಸಿಗಳು ಹೇಳಿದರು . ನಾವವ 
ಕತ್ತಲೆಯಲ್ಲಿಯೆ ತುಸು ಹೊತ್ತು ಹುಡುಕಾಡಿ ರಿಗೆ ಧೈರ್ಯವಿತ್ತು ಬೇಟೆಯ ತಯಾರಿ ನಡೆಸಿ 
ದಾಗ ಕೆಲ ಕಾಡುತೂಸುಗಳು ದೊರೆತವು. ದೆವು. ಆ ಕರಡಿಯ ಶೋಧಕ್ಕಾಗಿ ಮೂರು 
ಮಹಮೂದನ ಬಂದೂಕಿನಲ್ಲಿ ಅವನ್ನು ತುಂಬ ದಿನ ವ್ಯರ್ಥ ಅಲೆದಾಡಿದೆವು. ಅದು ಈ ಪ್ರಾಂತ 
ತೊಡಗಿದೆ. 

ವನ್ನು ಬಿಟ್ಟು ಹೋಗಿದೆಯೇ ಎಂಬ ಸಂಶಯವೂ 
- ಮೂರೇ ಮಿನಿಟುಗಳ ನಂತರ ಆ ಕರಡಿ ಬರುವಂತಾಯಿತು. ಏಕೆಂದರೆ ಈ ಮೂರು 
ಗುಡಿಸಲಿನ ಬಾಗಿಲಿಗೆ ಬಂದು ನಿಂತಿತು . ಅದರ ದಿನಗಳಲ್ಲಿ ಯಾವ ಘಟನೆಯೂ ಜರುಗಿರಲಿಲ್ಲ. 
ವಿಶಾಲ ದೇಹ ಬಾಗಿಲ ಚೌಕಟ್ಟನ್ನು ತುಂಬಿ ಜರು ತುಂಬ ನಿರಾಶನಾದ. ಆದರೆ ಒಂದು 
ಕೊಂಡು ನಿಂತಿತು . ಗುರಿ ಹಿಡಿದು ಒಂದರ ರಾತ್ರಿ ನಾವು ಅಡವಿಯಿ೦ದ ತಿರುಗಿ ಬರುತಿ 
ನ ತರ ಒಂದರಂತೆ ಮೂರು ಸಲ ಗುಂಡು ದ್ದಾ ಗ ಅಕಸ್ಮಾತ್ತಾಗಿ ನಮಗೆ ನಮ್ಮ ಬೇಟೆ 
ಹಾರಿಸಿದೆ. ಕರಡಿ ಭೀಕರವಾಗಿ ಒದರಿ ಕೆಳಗೆ ಸಿಕ್ಕಿತು. 
ಬಿತ್ತು . ಆ ಮೇಲೆ ನನ್ನ ಕೈಯಿಂದ ಬಂದೂಕು ನಾವು ಇಳಿದುಕೊಂಡಿದ್ದ ಸ್ಥಳದಿಂದ ನಾವು 
ಜಾರಿ ಯಾವಾಗ ಬಿತ್ತು , ನನಗೆ ಯಾವಾಗ ಕೇವಲ ಮೂರು ಮೈಲು ದೂರದಲ್ಲಿದ್ದಾಗ 
ಎಚ್ಚರ ತಪ್ಪಿತು ನನಗೆ ಗೊತ್ತಾಗಲಿಲ್ಲ . ಕಾರಿನ ದೀಪದ ಪ್ರಕಾಶದಲ್ಲಿ ಒಂದು ಗಿಡದ 

ಮರುದಿನ ಆ ಮೃತ ಕರಡಿಯ ಮಗ್ಗಲಲ್ಲಿ ಕೆಳಗೆ ಕಪ್ಪು ಆಕೃತಿಯೊಂದು ಕಾಣಿಸಿತು. 
ಎಚ್ಚರತಪ್ಪಿ ಬಿದ್ದಿದ್ದ ನನ್ನನ್ನು ಊರವರು ಹೇಗೆ ಯಾಸೀನ ಒಮ್ಮೆಲೆ “ ಕರಡಿ ” ಎಂದ. 
ಕಂಡರು , ಹೇಗೆ ನಗರದ ದವಾಖಾನೆಗೆ ಒಯರು ನಾವು ಕ್ಷಣಮಾತ್ರ ದಂಗಾದೆವು. ಆದರೆ 


೪೮ 


ಕಸ್ತೂರಿ, ಡಿಸೆಂಬರ್‌ ೧೯೫೯ 


ಚೇತರಿಸಿಕೊಂಡೆವು. ಕರಡಿ ನಮ್ಮಿಂದ ಸುಮಾರು ಆತ ಮತ್ತೊಮ್ಮೆ ಗುಂಡು ಹಾರಿಸಲು ಕುದುರೆ ' 
ನೂರು ಗಜ ದೂರದಲ್ಲಿತ್ತು . ನಾನು ಕಾರನ್ನು ಒತ್ತಿದ. ಆದರೆ ಬಂದೂಕಿನಲ್ಲಿ ಗುಂಡು ಇರಲಿಲ್ಲ. 
ಮತ್ತೂ ೪೦ ಗಜ ನಡೆಸಿ ನಿಲ್ಲಿಸಿ ಕೆಳಗಿಳಿದೆ. ಮೋಟರಿನಲ್ಲಿ ಕೂಡು ಎಂದು ನಾನು ಕೂಗಿದೆ. 
ಜಗೂ ಕೂಡ ಕೆಳಗಿಳಿದ. ಕಾರಿನಲ್ಲಿಯೇ ಕುಳಿ ಆದರೆ ನನ್ನನ್ನು ಬಿಟ್ಟು ಹೋಗಲು ಅವನಿಗೆ 
ತಿರಲು ಯಾಸೀನನಿಗೆ ಹೇಳಿದೆ. . 

ಮನಸ್ಸಾಗಲಿಲ್ಲ. ಕರಡಿ ಯಮದೂತನಂತೆ 
- ಕೆಳಗಿಳಿದೊಡನೆ ಜಗ್ಗು ಗುರಿ ಹಿಡಿದು ಸಾಗಿ ಬರುತ್ತಿತು . 
ಗುಂಡು ಹಾರಿಸಿದ. ಕರಡಿ ಅತ್ತಿತ್ತ ಓಡಿಹೋಗ. ನನ್ನಿ೦ದ ೫ -೬ ಅಡಿ ಅಂತರದಲ್ಲಿ ಕರಡಿ 
ದಿರಲಿ , ನನ್ನ ಮೇಲೆ ಅದರ ದೃಷ್ಟಿಯಿರಲಿ ಬಂದು ನಿಂತಿತು. ತನ್ನ ಸ್ವಭಾವದಂತೆ ಅದು 
ಎಂಬುದಕ್ಕಾಗಿ ನಾನು ಮೋಟಾರಿನ ದೀಪವನ್ನಾ ಹಿಂಗಾಲುಗಳ ಮೇಲೆ ಎದ್ದು ನಿಂತು ಮುಂಗಾ 
ರಿಸದೆ, ಬಂದೂಕು ಹಿಡಿದು ನಿಂತಿದೆ . ಹಾಗೆಯೆ . ಲನ್ನು ನನ್ನ ತ ಚಾಚಿ ಮುಂದೆ ಬಂತು. ತಪ್ಪಿಸಿ 
ಆಯಿತು. ಕರಡಿ ನನ್ನತ ಧಾವಿಸಿತು. ನಾನು ಕೊಳ್ಳುವ ಆಶೆಯೇ ಇರಲಿಲ್ಲ ನಾನು ಜೀವದ 
ಬಂದೂಕಿನ ' ಕುದುರೆ ' ಯನೂ ತಿದೆ. ಆದರೆ ಆಶೆ ತೊರೆದು ಅವಿಶ್ವಾಸದಿಂದಲೇ ಬಂದೂಕನ್ನು 
ಕರಡಿಯ ವೇಗ ಹೆಚ್ಚಾಯಿತು. ಅದು ಕೊಪಾ ಗುರಿ ಹಿಡಿದೆ. ಬಂದೂಕು ಸರಿಯಾಗಿ ಕರಡಿಯ 
ತಿರೇಕದಿಂದ ನನ್ನತ್ತ ಓಡಿತು. 

ಎದೆಗೆ ಹತ್ತಿ ನಿಂತಿತು. ಅಷ್ಟರಲ್ಲಿ ಹಿ೦ದಿನಿ೦ದ 
ಜಗ ಒಂದರ ಹಿಂದೆ ಒಂದರಂತೆ ಎರಡು ಜಗ್ಗು ತನ್ನ ಬಂದೂಕಿನ ಹಿಡಿಕೆಯಿಂದ 
ಮೂರು ಗುಂಡು ಹಾರಿಸಿದ, ನಾನೂ ಹಾರಿಸಿದೆ. ಕರಡಿಯ ತಲೆಯ ಮೇಲೆ ಬಲವಾಗಿ ಏಟು 
ಆದರೆ ಕರಡಿ ನಿಲ್ಲಲಿಲ್ಲ. ಮುಂದಕ್ಕೆ ಬಂದೇ ಹಾಕಿದ ನಾನೂ ಅಜ್ಞಾತಪ್ರೇರಣೆಯಿಂದ ನನ್ನ 
ಬಂತು . ಆಗ ನನ್ನ ಮನಸ್ಸಿನಲ್ಲಿ ನಾನು ನಾಲ್ಕು ಬಂದೂಕಿನ ' ಕುದುರೆ ' ಒತ್ತಿದೆ. ಅದೃಷ್ಟ 
ಗುಂಡು ಹೊಡೆದೆನೋ ಐದೋ ಎಂಬ ಸಂದೇಹ ನಮ್ಮ ಬೆಂಬಲಕ್ಕಿತ್ತು . ನನ್ನ ಬಂದೂಕಿನಲ್ಲಿನ್ನೂ 
ಬಂತು, ಐದಾಗಿದ್ದರೆ ನನ್ನ ಬಂದೂಕು ಖಾಲಿ ಒಂದು ಗುಂಡು ಉಳಿದುಕೊಂಡಿತ್ತು . ಒಮ್ಮೆಲೆ 
ಯಾಗಿರಬೇಕು. ಜಗನ ಅವಸ್ಥೆಯೂ ಹೀಗೇ ಆದ ಎರಡು ಪ್ರಹಾರಗಳನ್ನು ತಡೆದುಕೊಳ್ಳ 
ಇತ್ತು . ಸಮೀಪಕ್ಕೆ ಬಂದ ಕರಡಿಯ ಮೇಲೆ ಲಾರದೆ ಕರಡಿ ದೊಪ್ಪೆಂದು ನೆಲಕ್ಕುರುಳಿತು. 


( ಏನಿ , ಏನದು ಜಗಳ ? 

( ಇವರು ನನಗೆ ' ಕತೆ ' ಎಂದರು . ನಾನು ಪ್ರತಿಯಾಗಿ ನೀವೇ 
ಕತ್ತೆ ' ಎಂದೆ. ನಮ್ಮಿಬ್ಬರಲ್ಲಿ ನಿಜವಾಗಿ ಹಾಗೆ ಯಾರಿದ್ದಾರೆ ಎಂಬುದನ್ನು 
ನೀನೇ ಹೇಳಿ ತೀರ್ಮಾನಿಸಿಬಿಡಿ, ೨೨ 

“ ನೀವಿಬ್ಬರೂ ಸತ್ಯವನ್ನೇ ಆಡುತ್ತಿದ್ದೀರಿ ಎಂದು ನನ್ನ ಅಭಿ 
ಪ್ರಾಯವಿದೆ. ೨) 


“ ಹುಡುಗಿಯರ ಬೆನ್ನು ಹತ್ತುವ ಪ್ರತಿ ಹತ್ತು ಜನರಲ್ಲಿ ಒ೦ಭತ್ತು ಜನರ 
ಅವಸ್ಥೆಯೇನಾಗುತ್ತದೆ ಎಂದು ಬಲ್ಲೆಯಾ ? ” 

( ಇಲ್ಲವಲ್ಲ. ಏನಾಗುತ್ತದೆ? ೨೨ 
“ ಅವರ ಲಗ್ನವಾಗುತ್ತದೆ. ) 


ಉಜ್ವಲ ಜೀವನವೊಂದರ 

ಏಳು ಬೀಳುಗಳು 


24X 


ಸಿ . ಪಿ . 
ರಾಮ ಸ್ವಾಮಿ 
ಅಯ್ಯರ್ 


ast 


r um 


ಸಾನೆಂ 


5 ವರ್ಷ ೮೦ ರ ಗಡುವನ್ನು ದಾಟಿದ ರಾದ ಮೇಲೆ ಹಲ ಬಾರಿ ವಿದೇಶಯಾತ್ರೆ 
ಡಾ . ಸಿ . ಪಿ . ರಾಮಸ್ವಾಮಿ ಅಯ್ಯರರು ಕೈಕೊಂಡು ಭಾರತದ ತತ್ವಜ್ಞಾನ ಸಂಸ್ಕೃತಿ 
ಇಂದಿನ ತರುಣ ಜನಾಂಗಕ್ಕೆ ಅಷ್ಟಾಗಿ ಸುಪರಿ ಗಳ ಪ್ರಸಾರವನ್ನು ಮಾಡುತ್ತಿದ್ದರೂ ಅವರ 
ಚಿತರಲ್ಲ. ಕಳೆದ ಹನ್ನೆರಡು ವರ್ಷಗಳಿಂದ ಉಜ್ವಲ ಜೀವನದ ಹಲವು ಅಂಶಗಳು ಜನರಿಗೆ 
ಅವರ ಅಸಂಖ್ಯ ಭಾಷಣ ಲೇಖನ ಪುಸ್ತಕಗಳು ತಿಳಿದಿಲ್ಲ. 
ಪ್ರಕಟವಾಗಿವೆಯಾದರೂ ಇಂದು ಅವರು ' ಜನ ಡಾ . ಸಿ. ಪಿ . ರಾಮಸ್ವಾಮಿ ಅಯ್ಯ ರರ 
ಪ್ರಿಯ' ಸಾರ್ವಜನಿಕ ವ್ಯಕ್ತಿಗಳೆಂದು ಹೇಳಲು ಜೀವನ ಉಜ್ವಲವಾಗಿದೆ ಮತ್ತು ಅಷ್ಟೇ ವೈಚಿ 
ಸಾಧ್ಯವಿಲ್ಲ. ಅವರ ವಿಚಾರವಾಗಿ ಸಾಮಾನ್ಯ ಪೂರ್ಣವಾಗಿದೆ. ಅವರಷ್ಟು ಬುದ್ಧಿ ವೈಭವ 
ಜನರ ನೆನಪಿನಲ್ಲಿರುವ ಕೊನೆಯ ದೊಡ್ಡ ವುಳ್ಳ ಜನ ಭಾರತದಲ್ಲಿ ಕೈ ಬೆರಳಣಿಸುವಷ್ಟು 
ಸಂಗತಿ ಅಷ್ಟು ಹಿತಸ್ಮರಣೆಯೆನ್ನಲು ಬಾರದು. ಇರಬಹುದೇನೋ . ಅವರು ಅತ್ಯಂತ ಸುದೈವಿ 
ತಿರುವಾಂಕೂರು ಸಂಸ್ಥಾನದ ದಿವಾನರಾಗಿ ಗಳಲ್ಲೊಬ್ಬರು; ದುರ್ದೈವಿಗಳಲ್ಲಿ ಕೂಡ. 
ಅವರು ಅಲ್ಲಿ ಪ್ರಜಾಸತ್ತೆಗೂ ಭಾರತದ ವಿಶೇಷ ಪ್ರಯಾಸವಿಲ್ಲದೆ ಜನಪ್ರಿಯತೆಯ ಶಿಖ 
ಒಗ್ಗಟ್ಟಿ ಗೂ ಅನಿಷ್ಟವಾದ ರೀತಿಯಲ್ಲಿ ನಡೆದು ರದ ತುತ್ತ ತುದಿಯನ್ನೇರುವ ಸೌಭಾಗ್ಯ ಅವ 
ಕೊಂಡರೆಂಬ ತಿಳಿವಳಿಕೆ ಸಾಮಾನ್ಯವಾಗಿ ರಿಗಿತ್ತು ; ಹಾಗೆಯೆ ಆ ಜನಪ್ರಿಯತೆಯನ್ನು 
ಬೇರೂರಿದೆ. ೧೯೪೭ ರಲ್ಲಿ ಅವರು ಒತ್ತಾಯ ಕಳೆದುಕೊಳ್ಳುವ ದೌರ್ಭಾಗ್ಯವೂ ಅವರ 
ದಿಂದೆಂಬಂತೆ ದಿವಾನ ಪದವಿಯಿಂದ ನಿವೃತ್ತ ಪಾಲಿಗೆ ಬಂತು. ಅನಿ ಬೆಸಂಟಮ್ಮನ ಹೋ೦ 
D 4 - 7 


೪೯ 


೫೦ 

ಕಸ್ತೂರಿ, ಡಿಸೆಂಬರ್ ೧೯೫೯ 
ರೂಲ್ ಲೀಗಿನಲ್ಲಿ ಪಂ . ಜವಾಹರಲಾಲರೊಡನೆ ನಾಲಗೆಯಲ್ಲಿದ್ದರು. ಹನ್ನೆರಡರಲ್ಲಿ ಜರ್ಮನ್ 
ಸಹಕಾರ ದರ್ಶಿಯಾಗಿ, ೧೯೨೦ ರಲ್ಲಿ ಮದ್ರಾಸಿ, ತತ್ವಜ್ಞಾನಿಗಳಾದ ಶೋ ಪೆನ್‌ಹೌರ್‌ ಮತ್ತು 
ನಲ್ಲಿ ಬಾಹ್ಮಣೇತರ ಜಸ್ಟಿಸ್ ಪಕ್ಷದ ಪ್ರತಾಪ ನೀತೈ ಅವರಿಗೆ ಪರಿಚಿತರಾಗಿದ್ದರು. ಅವರ 
ಶಾಲಿಯಾದ ಒಬ್ಬ ನಾಯಕನನ್ನು ಚುನಾವಣೆ ಬುದ್ದಿಶಕ್ತಿ ಅಸಾಧಾರಣವಾಗಿತ್ತು . ಮೆಟ್ರಿಕ್ 
ಯಲ್ಲಿ ಸೋಲಿಸಿದವರಾಗಿ, ಮುಂಬಯಿಯಲ್ಲಿ - ಪರೀಕ್ಷೆಯಲ್ಲಿ ಅವರು ಮದ್ರಾಸ್ ಇಲಾಖೆಗೆ 
ಸರಕಾರದ ಪ್ರತಿಬಂಧವನ್ನು ಧಿಕ್ಕರಿಸಿ ಭಾಷಣ ಮೊದಲನೆಯವರಾಗಿ ತೇರ್ಗಡೆ ಹೊಂದಿದ 
ಮಾಡಿದ ಕೆಚ್ಚೆದೆಯ ಅಗ್ನಿ ಭಕ್ಷಕರಾಗಿ, ಸಿ. ಪಿ . ಮೇಲೆ ಪ್ರತಿಯೊಂದು ವಿಶ್ವವಿದ್ಯಾಲಯ ಪರೀಕ್ಷೆ. 
ಅಖಿಲ ಭಾರತದಲ್ಲಿ ಪ್ರಥಮ ಶ್ರೇಣಿಯ ಜನಪ್ರಿ ಯಲ್ಲಿ ಒಂದನೇ , ತಪ್ಪಿದರೆ ಎರಡನೇ ಸ್ಥಾನ 
ಯತೆಗೆ ಭಾಗಿಯಾದರು. ಆದರೆ ಗಾಂಧೀಜಿಯ ಕ್ಕಿಂತ ಕೆಳಗಿಳಿದುದೇ ಇಲ್ಲ. 
ಅಸಹಕಾರದೊಡನೆ ಅಸಹಮತರಾಗಿ ಮದ್ರಾಸ್ ಸಿ. ಪಿ. ಯವರಿಗೊದಗಿದ ಎರಡನೇ 
ಸರಕಾರದಲ್ಲಿ ಕೌನ್ಸಿಲರ್ ಪದವಿಯನ್ನು ಸ್ವೀಕ ಸುದೈವಿ ಆಕಸ್ಮಿಕ ಅವರ ಇಚ್ಛೆಗೆ ವಿರುದ್ದ 
ರಿಸಿದಾಗ ಆ ಜನಾನುರಾಗದಲ್ಲಿ ಬಹುಭಾಗಕ್ಕೆ ವಾಗಿಯೇ ಘಟಿಸಿದ್ದು , ರಾಮಸ್ವಾಮಿಯವರು 
ಅವರು ಎರವಾದರು. ಮತ್ತೆ ೧೯೩೭ ರಲ್ಲಿ ತಿರು ಪ್ರೊಫೆಸರ್‌ ಅಥವಾ ಸಮಾಜ ಸೇವಕರಾಗ 
ವಾಂಕೂರು ದಿವಾನರಾಗಿ ಅಲ್ಲಿ ಹರಿಜನರಿಗೆ ಬಯಸಿದರೆ ಅವರ ತಂದೆ ಅವರನ್ನು ವಕೀಲ 
ದೇವಾಲಯ ಪ್ರವೇಶ ಕೊಡಿಸುವ ಅಪ್ರತಿಮ ರಾಗಲು ನಿರ್ಬ೦ಧಪಡಿಸಿದರು. ಸ್ವತಂತ್ರವಾಗಿ 
ಧೈ ರವನ್ನು ತೋರಿದ ಈ ಬ್ರಾಹ್ಮಣನ ನಂಬರು ವಕೀಲ ವೃತ್ತಿ ಪ್ರಾರಂಭಿಸಿದ ಮೊದಲನೇ 
ಬಹಳ ಮೇಲೇರಿತು. ಅದಾಗಿ ಹತ್ತು ವರ್ಷ ವರ್ಷ ಅವರು ರೂ . ೧೦೪ ಗಳಿಸಿದರು. ಎರ 
ದೊಳಗೆ ಅವರ ರಾಜಕೀಯ ಧೋರಣೆಗಳು ಡನೇ ವರ್ಷ ( ಅದೂ ಒಂದು ಆಕಸ್ಮಿಕದಿಂದ) 
ಅವರನ್ನು ಇಡೀ ಭಾರತದಲ್ಲಿ ಅದ್ವಿತೀಯ ಅವರ ವರಮಾನ ರೂ . ೫೬೦ ಕ್ಕೇರಿತು. ಆದರೆ 
ಅ- ಜನಪ್ರಿಯ ಮನುಷ್ಯನನ್ನಾಗಿ ಮಾಡಿದವು. ರಾಮಸ್ವಾಮಿ ಅಯ್ಯರರನ್ನು ಬಹು ಕಾಲ ಅಗಲಿ 
- ಚಟ ಪಟ್ ಪಟ್ಟಾಭಿರಾಮ ರಾಮಸ್ವಾಮಿ ರಲು ಸುದೈವಕ್ಕೆ ಸಾಧ್ಯವೇ ಇರಲಿಲ್ಲ. ಅವರ 
ಅಯ್ಯರರು ತಮ್ಮ ೮೦ ನೇ ಹುಟ್ಟು ಹಬ್ಬದ ಭಾವ ಕುಮಾರಸ್ವಾಮಿ ಶಾಸ್ತ್ರಿಗಳು ವಕಾಲತ್ರಿ 
ನಿಮಿತ್ಯ ಈಚೆಗೆ ಬರೆದ ಲೇಖನದಲ್ಲಿ ತಮ್ಮ ನಿಂದ ನಿವೃತ್ತರಾಗಿ ನ್ಯಾಯಾಧೀಶರಾಗಲು 
ಜೀವನ ಆಕಸ್ಮಿಕಗಳ ಒಂದು ಮಾಲೆಯೆಂದು ನಿರ್ಣಯಿಸಿದ್ದರಿಂದ ಮದ್ರಾಸ್ ಹೈಕೋರ್ಟಿ 
ಹೇಳಿದ್ದಾರೆ. ೧೮೭೯ ನೇ ಇಸವಿಯ ದೀಪಾವಳಿ ನಲ್ಲಿ ಅವರ ಕೈಯಲ್ಲಿದ್ದ ೩೦೦ ಕೇಸುಗಳ ಕಡತ 
ದಿನದಲ್ಲಿ ಅವರು ಸಿ . ಆರ್ . ಪಟ್ಟಾಭಿರಾಮ ಗಳೆಲ್ಲ ಸಿ. ಪಿ. ಯವರ ಪಾಲಿಗೆ ಬಂದವು. ಇಷ್ಟು 
ಅಯರರ ಮಗನಾಗಿ ಹುಟ್ಟಿದ್ದು ಈ ಆಕಸ್ಮಿಕ ಕೇಸುಗಳು ಪೋರ್ಟ್ಫೋಲಿಯೋ ದಲ್ಲಿ ರಲಾಗಿ 
ಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಇಷ್ಟ ಸಿ. ಪಿ. ಯವರ ಜನ್ಮಜಾತ ಪ್ರತಿಭೆ ಉಕ್ಕಿ ಹರಿ 
ವಾದುದಾಗಿತ್ತು . ಅವರ ತಂದೆ ಶ್ರೇಷ್ಠ ವ ಕಿ ( ಲ ಯಿತು. ಕೆಲವೇ ವರ್ಷಗಳಲ್ಲಿ ಅವರು ಇಡೀ 
ರಾಗಿದ್ದು ಕೊನೆಗೆ ನ್ಯಾಯಾಧೀಶ ಪದವಿಯನ್ನು ಭಾರತದಲ್ಲಿ ಯಾವ ವಕೀಲರೂ ಸಂಪಾ 
ಅಲಂಕರಿಸಿದವರು. ಕೊನೆಗೆ ನಿಷ್ಠಾವಂತ ದಿಸದಷ್ಟು ಹಣವನ್ನು ಸಂಪಾದಿಸತೊಡಗಿದರು. 
ಹಿ೦ದುವಾದರೂ ಮೊದಲು ಪಾಶ್ಚಾತ್ಯ ಸಂಸ್ಕೃತಿ ಆದ್ದರಿಂದ ಮದ್ರಾಸ್ ಹೈಕೋರ್ಟಿನಲ್ಲಿ ಅವರಿ 
ತತ್ರಜ್ಞಾನಗಳ ಆರಾಧಕರಾಗಿ ನಿರೀಶ್ವರವಾದಿ ಗೊಂದು ನ್ಯಾಯಾಧೀಶ ಪದವನ್ನು ಕೊಡಬೇ 
ಯಾಗಿದ್ದ ಪಟ್ಟಾಭಿರಾಮರು ಮಗನಿಗೆ ಕಲಿಸಿದ ಕೆಂಬ ಪ್ರಸ್ತಾಪ ಬಂದಾಗ ಅವರು , ಮುಖ್ಯ 
ಮೊದಲನೇ ಭಾಷೆಯೆಂದರೆ ಇಂಗ್ಲೀಷ್ ನ್ಯಾಯಾಧೀಶರಿಗೆ , “ ನಿತ್ಯವೂ ಇಡೀ ದಿನ 
ಆಮೇಲೆ ಫ್ರೆಂಚ್ , ಎಂಟರಲ್ಲಿ ಶೆಲ್ಲಿ , ಕೋಲ ಅರ್ಥವಿಲ್ಲದ ಮಾತುಗಳನ್ನು ಕೇಳುವುದಕ್ಕಿಂತ 
ರಿಜ್ ವರ್ಡ್ಸ್ ವರ್ತ್ ಕವಿಗಳು ಅವರ ತುದಿ ನಿತ್ಯವೂ ಕೆಲ ತಾಸು ಅರ್ಥವಿಲ್ಲದ ಮಾತು 


- ಸಿ. ಪಿ . ರಾಮಸ್ವಾಮಿ ಅಯ್ಯರ್ 
ಆಡುವುದೇ ವಾಸಿಯೆಂದು ನನ್ನ ಭಾವನೆ! ” ಮೆಚ್ಚಿ ಅವರನ್ನು ಗೆಳೆಯರಾಗಿ ಮಾಡಿ 
ಎಂದು ಬರೆದುದರಲ್ಲಿ ಆಶ್ಚರೈವೇನೂ ಇಲ್ಲ. ಕೊ೦ಡರು. 
- ಸಿ. ಪಿ . ರಾಮಸ್ವಾಮಿ ಅಯ್ಯರರ ರೈ - ಹೋಂ ರೂಲ್ ಚಳವಳಿ ಅವರಿಗೆ ಆಗಿನ 
ಅವರನ್ನು ಆ ಕಾಲದ ದೊಡ್ಡ ವೀರನನ್ನಾಗಿ ಮಹಾನಾಯಕರಾದ ಮೋತೀಲಾಲ ನೆಹರು , 
ಮಾಡಿತು. ಅವರ ಧೈಶ್ಯವನ್ನು ನೋಡಿಯೇ ಅವರ ಜಿನ್ನಾ , ತೇಜಬಹಾದೂರ್ ಸಪ್ಪು , ಹಸನ್ 
ಮೇಲೆ ಅಂದಿನ ಮಹಾ ವ್ಯಕ್ತಿಗಳ ಒಲುಮೆ ಹರಿ ಇಮಾಂ, ಸರೋಜಿನಿ ನಾಯ್ಡು ಮೊದಲಾದವರ 
ಯಿತು. ಅವರ ಪ್ರತಿಯೊಬ್ಬ ಪ್ರಮುಖಮಿತ್ರನೂ ಸ್ನೇಹವನ್ನೂ ಅವರಿಗಿಂತ ಕಡಿಮೆಯಲ್ಲದ ಪ್ರಸಿ 
ಮೊದಲು ಅವರೊಡನೆ ಜಗಳ ಮಾಡಿದವನೆಂ - ದ್ವಿಯನ್ನೂ ಒದಗಿಸಿತು, ಜವಾಹರರೂ ಅಯ್ಯ 
ಬುದು ಒಂದು ವಿಶೇಷ. ೧೯೧೨ ರಲ್ಲಿ ಜಿಡ್ಡು ರರೂ ಹೋಂ ರೂಲ್ ಲೀಗಿನ ಕಾರೈದರ್ಶಿಗೆ 
ಕೃಷ್ಣಮೂರ್ತಿಯವರ ಪಾಲ ಕ್ರದ ಬಗ್ಗೆ ನಡೆದ ಳಾದರು. ರಾಮಸ್ವಾಮಿ ಅಯ್ಯರರು ಭಾರತದ 
ವ್ಯಾಜ್ಯದಲ್ಲಿ ಅವರು ಅನಿ ಬೆಸಂಟಮ್ಮನ ವಿರುದ್ದ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಲು ಹಲವು ಸಲ 
ವಕೀಲರಾಗಿದ್ದರು. ಸ್ವತಃ ತನ್ನ ಪರವಾಗಿ ಇಂಗ್ಲೆಂಡಿಗೆ ಯಾತ್ರೆ ಮಾಡಿದರು. ಮೊದಲನೇ 
ಕೋರ್ಟಿನಲ್ಲಿ ವಾದಿಸುತ್ತಿದ್ದ ಆ ಧೀರ ಐರಿಶಿಣ ಮಹಾಯುದ್ಧದ ಕಾಲದಲ್ಲಿ ಭಾರತಕ್ಕೆ ಬಂದ 
ಮಹಿಳೆ ತನ್ನೆ ದುರಾಳಿಯಾಗಿದ್ದ ಈ ಸುಂದರ ಎಡಿನ್ ಮಾಂಟೆಗು ಅವರೊಡನೆ ಸ್ವಾತಂತ್ರದ 
ನಿರ್ಭಯ ವಕೀಲನ ಚಾಕಚಕವನ್ನೂ ಶತ ವಿಷಯ ಖಾಡಾಖಾಡಿ ವಾದ ಮಾಡಿದರು. 
ವಿಗೆ ಕೂಡ ಔದಾರಿ ತೋರಿಸುವ ಪ್ರವೃತ್ತಿ ಈ ಜಗಳದ ಕೊನೆಗೆ ಮಾಂಟೆಗು ಅರರರ 
ಯನ್ನೂ ಕಂಡು ಮನಸೋತು ಹೋದರು. ಮಿತ್ರರಾಗಿದ್ದರು. “ರಾಮಸ್ವಾಮಿಯವರು ನಾನು 
ಆದ್ದರಿಂದ “ ಇನ್ನು ಮೇಲೆ ನೀವು ನನ್ನ ( ಎದು ಕಂಡ ಅತಿ ಚಾಣಾಕ್ಷ ಮನುಷ್ಯರಲ್ಲೊಬ್ಬರು ” 
ರಾಳಿಯಾಗಿರುವುದಕ್ಕಿಂತ ) ಗೆಳೆಯರಾಗಿರು ಎಂದು ಅಂದು ಮಾಂಟೆಗೂ ತಮ್ಮ ಡೈರಿಯಲ್ಲಿ 
ವುದೇ ಒಳ್ಳೆದು ” ಎ೦ದವರು ರಾಮಸ್ವಾಮಿ ಬರೆದರು... 
ಯವರ ಮೈತ್ರಿಯನ್ನು ಕೋರಿದಳು. ಅಂದಿ ೧೯೨೦ ರಲ್ಲಿ ಇದೇ ಮಾಂಟೆಗೂ ಸಲಹೆಯ 
ನಿಂದ ಅವರಿಬ್ಬರ ಸ್ನೇಹ ಅನ್ನಿ ಬೆಸೆಂಟರ ಮೇರೆಗೆ ಭಾರತಕ್ಕೆ ದೊರೆತ ರಾಜಕೀಯ 
ಮರಣದವರೆಗೂ ನಿರಾಬಾಧವಾಗಿ ಉಳಿಯಿತು. ಸುಧಾರಣೆಗಳನ್ವಯ ನಡೆದ ಚುನಾವಣೆಗಳಲ್ಲೇ 

ಅನ್ನಿ ಬೆಸಂಟಮ್ಮನಸ್ನೇಹ ರಾಮಸ್ವಾಮಿಯ ರಾಮಸ್ವಾಮಿಯವರು ಜಸ್ಟಿಸ್ ಪಕ್ಷದ ಪ್ರಬಲ 
ವರನ್ನು ರಾಜಕಾರಣದ ಸುಳಿಗಾಳಿಯಲ್ಲಿ ನಾಯಕನೊಬ್ಬನನ್ನು ಮದ್ರಾಸಿನಲ್ಲಿ ಎದುರಿಸಿ 
ಎಳೆದುಕೊಂಡಿತು. ಆ ಸುಳಿಗಾಳಿಯ ಮೇಲೆ ಹೋಂ ರೂಲ್ ಲೀಗ್ ಪರವಾಗಿ ಹೋರಾ 
ಸವಾರಿ ಮಾಡುವುದರಲ್ಲಿ ತಕ್ಷಣ ಅವರು ಡಿದ್ರು . ಬಾಹ್ಮಣೇತರ ಚಳವಳಿಯ ಸಿಂಹದ 
ಹುಟ್ಟಾ ಅದನ್ನೆ ಮಾಡುತ್ತಿದ್ದಂತೆ ಪ್ರವೀಣತೆ ಗವಿಯಲ್ಲೇ ಅದರೊಡನೆ ಕಾಳಗಕ್ಕೆ ನಿಂತ ಅವರು 
ತೋರಿಸಿದರು. ಬೆಸಂಟಮ್ಮನ ಹೋಂ ರೂಲ್ ಆಗಿ ಜನಪ್ರಿಯತೆಯ ಚರಮ ಶಿಖರಕ್ಕೇರಿದ್ದರು. 
ಚಳವಳಿಯಲ್ಲಿ ಅವರೊಂದು ಪ್ರಧಾನ ವ್ಯಕಿಯಾ ಚುನಾವಣೆ ಪ್ರಚಾರದ ಕಾವು ಕುದಿಯುವ 
ದರು. ಆ ಚಳವಳಿಯಲ್ಲಿ ಚೆಲ್ಲಾಡಲು ಅವ ಬಿಂದುವಿನಲ್ಲಿದ್ದಾಗ ಒಂದು ಸಭೆಯಲ್ಲಿ ವಿರೋಧಿ 
ರಲ್ಲಿ ಹಣದ ಕೊರತೆಯೂ ಇರಲಿಲ್ಲ, ಚೈತನ್ಯದ ಗಳು ಅವರ ಮೇಲೇರಿ ಬಂದು ಕಲ್ಲು ತತ್ತಿಗಳನ್ನು 
ಅಭಾವವೂ ಇರಲಿಲ್ಲ . ಅವರೊಡನೆ ಸೇರಿ ತರಲು ಅಣಿಯಾದರು . ರಾಮಸ್ವಾಮಿಯವರು 
ಹೋರಾಡುತ್ತಾ ಸಿ. ಪಿ . ಮದ್ರಾಸ್ ಗವರ್ನರ್ ನಾಟಕೀಯವಾಗಿ ರಿವಾಲ್ವರನ್ನು ಹೊರಗೆಳೆದು 
ಪೆಂಟ್ಲಂಡರನ್ನು ವಿರೋಧಿಸಿದರು. ಪೆಂಟ೦ಡರು “ ನನ್ನ ಮೇಲೆ ಕೈ ಮಾಡಿದವರಿಗೆ ಗುಂಡು 
ಅನ್ನಿ ಬೆಸಂಟರನ್ನು ಸೆರೆಮನೆಗೆ ಕಳಿಸಿದರು. ಹಾ ಕುವೆ” ಎಂದು ಆರ್ಭಟಿಸಿದರು, ಬಹಳ 
ಆದರೆ ಸಿ . ಪಿ. ಯವರ “ ಸಾಹಸ ಪ್ರವೃತ್ತಿ ಗೆ ಕೋಲಾಹಲವಾಯಿತು ಆದರೆ ವಿರೋಧಿಗಳು 


೫೨ 

ಕಸ್ತೂರಿ, ಡಿಸೆಂಬರ್ ೧೯೫೯ 
ಹಿ೦ದೆ ಜಾರಿದರು . ಕೊನೆಗೆ ರಾಮಸ್ವಾಮಿಯ ಬೇಕೆಂದ ; ಮತ್ತೆ ಸಿ. ಪಿ . ಹೂಂ ಎಂದರು. 
ವರೇ ಚುನಾವಣೆಯಲ್ಲಿ ಗೆದ್ದ ರು . 

ನಿಷೇಧಗಳನ್ನು ಧಿಕ್ಕರಿಸುವ ತೀವ್ರಗಾಮಿರಾಜ 
ಸಿ . ಪಿ. ಯವರು ಕಂಡು ಮಾತಾಡಿದ ಪ್ರತಿ ಕಾರಣಿ ಸಿ. ಪಿ ., ಬ್ರಿಟಿಶರಿಂದ ಬಿರುದಾಂಕಿತ 
ಯೊಬ್ಬ ಯುರೋಪಿಯನ್ನ ನೂ ಅವರ ಅವಿಚ್ಛಿನ್ನವಾದ “ ಸರ್ " ಸಿ. ಪಿ, ಆಗಿ ರೂಪಾಂತರ 
ಭಕ್ತನಾಗಿಬಿಡುತ್ತಿದ್ದ . ಪಬ್ಲಿಕ್ ಸರ್ವಿಸ್ ಗೊ೦ಡದ್ದು ಹೀಗೆ. ಸಿ . ಪಿ . ಯವರು ತಮ್ಮ 
ಕಮಿಶನ್ ಸದಸ್ಯನಾಗಿ ಭಾರತಕ್ಕೆ ಬಂದಿದ್ದ ಲೇಖದಲ್ಲಿ ಈ ವಿಸ್ಮಯಕಾರಕ ಬದಲಾವಣೆಗೆ 
ರಾಮೈ ಮ್ಯಾಕ್ ಡೊನಾಲ್ಡ್ ( ಮು೦ದೆ ಇಂಗ್ಲ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ಮಹಾತಾ 
ಡಿನ ಪ್ರಧಾನ ಮಂತ್ರಿಯಾದವ) ಮದ್ರಾಸಿನಲ್ಲಿ ಗಾಂಧಿಯವರ ಅಸಹಕಾರ ಚಳವಳಿ ಅನ್ನಿ 
ಸಿ. ಪಿ . ಯವರ ಅತಿಥಿಯಾಗಿ ಅವರು ಕೊಟ್ಟ ಬೆಸಂಟರಿಗೆ ಒಪ್ಪಿಗೆಯಾಗಲಿಲ್ಲ. ಸಿ. ಪಿ . ಅನ್ನಿ 
ದೊತರವುಟ್ಟು, ಮಣೆಯ ಮೇಲೆ ಕುಳಿತು ಬೆಸಂಟರ ಅನುಯಾಯಿ , ಬೆಸಂಟರು ವಿಲಿಂಗ - 
ಊಟ ಮಾಡಿ , “ಒಂದು ದಿನದ ಮಟ್ಟಿಗಾದರೂ ನೈರ ಕೊಡುಗೆಯನ್ನು ಸ್ವೀಕರಿಸಿ ಅಡ್ವಕೇಟ್ 
ಬ್ರಾಹ್ಮಣನಾದೆ'' ಎಂದು ಸಂತುಷ್ಟನಾಗಿ ಆಜೀವ ಜನರಲ್ ಮತ್ತು ಆ ಮೇಲೆ ಎಕ್ಸಿಕ್ಯುಟಿವ್ 
ಸಿ . ಪಿ , ಮಿತ್ರನಾದ. ಮುಂಬಯಿ ಗವರ್ನರ ಕೌನ್ಸಿಲ್ ಸದಸ್ಯರಾಗುವುದರಿಂದಲೇ ಹೆಚ್ಚು 
ನಾಗಿದ್ದ ಲಾರ್ಡ್ ವಿಲಿಂಗ್ಡನ್ ಹೊ೦ ದೇಶಸೇವೆ ಮಾಡಬಹುದೆಂದು ಸೂಚಿಸಿದರು. 
ರೂಲ್ ಉಪಟಳಗಾರ ಸಿ. ಪಿ . ಗೆ ಮುಂಬಯಿ ಹಿತಚಿಂತಕ ಮಿತ್ರರೆಲ್ಲ ಹಿ೦ದೆಳೆದರೂ ಸಿ . ಪಿ . 
ಯಲ್ಲಿ ಭಾಷಣ ಮಾಡಕೂಡದೆಂದು ಆಜೆ ವಿಧಿಸಿ ಅವರ ಸೂಚನೆಯನ್ನೇ ಮನ್ನಿಸಿದರು . ಈ ದಾರಿ 
ಅವರು ಅದನ್ನು ಧಿಕ್ಕರಿಸಿ ಭಾಷಣ ಮಾಡಿದ ಮೇಲೆ ಯಿಂದ ಸಿ, ಪಿ . ದುಂಡು ಮೇಜಿನ ಪರಿಷತ್ತಿ 
ಅವರನ್ನು ಕರೆಸಿಕೊಂಡು ಮಾತಾಡಿ ಮುಗ್ಧ ನಾಗಿ ನಲ್ಲಿಯೂ ಭಾಗವಹಿಸಿದರು . ಹೊಸ ಹೊಸ 
ಅವರ ಚಿರಂತನ ಸ್ನೇಹಿತನಾಗಿ ಮುಂದೆ ಮಿತ್ರರನ್ನು ಪ್ರಭಾವಶಾಲಿ ವರ್ಗಗಳಲ್ಲಿ ಸಂಪಾ 
ಮದಾಸ್ ಗವರ್ನರನಾದ ಮೇಲೆ ಅವರಿಗೆ ದಿಸಿದರು. ಆದರೆ ಜನಪ್ರಿಯತೆಯೆಂದು ಜನ 
ಬೇಕಾದ್ದನ್ನೆಲ್ಲ ಕೇಳದೆಯೆ ಕೊಡಲನುವಾದ, ಯಾವುದನ್ನು ಕರೆಯುವರೋ ಅದು ೧೯೨೦ ರ 

ಬಹುಶಃ ಕಂಡವರನ್ನೆಲ್ಲ ಮುಗ್ಧಗೊಳಿಸುವ ನಂತರ ಅವರಿಗೆ ದೊರೆಯಲಿಲ್ಲ. 
ಸಿ. ಪಿ . ಯವರ ಪ್ರತಿಭೆಯೆ ಅವರ ರಾಜಕೀಯ ೧೯೩೬ ರಲ್ಲಿ ಸರ್ ಸಿ. ಪಿ . ರಾಮಸ್ವಾಮಿ 
ನಕ್ಷತ್ರ ಇಳಿಮುಖವಾಗಲು ಕಾರಣವಾಯಿ ಅಯ್ಯರರನ್ನು ಹೊಸತೊಂದು ಸ್ವರೂಪದಲ್ಲಿ 
ತೇನೋ . ವಿಲಿಂಗ್ಟನ್ ದಂಪತಿಗಳ ಅಪರಿಮಿತ ನಾವು ಕಾಣುತ್ತೇವೆ. ಈ ಬಾರಿ ಅವರು “ ಸಚಿ 
ಸ್ನೇಹವಂತೂ ಅವರಿಗೆ ರಾಜಕೀಯವಾಗಿ ಹಿತ ವೋತ್ತಮ "ರಾಗಿದ್ದರು. ತಮ್ಮ ವಕೀಲಿ ವ್ಯವ 
ಮಾಡಲಿಲ್ಲೆಂದೇ ಹೇಳಬೇಕಾಗುತ್ತದೆ. ವಿಲಿಂಗ್ ಸಾಯದಲ್ಲಿ ಅನೇಕ ಸಂಸ್ಥಾನಿಕರಿಗೆ ಸಲಹೆಗಾರ 
ನ್ ಕೊಡುಗೈಯಿಂದ ಕೊಟ್ಟ; ಸಿ ಪಿ . ಅದನ್ನು ರಾಗಿ ಅವರ ವಿಶ್ವಾಸ ಗಳಿಸಿದ್ದ ಸಿ. ಪಿ. ಯವ 
ನಿರಾಕರಿಸುವಷ್ಟು ಕಠಿನಹೃದಯಿಯಾಗಿರಲಿಲ್ಲ. ರನ್ನು ವಿಲಿಂಗ್ಯನ್ನರ ಹೇಳಿಕೆಯಂತೆ ತಿರ್ವಾ೦ 
ಚುನಾವಣೆಯಲ್ಲಿ ಗೆದ್ದ ನಂತರ, ಆಗ ಮದಾಸ ಕೂರು ರಾಜರಿಗೆ ವೈಧಾನಿಕ ಸಲಹೆಗಾರರ 
ಗವರ್ನರನಾಗಿ ಬಂದಿದ್ದ ವಿಲಿಂಗ್ಟನ್ , ಅವರಿಗೆ ನ್ಯಾಗಿ ನೇಮಿಸಲಾಗಿತ್ತು ೧೯೩೬ ರಲ್ಲಿ ಅವರು 
ಅಡ್ವಕೇಟ್ ಜನರಲ್ ಪದವಿಯನ್ನು ಕೂಡ ಅಲ್ಲಿನ ದಿವಾನರಾದರು. ಒಂದು ನಿರಂಕುಶ 
ಬಂದ; ಸಿ. ಪಿ .ಸ್ವೀಕರಿಸಿದರು. ಆ ಮೇಲೆ ಅವ ಪ್ರಭುತ್ವದ ದಕ್ಷ ಪ್ರತಿನಿಧಿಯಾಗಿ ಅವರು ಅಲ್ಲಿ 
ರನ್ನು ಕೌನ್ಸಿಲ್ ಸದಸ್ಯರಾಗಲು ಕೇಳಿಕೊಂಡ; ಉಕ್ಕಿನ ಹಿಡಿತದಿಂದ ರಾಜ್ಯಭಾರ ಮಾಡಿದರು. 
ಸಿ. ಪಿ . ಒಪ್ಪಿಕೊಂಡರು. ವಿಲಿಂಗ್ಟನ್ ಮುಂದೆ ಅಲ್ಲಿನ ಅವರ ರಾಜ್ಯಭಾರದ ಅತಿ ದೊಡ್ಡ 
ವೈಸರಾಯನಾದ ಮೇಲೆಕೇಂದ್ರ ಮಂತ್ರಿಮಂಡಲ ಘಟನೆ ಹರಿಜನರಿಗೆ ದೇವಾಲಯ ಪ್ರವೇಶ 
ದಲ್ಲಿ ಕಾಯದೆ ಮಂತ್ರಿ ಪದವಿಯನ್ನು ಸ್ವೀಕರಿಸ ವೀಯುವ ರಾಜಾಜ್ಞೆ ಹೊರಡಿಸಿದ್ದು , ಈ 


ಸಿ. ಪಿ. ರಾಮಸ್ವಾಮಿ ಅಯ್ಯರ್‌ 
ಆಜ್ಞೆಯ ಹೇತುವನ್ನು ಕುರಿತು ಗಾಂಧೀಜಿ ಸದಸ್ಯರಾಗುವುದನ್ನೂ ನಾವು ಕಾಣುತ್ತೇವೆ. 
ಸಂದೇಹಗ್ರಸ್ತರಾಗಿ ಅದನ್ನು ವಿರೋಧಿಸಿದರೂ ತಿರ್ವಾ೦ಕೂರುರಾಜರ ಮೇಲಿನ ನಿಷ್ಠೆಯಿಂದ 
ಸರ್ ಸಿ, ಪಿ . ಯವರ ಆಮಂತ್ರಣದಂತೆ ಅಲ್ಲಿ ಪೂರ್ತಿ ಪ್ರಜಾಸತ್ತೆ ತರಲು ತಾವು ಒಪ್ಪ 
ತಿರ್ವಾ೦ಕೂರಿಗೆ ಬಂದು ಕಣ್ಣಾರೆ ಕಂಡ ಮೇಲೆ ಲಿಲ್ಲೆಂದೂ ಅವರು ಹೇಳಿದ್ದಾರೆ. ಆದರೂ ತಿರು 
ಸಿ. ಪಿ. ಯವರ ಧೈ ರದ ಹೆಜ್ಜೆಯನ್ನು ಪ್ರಶಂಸಿಸಿ ವಾಂಕೂರನ್ನು ಸ್ವತಂತ್ರ ರಾಷ್ಟ್ರವಾಗಿ ಮಾಡಿ 
ಮಹಾದೇವ ದೇಸಾಯಿಯವರಿಂದ ಒಂದು ಭಾರತದ ಐಕ್ಯವನ್ನು ಧ್ವಂಸ ಮಾಡಲು ಅವರೇಕೆ 
ಪುಸ್ತಕವನ್ನೇ ಬರೆಸಿದರು. 

ಯತ್ನಿಸಿದರು ? ಈ ಪ್ರಶ್ನೆಗೆ ಉತ್ತರ ದೊರಕು 
ಸಿ . ಪಿ. ಯವರು ಮತ್ತೆ ತಿರುವಾಂಕೂರ ವುದು ಕಷ್ಟವಾಗಿದೆ . 
ಇಲ್ಲದಿದ್ದರೂ - ಅಖಿಲ ಭಾರತದಲ್ಲಿ ಜನಪ್ರಿಯ ಆದರೆ ಸಿ . ಪಿ . ಯವರ ಮತ್ತು ದೇಶದ ಸುಬೈ 
ರಾದರು. ಆದರೆ ತಿರುವಾಂಕೂರಲ್ಲಿ ಕ್ರೈಸ್ತ ವದಿಂದ ಅವರ ತಪ್ಪು ಹೆಜ್ಜೆ ಗಳು ದೇಶಕ್ಕೆ 
ಪ್ರಭಾವವನ್ನು ಇಳಿಸಲು ಅವರು ಕೈಕೊಂಡ ಹೆಚ್ಚು ಹಾನಿ ಮಾಡಲಿಲ್ಲ. ಅವರ ಒಳ್ಳೆ ಕೆಲಸ 
ಕೆಲ ಕ್ರಮಗಳು ಅಲ್ಲಿನ ಅತ್ಯಂತ ವರ್ಚಸ್ವಿ ವರ ಗಳು ಮಾತ್ರ ಬಾಳುತ್ತಿವೆ. ತಾವು ಕಾಲೇಜಿಗೆ 
ವನ್ನು ಎದುರುಹಾಕಿಕೊಂಡಿತು, ಜವಾಬ್ದಾರಿ ಹೋಗುತ್ತಿದ್ದಾಗಲೇ ಮೈಸೂರಿನ ದಿವಾನರಾದ 
ಸರ್ಕಾರದ ಬೇಡಿಕೆಯನ್ನವರು ನಿರ್ದಯವಾಗಿ ಶೇಷಾದ್ರಿ ಅಯ್ಯರರೊಡನೆ ಸಂಪರ್ಕ ಬಂದು, 
ಹತ್ತಿಕ್ಕಿದ್ದರಿಂದ ಅವರಿಗೆ ಜನಬೆಂಬಲ ಕಡಿಮೆ ಅವರು ಮೈಸೂರಲ್ಲಿ ಸ್ಥಾಪಿಸಿದ ನೀರಾವರಿ ಹಾ 
ಯಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬರುತಿ - ಗೂ ವಿದ್ಯುತ್ ಕಾಮಗಿರಿಗಳನ್ನು ಕಂಡು 
ದ್ದಾಗ ಅವರು ತಿರ್ವಾ೦ಕರನ್ನು ಸ್ವತಂತ್ರ ಎಂದಾದರೊಂದು ದಿನ ತಾವು ಇಂಥ ಕಾರ್ 
ಸಾರಭೌಮ ರಾಷ್ಟ್ರವಾಗಿ ಮಾಡಲು ಪ್ರಯತ್ನಿಸಿ ಸಾಧಿಸುವ ಹಂಬಲ ಸಿ . ಪಿ. ಗಾಗಿತ್ತಂತೆ . ಮ . 
ಪಾಕಿಸ್ತಾನದೊಡನೆ ಸಂಧಾನ ನಡೆಸಿದ ದಾಸ್ ಕೌನ್ಸಿಲರರಾದೊಡನೆ ಸಿ . ಪಿ . ಯವರು 
ಮೇಲಂತೂ ಇಡೀ ದೇಶ ಅವರ ಮೇಲೆರೊಚ್ಚಿ ಮೆಟ್ಟೂರು ಮತ್ತು ಪೈ ಕಾರಾ ನೀರಾವರಿ 
ಗೆದ್ದಿತು. ದಿಲ್ಲಿಯ ಒಂದು ಯಾತ್ರೆ ಮುಗಿಸಿ ವಿದ್ಯುತ್ ಯೋಜನೆಗಳಿಗೆ ಚಾಲನೆ ಕೊಟ್ಟರು. 
ಕೊಂಡು ಮರಳುತ್ತಿದ್ದ ಅವರ ಮೇಲೆ ಒಂದು ತಿರ್ವಾ೦ಕೂರಿನ ಔದ್ಯೋಗಿಕ ಅಭಿವೃದ್ಧಿಗಾಗಿ 
ಪ್ರಾಣಹರಣದ ಯತ್ನ ವಾಯಿತು. ಪುಣ್ಯಕ್ಕೆ ಅವರು ಪ್ರಾರಂಭಿಸಿದ ವಿದ್ಯುತ್ ಯೋಜನೆ 
ಅವರ ಜೀವಕ್ಕೇನೂ ಆಗಲಿಲ್ಲ. ಆದರೆ ಮೂಗಿಗೆ ಗಳು , ಅಲ್ಯುಮಿನಿಯಂ ಉದ್ಯಮಗಳು ಇಂದಿಗೂ 
ತಕ್ಕಷ್ಟು ಧಕ್ಕೆಯಾಯಿತು. 

ಜನಕ್ಕೆ ಪ್ರಯೋಜನ ನೀಡುತ್ತಿವೆ. 
ಆಮೇಲೆಸಚಿವೋತ್ತಮ ಸಿ , ಪಿ. ದಿವಾನಗಿರಿ ಇಂದು ಸಿ. ಪಿ ಹಲ ವಿಶ್ವವಿದ್ಯಾಲಯಗಳ 
ಯಿಂದ ನಿವೃತ್ತರಾದರು . ಪುನಃ ಜನಭಾವನೆಯ ಗೌರವವನ್ನು ಪಡೆದ ಜ್ಞಾನವೃದ್ಧರಾಗಿದ್ದಾರೆ. 
ಬಿರುಗಾಳಿಯ ಮುಂದೆ ಧೀರ ಹಟವಾದಿ ಪ್ರತಿಭೆ ತಾರುಣ್ಯದಲ್ಲಿ ತಂದೆಯಂತೆ ಅವರೂ ನಿರೀಶ್ವರ 
ಯೊ೦ದುಸೋತು ತಲೆವಾಗಬೇಕಾಯಿತು. ವಾದಿಯಾಗಿದ್ದು ಮುಂದೆ ಅವರಂತೆಯೇ 

ದೇಶಪ್ರೇಮಿ ಸಿ . ಪಿ. ಹೀಗೇಕೆ ಮಾಡಿದರು ? ಹಿಂದೂ ಧರ್ಮದ ಹಿರಿಮೆಯಲ್ಲಿ ವಿಶ್ವಾಸವುಳ್ಳ 
ಅವರ ಸ್ಮೃತಿಗಳಲ್ಲಿ ಇದಕ್ಕೊಂದು ಅಪ್ರತ್ಯಕ್ಷ ವರಾಗಿದ್ದಾರೆ ಶಿ೦ಗೇರಿ ಸ್ವಾಮಿಗಳೂ ರಮಣ 
ಉತ್ತರ ಇದೆ. “ ನಿನ್ನೆ " ಎಂಬ ಶಬ್ದವನ್ನು ಮಹರ್ಷಿಗಳೂ ಅವರಿಗೆಸೂರ್ತಿಯಿತ ಯೋ 
ಅವರು ಮೇಲಿಂದಮೇಲೆಉಪಯೋಗಿಸುತ್ತಾರೆ. ಗಿಗಳು , ೮೦ನ್ನು ದಾಟಿದ ಅವರು ಬೇಕೆಂದೇ 
ಅವರ ಮೇಲಿನ ನಿಷ್ಠೆಯಿಂದ ಅವರ ಮಿತ್ರರು ತಮ್ಮ ಸಂಪತ್ತಿನ ಬಹುಭಾಗವನ್ನು ತ್ಯಾಗ 
ಅವರ ಸಹಾಯಕ್ಕೆ ಬರುವುದನ್ನೂ ಅನ್ನಿ ಬೆಸೆಂಟರ ಮಾಡಿದ್ದಾರೆ. ಈಗ ತತ್ವ ಚಿಂತನೆಯಲ್ಲಿ ಅವರು 
ಮೇಲಿನ ನಿಷ್ಠೆಯಿಂದ ಸಿ, ಪಿ. ಯವರು ಕೌನ್ಸಿಲ್ ವಾರ್ಧಕ್ಯದ ದಿನಗಳನ್ನು ಕಳೆಯುತ್ತಿದ್ದಾರೆ. 


ಬುದ್ದಿ ಯಲ್ಲಿ ಸಮಾನರು , 
ಆದರೆ ಭಾವನೆಯಲ್ಲೊ ? 


ಗಂಡು- ಹೆಣ್ಣು: ಸಾಮ್ಯ - ವೈಷಮ್ಯ 


* ಹರಚನೆಯಲ್ಲಿ ಮಾತ್ರವಲ್ಲ, ಮಾನಸಿಕ ಹೆಚ್ಚು ಕಡಿಮೆಯಾಗಿದೆ. ಆತ್ಮಹತ್ಯೆ ಮಾಡಿ 
ಜೀವನದ ಗಂಡು , ಹೆಣ್ಣುಗಳಲ್ಲಿ ಭೇದವಿದೆ. ಕೊಳ್ಳುವಗಂಡಸರು ಮತ್ತು ಹೆಂಗಸರ ಪ್ರಮಾಣ 

ದೇಹರಚನೆಯನ್ನವಲಂಬಿಸಿರುವ ಲೈಂಗಿಕ ೩ :೧ ಇರುತ್ತದೆ. ಸ್ತ್ರೀಯರು ಕೆಲ ವಿಚಾರಗಳಲ್ಲಿ 
ಸ್ವಭಾವವಿಶೇಷಗಳು ಎಷ್ಟು ಮಟ್ಟಿಗೆ ಮತ್ತು ಗಂಡಸರಿಗಿಂತ ಹೆಚ್ಚು ಭಾವನಾಪ್ರಧಾನರಾ 
ಸಮಾಜದ ಸಂಸ್ಕೃತಿ, ರೀತಿ-ನೀತಿಗಳು ಎಷ್ಟು ದರೂ ಆತ್ಮಹತ್ಯೆಯ ವಿಕಾರಕ್ಕೆ ಬಲಿಯಾಗುವ 
ಮಟ್ಟಿಗೆ ಗಂಡು ಹೆಣ್ಣುಗಳಲ್ಲಿ ಕಂಡುಬರುವ ಮಟ್ಟಿಗೆ ಅವರು ಭಾವನೆಯನ್ನು ಉದ್ರೇಕಿಸಿ 
ಭೇದಗಳಿಗೆ ಕಾರಣೀಭೂತವಾಗುವವು ? ಎ೦- ಕೊಳು ವುದಿಲ್ಲವೆಂದು ಕಾಣುತ್ತದೆ. 
ಬುದೇ ನಿರ್ಧರಿಸತಕ್ಕ ವಿಷಯವಾಗಿದೆ. ಯುದ್ಧಾನಂತರ ಕಾಲದಲ್ಲಿ ಹುಟ್ಟುವ ಮಕ್ಕ 

ಜಗತ್ತಿನಲ್ಲಿ ಗಂಡು ಮತ್ತು ಹೆಣ್ಣಿನ ಸಂಖ್ಯೆ ಇಲ್ಲಿ ಗಂಡು ಶಿಶುಗಳೇ ಹೆಚ್ಚಾಗಿರುತ್ತವೆ 
ಸಮವಾಗಿರುತ್ತದೆ ಎಂಬ ಸಾಮಾನ್ಯ ಕಲ್ಪನೆ ಎಂಬುದು ನಿಜ . ಇದಕ್ಕೆ ಯುದ್ಧ ಕಾಲದಲ್ಲಿ 
ಯೊಂದಿದೆ. ಆದರೆ ಹಾಗಿರದೆ ಇದರಲ್ಲಿ ಭೇದ ಹೆಚ್ಚು ಚಿಕ್ಕ ವಯಸ್ಸಿನವರು ಲಗ್ನವಾಗುವುದು 
ವಿದೆ ಎಂದು ಅಂಕೆ ಸಂಖ್ಯೆಗಳಿಂದ ಗೊತ್ತಾಗು ಕಾರಣವಾಗಿರಬಹುದು ಅಥವಾ ಯುದ್ದ 
ತದೆ. ಕೆಲವೆಡೆ ಗಂಡಸರು ಹೆಚ್ಚಿಗಿದ್ದರೆ ಕೆಲವೆಡೆ ಕಾಲದ ಆಹಾರ ಪದ್ದತಿಕಾರಣವಾಗಿರಬಹುದು. 
ಹೆಂಗಸರು ಹೆಚ್ಚಾಗಿರುತ್ತಾರೆ. ಅಮೇರಿಕೆಯಲ್ಲಿ ದೇಹ ಬೆಳವಣಿಗೆಯಾದಂತೆ ಗಂಡುಹೆಣ್ಣುಗಳ 
೧೦೦ ಹೆಣ್ಣು ಕೂಸುಗಳು ಹುಟ್ಟಿದರೆ ೧೦೫ .೫ ಲ್ಲಿಯ ಭೇದಸ್ಪಷ್ಟವಾಗಿ ಕಾಣಿಸುತ್ತ ಹೋಗು 
ಗಂಡು ಕೂಸುಗಳು ಹುಟ್ಟುತ್ತವೆ. ಅಮೇರಿಕ ವುದು. ಗರ್ಭಾವಸ್ಥೆಯಿಂದಲೇ ಈ ಭೇದಗಳು 
ಮತ್ತು ಇತರ ಸುಧಾರಿಸಿದ ದೇಶಗಳಲ್ಲಿ ಬಾಲಿಕೆ ಇರುತ್ತವೆ. ಎಷ್ಟೋ ವಿಷಯಗಳಲ್ಲಿ ಹುಡುಗಿ 
ಯರಿಗಿಂತ ಬಾಲಕರ ಮರಣ ಸಂಖ್ಯೆಯ ಯರು ಹುಡುಗರಿಗಿಂತ ಬೇರ ಬೆಳವಣಿಗೆ 
ಪ್ರಮಾಣ ಹೆಚ್ಚಿಗಿದೆ. ಭಾರತದಲ್ಲಿಯೂ ಪುರುಷ ಹೊಂದುತ್ತಾರೆ. ಹುಟ್ಟಿದಂದಿನಿಂದ ಕಿಶೋರಾ 
ಜನನಸಂಖ್ಯೆ ಹೆಚ್ಚಾಗಿದೆ – ಬಾಲಕರ ಮರಣ ವಸ್ಥೆಯನ್ನು ಮುಟ್ಟುವವರೆಗೆ ಎಲುವುಗಳು ಗಟ್ಟಿ ! 
ಸಂಖ್ಯೆಯ ಗಂಡು - ಹೆಣ್ಣುಗಳ ಮುಂದಿನ ಯಾಗುತ್ತ ಹೋಗುತ್ತವೆ, ಆದರೆ ಹುಡುಗಿಯರಲ್ಲಿ 
ಜೀವನದಲ್ಲೂ ಈ ಬಗೆಯ ಭೇದ ಕಂಡುಬರು ಹುಡುಗರಿಗಿಂತಎಷ್ಟೋ ತಿಂಗಳು ಮೊದಲು ಅವು 
ತದೆ. ಆತ್ಮಹತ್ಯೆಯ ಪ್ರಮಾಣ ಇವರೀ ಊರಲ್ಲಿ ಗಟ್ಟಿಯಾಗಿರುತ್ತವೆ. ಹುಡುಗಿಯರ ಟೊಂಕದ 


೫೫ 


ಗಂಡು - ಹೆಣ್ಣು : ಸಾಮ್ಯ ವೈಷಮ್ಯ 
ಪಟ್ಟಿಯ ಎಲುವುಗಳು ಅವರಿಗೆ ೧೩ ವರ್ಷ ೨ ಸರಲ್ಲಿ ಹೆಚ್ಚಾಗಿದೆ ಎಂದು ತಿಳಿಯಲಾಗಿತ್ತು . 
ತಿಂಗಳಾಗುವಷ್ಟರಲ್ಲಿ ಗಟ್ಟಿಯಾದರೆ ಹುಡುಗರು ಇತ್ತೀಚೆಗೆ ಈ ಭೇದಗಳ ಬಗೆ ಸಂಸ್ಕೃತಿ 
ಎಲುವುಗಳು ಸಾಮಾನ್ಯವಾಗಿ ಅವರು ೧೫ ವರ ಮತ್ತು ಶಿಕ್ಷಣಗಳ ದೃಷ್ಟಿಯಿಂದ ವಿವರಣೆ ಪಡೆ 
ದವರಾಗುವ ಮೊದಲು ಗಟ್ಟಿಯಾಗುವುದಿಲ್ಲ. ಯುವ ಯತ್ನವನ್ನು ಮಾಡಿದ್ದಾರೆ. ಶಿಕ್ಷಣದಿಂದ 
ಸಾಮಾನ್ಯವಾಗಿ ಗಂಡಸರು ಹೆಂಗಸರಿಗಿಂತ ಪುಷ್ಟಿ ದೊರೆತಿರಬಹುದಾದರೂ ಕೆಲವೊಂದು 
ಎತ್ತರವಾಗಿರುವರಾದರೂ ೧೩ ನೆಯ ವಯಸ್ಸಿ ಭೇದಗಳಿಗೆ ದೈಹಿಕ ಕಾರಣವಿರಬೇಕು ಎಂಬ 
ನಲ್ಲಿ ಹುಡುಗಿಯರು ಹುಡುಗರಿಗಿಂತ ಮುಕ್ಕಾಲು ವಿಚಾರ ನಿರಾಧಾರವೆಂದು ಹೇಳಲಾಗುವುದಿಲ್ಲ . 
ಇಂಚು ಎತ್ತರವಾಗಿರುತ್ತಾರೆ. 

ಗಂಡು ಹೆಣ್ಣುಗಳಲ್ಲಿ ಕಾಣಿಸುವ ಸ್ವಭಾವ 
ಸರ್ವಸಾಧಾರಣವಾಗಿ ಗಂಡುಮಕ್ಕಳಿಗಿಂತ ಭೇದಗಳಿಗೆ ಲಿಂಗ ಭೇದವು ಕಾರಣವೇ ಎ೦ಬು 
ಹೆಣ್ಣು ಮಕ್ಕಳು ಬೇಗ ಮಾತಾಡಲು ಕಲಿಯು ದನ್ನು ನಿರ್ಧರಿಸುವಾಗ ಚಿಂಪಾಂಜಿ ಮರಿಗಳ 
ತಾರೆ. ಅದರಂತೆ ಅವರಾಡುವ ವಾಕ್ಯಗಳು ವರ್ತನೆಯನ್ನು ನಿರೀಕ್ಷಿಸಲಾಯಿತು. ಹೆಣ್ಣು 
ಹುಡುಗರಿಗಿಂತ ಉದ್ದವಾಗಿರುತ್ತವೆ. ಗಂಡಸರಿ - ಚಿಂಪಾಂಜಿ ಮರಿಗಳಿಗಿಂತ ಗಂಡು ಮರಿಗಳು 
ಗಿಂತ ಹೆಂಗಸರ ಶಬ್ದಶಕ್ತಿಯು ಬಹುಶಃ ಹೆಚ್ಯಾ ಹೆಚ್ಚು ಆಕ್ರಮಣಶೀಲವೂ ಅಸಭ್ಯ ವರ್ತನೆಯು 
ಗಿರುತ್ತವೆಂದೇ ಹೇಳಬಹುದು. ( ಸುಳ್ಳು ಹೇಳಲು ಇವೂ ಆಗಿರುವುದು ಕಂಡುಬಂದಿದೆ. ಗಂಡು 
ಕೂಡ ಹೆಣ್ಣು ಮಕ್ಕಳು ೨ ರಲ್ಲಿ ಕಲಿತರೆ ಗಂಡು ಚಿಂಪಾಂಜಿಗಳು ತಪ್ಪಿಸಿಕೊಂಡು ಓಡಲು 
ಮಕ್ಕಳು ೩ ರಲ್ಲಿ ಕಲಿಯುವವು! ) 

ಹೆಚ್ಚಾಗಿ ಬಯಸುವವು. ಕೆಲಸ ಕಲಿಯಲು, 
- ಗಂಡಸರೊಡನೆ ಹೋಲಿಸಿದಾಗ ಸ್ತ್ರೀಯರು ಬಟ್ಟೆ ತೊಟ್ಟುಕೊಳ್ಳಲು ಹೆಣ್ಣು ಚಿಂಪಾಂಜಿ 
ಮಾತಿನ ಚಾತುರ್ಯ ಬೇಕಾಗುವ ರಂಗಗಳಲ್ಲಿ ಗಳು ಹೆಚ್ಚು ಮನಸ್ಸು ಹಾಕುತ್ತವೆ. 
ಉತ್ತಮ ಕೆಲಸ ಮಾಡುತ್ತಾರೆನ್ನಬಹುದು. ೨೦ ಗಂಡುಹೆಣ್ಣು ಗಳ ಸಾಮಾನ್ಯ ಬುದ್ಧಿಶಕ್ತಿ 
ಜನ ಪ್ರತಿಭಾವಂತ ಮಹಿಳೆಯರ ಒ೦ದು ಉದಾ ಯಲ್ಲಿ ಭೇದವಿದೆಯೇ ಎಂದು ಪರೀಕ್ಷಿಸಿದಾಗ 
ಹರಣೆಯನ್ನು ನೋಡಿದಾಗ ಅವರಲ್ಲಿ ಅರ್ಧ ಹಾಗೇನೂ ಕಂಡುಬಂದಿಲ್ಲ. ತಾರುಣ್ಯಾವಸ್ಥೆಯ 
ಕ್ಕಿಂತ ಹೆಚ್ಚು ಜನರು ಸಾಹಿತ್ಯರಂಗದಲ್ಲಿ ವರೆಗೆ ಹೆಣ್ಣು ಮಕ್ಕಳು ಗಂಡುಹುಡುಗರನ್ನು 
ಪ್ರೌಢಿಮೆ ಪಡೆದಿದ್ದುದು ಕಂಡುಬಂತು. ಹೆಂಗ ಬುದ್ಧಿಶಕ್ತಿಯಲ್ಲಿ ಒಂದಿಷ್ಟು ಹಿಂದಕ್ಕೆ ಹಾಕ 
ಸರು ವಾಚಾಳಿಗಳು ಎಂಬ ಸಾಮಾನ್ಯ ಕಲ್ಪನೆಗೆ ಬಹುದು. ಆ ಅವಧಿಯಲ್ಲಿ ದೇಹದ ಬೆಳವಣಿಗೆ 
ಜೀವಶಾಸ್ತ್ರದ ಕಾರಣಗಳೂ ಅಂಕೆಸಂಖ್ಯೆಗಳ ಯಲ್ಲಿ ಹುಡುಗಿಯರು ಹುಡುಗರಿಗಿಂತ ಮುಂದು 
ಸಾಕ್ಷಿಯ ಇರುವಂತೆ ಕಾಣುತ್ತದೆ. 

ವರಿದಿರುತ್ತಾರೆ ಎಂಬುದನ್ನು ಗಮನಿಸಿದಾಗ 
ಗಂಡಸರಿಗೂ ಹೆಂಗಸರಿಗೂ ಮೂಲಸ್ವಭಾವ ಇದೇನೂ ಆಶ್ಚರದ ಮಾತೆನಿಸದು. 
ದಲ್ಲೆ ಅಂತ ರವಿದೆಯೇ ಎಂಬ ಪ್ರಶ್ನೆಯನ್ನು ಅಸಾಮಾನ್ಯ ಬುದ್ದಿಶಾಲಿಗಳಾದ ಮಕ್ಕಳ 
ಮನಶ್ಯಾಸ್ತ್ರಜ್ಞರೂ ಮಾನವ ಸ್ವಭಾವ ನಿರೀಕ್ಷಕ ನಿರೀಕ್ಷಣೆ ಮಾಡಿಯೂ ಈ ಮಾತನ್ನು ಪರೀಕ್ಷಿಸ 
ಕರೂ ಬಹುವಾಗಿ ಚರ್ಚಿಸಿದ್ದಾರೆ. ಹಳೆಯ ಲಾಗಿದೆ. ಸ್ವಾನ್ ಫೋರ್ಡ್ ವಿಶ್ವವಿದ್ಯಾಲಯದ 
ಸಾಹಿತ್ಯದಲ್ಲಿ ಮಕ್ಕಳ ಮೇಲಿನ ವಾತ್ಸಲ್ಯ ಲುಯಿಸ್ ಎಂ . ಟರ್ಮನ್ನರು ನಡೆಸಿದ ಅಭ್ಯಾಸ 
ಸ್ವಭಾವ ಹೆಣ್ಣು ಮಕ್ಕಳಲ್ಲಿಯೇ ಹೆಚ್ಚಾಗಿ ಕಾಣಿ ದಲ್ಲಿ ೧೫೦೦ ಮಕ್ಕಳನ್ನು ಆರಿಸಿಕೊಳ್ಳಲಾಯಿತು 
ಸಿಕೊಳ್ಳುವುದು ಎಂದು ಹೇಳಿದೆ. ಅದರಂತೆ ಅವರಲ್ಲಿ ಗಂಡುಹೆಣ್ಣಿನ ಸಂಖ್ಯೆಗಳು ಸರಿ - ಸಮ 
ಕಾದಾಡುವ ಪ್ರವೃತ್ತಿ ಹೆಂಗಸರಿಗಿ೦ತ ಗ೦ಡನಾಗಿದ್ದವು. ಅಸಾಮಾನ್ಯ ಬುದ್ಧಿಶಕ್ತಿ ಇದ್ದ 


೫೬ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ವರನ್ನೆ ಇವರಲ್ಲಿ ಹೆಚ್ಚಿನ ಸಂಶೋಧನೆಗಾಗಿ ವಲ್ಲ. ಕೆಲ ಹಿಂದುಳಿದ ಸಮಾಜಗಳಲ್ಲಿರೋಗಿ 
ಆರಿಸಬೇಕೆಂದಾಗ ಪ್ರತಿಭಾವಂತ ಹುಡುಗ ಗಳ ಆರೈಕೆಯನ್ನು ಸ್ತ್ರೀಯರೇ ಮಾಡುತ್ತಾರೆ. 
ಹುಡುಗಿಯರ ಪ್ರಮಾಣ ೧೨೦ : ೧೦೦ ಆಗಿರು ಗಂಡಸರು ಮಂತ್ರಮಾಟಗಳ ಕಾಯಕವನ್ನು 
ವುದು ಕಾಣಿಸಿತು. ಇದು ತುಸು ಅನಿರೀಕ್ಷಿತ ನಡೆಸುವರು. 
ವಾಗಿತ್ತು . ಆಯ್ಕೆಯ ಪದ್ಧತಿಯಲ್ಲಿ ಹುಡುಗರಿಗೆ ಕಲೆ, ವಿಜ್ಞಾನ, ಸಾಹಿತ್ಯಗಳಲ್ಲಿ ಗಂಡಸರೇ 
ಅನುಕೂಲವಾದ ಅಂಶವೊಂದೂ ಇರಲಿಲ್ಲ. ಹೆಂಗಸರಿಗಿಂತ ಮುಂದಿದ್ದಾರೆ ಎನ್ನಬೇಕು. 
ಆದರೆ ಬುದ್ದಿ ಪರೀಕ್ಷೆಯಲ್ಲಿ ಗಂಡಸರು ಮೇಲೆ ಪ್ರತಿಭೆ ಗಂಡಸರಿಗೆ ಹೆಚ್ಚು ಒಲಿದಂತಿದೆ. 
ಯಾಗಿರುವ ಹಾಗೆ ದುರ್ಬಲ ಮನಸ್ಸಿನ ಮತ್ತು ಇದಕ್ಕೆ ಖಂಡಿತವಾದ ಕಾರಣವೇನು ಎಂದು 
ಬೌದ್ದಿಕ ಕುಂದುಕೊರತೆಯುಳ್ಳ ಜನರಿಗಾಗಿ ಇದುವರೆಗೂ ತಿಳಿದಿಲ್ಲ . ಸಮಾಜದ ರೀತಿ-ನೀತಿ 
ಇರುವ ಆಸ್ಪತ್ರೆಗಳಲ್ಲಿ ಗಂಡಸರ ಸಂಖ್ಯೆಯೇ ಭಿನ್ನವಾಗಿದ್ದರೆ, ಗಂಡಸಿನಷ್ಟೇ ಅವಕಾಶ ಹೆಂಗ 
ಹೆಚ್ಚಾಗಿರುವುದೂ ನಿಜ , 

ಸಿಗೂ ಇದ್ದರೆ ಈ ಬಗೆಯ ಭೇದ ಕಾಣಿಸದು 
* ಜಗತ್ತಿನ ಬೇರೆ ಬೇರೆ ಕುಲಗಳಲ್ಲಿ ಗಂಡಸರು ಎಂದು ಸ್ತ್ರೀಯರು ಹೇಳುತ್ತಾರೆ. ಬುದ್ದಿ ಪರೀಕ್ಷೆ 
ಮತ್ತು ಹೆಂಗಸರ ಕೆಲಸಗಳಲ್ಲಿರುವ ವ್ಯತ್ಯಾಸ ಯಲ್ಲಿ ಹೆಂಗಸು ಗಂಡಸಿಗಿಂತ ಕಡಿಮೆಯಲ್ಲ 
ವನ್ನು ಮನುಷ್ಯ ಶಾಸ್ತ್ರಜ್ಞರು ಅಭ್ಯಾಸಮಾಡಿ ಎಂದು ಕಂಡುಬಂದಿರುವಾಗ ಅವರ ಈ ವಾದ 
ದ್ದಾರೆ. ಪ್ರಾತಿನಿಧಿಕವೆಂದು ಆರಿಸಿಕೊಂಡ ೨೨೪ ಸಮರ್ಥನೀಯವೆನಿಸುತ್ತದೆ. 
ಕುಲಗಳನ್ನು ಅಭ್ಯಸಿಸಿದಾಗ ಹೋರಾಟ ಗಂಡ - ಸಾಮಾನ್ಯವಾಗಿ ಅಪಘಾತಗಳಿಗೆ ಗಂಡಸರಿ. 
ಸಿನದೇ ಕಾರವಾಗಿತ್ತು ಮತ್ತು ನೂರಕ್ಕೆ ೯೦ರ ಗಿಂತ ಹೆಂಗಸರೇ ಹೆಚ್ಚಾಗಿ ಈಡಾಗುತ್ತಾರೆ 
ಪ್ರಮಾಣದಲ್ಲಿ ಅಡಿಗೆಯ ಕಾರ ಹೆಂಗಸರದಾ- ಎಂದು ತೋರುವುದು , ಮೋಟಾರು ನಡೆಸುವಲ್ಲಿ 
ಗಿತ್ತು ಎಂದು ಕಂಡುಬಂದಿತು. ಜಗತ್ತಿನ ಹೆಂಗಸರಿಂದಾಗುವ ಅಪಘಾತಗಳು ಗಂಡಸರಿ 
ಯಾವ ಸಮಾಜವೇ ಇರಲಿ , ಲೋಹಗಳ ಕೆಲಸ ಗಿಂತ ಮೂರು ಪಟ್ಟು ಹೆಚ್ಚಾಗಿವೆ. ಗಂಡು 
ಗಂಡಸರದೇ ಆಗಿದ್ದರೆ ಬಟ್ಟೆ ತಯಾರಿಕೆಯಲ್ಲಿ ಹೆಣ್ಣು ಗಳಲ್ಲಿಯ ಭೇದಗಳಿಗೆ ಅವರ ದೈಹಿಕ , 
ಹೆಚ್ಚಿನ ಕೆಲಸ ಹೆಂಗಸರಿಂದಲೇ ಮಾಡಲ್ಪಡು ಮಾನಸಿಕ ಸ್ವಭಾವ ವಿಶೇಷಗಳು ಎಷ್ಟರ 
ತದೆ. ಬೇಟೆ ಮತ್ತು ಮೀನುಗಾರಿಕೆಯಲ್ಲಿ ಗಂಡ ಮಟ್ಟಿಗೆ ಕಾರಣವಾಗುವವು ಎಂದು ನಿಶ್ಚಿತವಾಗಿ 
ಸರು ಮುಂದಾಗಿದ್ದರೆ ಕುಂಬಾರಿಕೆಯಲ್ಲಿ ಹೆಂಗ ಹೇಳಬರುವಂತಿಲ್ಲ . ಬುದ್ಧಿಶಕ್ತಿಯಲ್ಲಿ ಈರ್ವರೂ 
ಸರು ಮುಂದಾಗಿದ್ದಾರೆ. 

ಸಮಾನರು ಎಂಬುದರಲ್ಲಿ ಸಂಶಯಕ್ಕೆ ನೂ 
ಸುಧಾರಿಸಿದ ಜನಾಂಗ ಮತ್ತು ಕಾಡು ಆಸ್ಪದವಿಲ್ಲ . ಆದರೆ, ಅವರೀರ್ವರ ಉದ್ದೇಶ, 
ಜನಾಂಗ ಎರಡರಲ್ಲಿ ಜ್ಯೋತಿಷಿಗಳು, ಇತಿಹಾಸ ಭಾವನೆ ಮತ್ತು ಶಾರೀರಿಕ ಕೌಶಲ್ಯಗಳ ವಿಚಾರ 
ಕಾರರು ನ್ಯಾಯಾಧೀಶರೇ ಮೊದಲಾದವರು ದಲ್ಲಿ ಇದೇ ಮಾತನ್ನು ಹೇಳಬರುವಂತಿಲ್ಲ. 
ಹೆಚ್ಚಾಗಿ ಗಂಡಸರೇ ಆಗಿದ್ದಾರೆ. ಆದರೆ ಮೊಟ್ಟ ಆದರೆ ವೈಯಕ್ತಿಕವಾಗಿ ಹೆಂಗಸರದೆನಿಸಿದ 
ಮೊದಲಿನ ವೈದ್ಯರು ಹೆಂಗಸರೇ ಆಗಿದ್ದರು ಮಕ್ಕಳನ್ನು ಸಾಕುವ ಕೆಲಸವನ್ನು ಹೆಂಗಸರಿ 
ಎಂಬುದಕ್ಕೆ ಕೆಲ ಆಧಾರಗಳಿವೆ. ಆಹಾರ ಗಿಂತ ಚೆನ್ನಾಗಿ ಮಾಡಬಲ್ಲ ಗಂಡಸರಿದ್ದಾರೆ, 
ಶೋಧನೆಗಾಗಿ ಹೊರಟ ಕಾಡು ಜನಾಂಗಗಳ ಗ೦ಡಸರದೇ ಎನಿಸಿದ ಬೇಸ್‌ಬಾಲ್ ಆಟದಲ್ಲಿ 
ಹೆಂಗಸರಿಗೆ ಗಿಡ ಮೂಲಿಕೆಗಳ ಔಷಧೀಯ ಕೆಲ ಗಂಡಸರಿಗಿಂತ ಶ್ರೇಷ್ಠರಾದ ಹೆಂಗಸರೂ 
ಗುಣ ಮೊದಲಿಗೆಗೊತ್ತಾದದ್ದೇನೂ ಆಶ್ಚರ್ಯ ಇದ್ದಾರೆ. 


೧೯ ನೇ ಶತಮಾನದ ಒಂದು 
ನಂಬಲಸದಳವಾದ ಘಟನೆ 


ಲಖನೌದಲ್ಲಿ 
ದರೋಡೆ 


{128 


ಮನೋಹರ ವಾಲಗಾಂವಕರ 


೪ಖನೌದಲ್ಲಿದ್ದ ಬ್ರಿಟಿಶ್ ರೆಸಿಡೆಂಟ್ ರಿಕೆ 
ಟ್ಸ್ ತುಸು ಹೆಚ್ಚು ದಕ್ಷನಾಗಿದ್ದರೆ ಅಥವಾ 
ಅವಧದ ಮುಖ್ಯಮಂತ್ರಿ ನವಾಬ ಆಗಾ ಮೀರ್‌ 
ಸುಲಭದಲ್ಲಿ ಮೋಸಹೋಗುವ ಮನುಷ್ಯನಾಗಿರ 
ದಿದ್ದರೆ ೧೯ ನೆಯ ಶತಮಾನದಲ್ಲಿ , ಲಖನೌದಲ್ಲಿ 
ನಡೆದ ಎರಡು ದರೋಡೆಗಳಲ್ಲಿ ಮೊದಲನೆಯದು 
ಖಂಡಿತವಾಗಿಯೂ ಸಂಭವಿಸುತ್ತಿರಲಿಲ್ಲ ಎನ್ನ 
ಬಹುದು. ೧೯ ನೆಯ ಶತಮಾನದಲ್ಲಿ ಭಾರತದ 
ಲ್ಲಿದ್ದ ಬ್ರಿಟಿಶ್ ಅಧಿಕಾರಿಗಳಲ್ಲಿ ಹೆಚ್ಚಾಗಿ ಕುದು 
ರೆಯ ಮೇಲೆ ಸವಾರಿ ಮಾಡಿಕೊಂಡೇ ಕಚೇ 
ರಿಯ ಕೆಲಸವನ್ನು ನೋಡಿಕೊಳ್ಳು ತ್ತಿದ್ದ ಜಾತಿಗೆ 
ರಿಕೆಟ್ಸ್ ಸೇರಿದ್ದನು. ಆಗಾ ಮೀರನಾದರೋ ಆ 
ಕಾಲದ ಐಷಾರಾಮಿ ನವಾಬರಲ್ಲೊಬ್ಬನಾಗಿ 
- ದ್ದನು. ಲಖನೌದ ಮೊದಲನೆಯ ದರೋಡೆ 
ಯನ್ನು ನಡೆಸಿದ ಚಾಣಾಕ್ಷ ಈಸಾ ಮಿಯಾನಿಗೆ 
ಇವರಿಬ್ಬರಲ್ಲಿ ಒಬ್ಬನಾದರೂ ಸಾಟಿಯಾಗಿರಲಿಲ್ಲ. 
* ೧೮೨೪ ರ ಪ್ರಾರಂಭಕ್ಕೆ ಲಖನೌಗೆ ಬಂದ 
ಈಸಾ ಮಿಯಾ ಸುಂದರನೂ ತೀಕ ದೃಷ್ಟಿಯ 

“ ಇಲಸ್ಟ್ರೇಟೆಡ್ ವೀಕ್ಷಿ ” ಯಿ೦ದ 


D 4 - 8 


೫೮ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ವನೂ ಸವಿಮಾತಿನವನೂ ಉತ್ಸಾಹಪೂರ್ಣನೂ ಕಾರದಲ್ಲಿದ್ದ ರಿಕೆಟ್ಸನನ್ನು ಕಾಣುವುದು ಅಸಾ 
ಆದ ವ್ಯಕ್ತಿಯಾಗಿದ್ದ . ಆಗ ಅವನಿಗೆ ಮೂವತ್ತರ ಧ್ಯವೇ ಆಗಿತ್ತು . ಆದರೆ ತಾನು ಹಿಂದೆ ಬ್ರಿಟಿಶ್‌ 
ಮೇಲೆಪ್ರಾಯವಾಗಿತ್ತು . ಕಳೆದ ನಾಲ್ಕು ವರ್ಷ ಸೈನ್ಯದಲ್ಲಿದ್ದಾಗ ಅದರ ಅಧಿಪತಿಯಾಗಿದ್ದ 
ಗಳಿಂದಲೂ ಈತ ಭೂಗತನಾಗಿದ್ದ . ಲಿಸೆಸ್ಟರ್‌ ಕ್ಯಾಪ್ಟನ್ ಗಫ್ ಎಂಬಾತನ ಶಿಫಾರಸು ಪತ್ರ 
ಎಂಬ ಬ್ರಿಟಿಶ್ ಮನುಷ್ಯನೊಬ್ಬನನ್ನು ಖನಿ ವನ್ನು ಈಸಾ ಮಿಯಾ ತಂದಿದ್ದನು. ರಿಕೆಟ್ಟನಿಗೆ 
ಮಾಡಿದ್ದಕ್ಕಾಗಿ ಈಸಾ ಮಿಯಾನನ್ನು ಜೀವಂತ ಗಫ್ ನ ಪರಿಚಯವಿದೆ ಎಂಬುದು ಈಸಾ 
ಅಥವಾ ಮೃತಾವಸ್ಥೆಯಲ್ಲಿ ಹಿಡಿದುಕೊಟ್ಟವರಿಗೆ ಮಿಯಾಗೆ ಗೊತ್ತಿತ್ತು . ಈ ಪತ್ರ ಖೋಟ್ಟಿಯಾಗಿ 
೨೦೦೦ ರೂಪಾಯಿಗಳ ಬಹುಮಾನ ಕೊಡುವು ತೆಂಬುದರಲ್ಲಿ ಸಂದೇಹವೇ ಇರಲಿಲ್ಲ. . ನಿಜ 
ದಾಗಿ ಆಗಿನ ಬ್ರಿಟಿಶ್ ಸರಕಾರಘೋಷಿಸಿತ್ತು . ಸಂಗತಿ ಏನೇ ಇರಲಿ, ಈ ಪತ್ರವನ್ನು ಬರೆದಿದ್ದ 
ಈಸಾ ಮಿಯಾ ಬಂಡಾಯಗಾರನೆಂದೂ ಅದು ಕ್ಯಾಪ್ಟನ್ ಗಫ್ ಇಷ್ಟು ಹೊತ್ತಿಗಾಗಲೇ 
ಸಾರಿತ್ತು . ಆದರೆ ಈಸಾ ಮಿಯಾನ ಸಾಹಸ ಇಂಗ್ಲೆಂಡಿಗೆ ಮರಳಿ ಹೋಗಿದ್ದ , 
ಕೃತ್ಯಗಳೆಲ್ಲ ಬರೇಲಿ ಜಿಲ್ಲೆಯಲ್ಲಿ ನಡೆದಿದ್ದವಾದ ಗಘನ ಪತ್ರವನ್ನೋದಿಕೊ೦ಡ ರಿಕೆಟ್ಸ್ 
ರಿಂದ ಲಖನೌ ಜನರಿಗೆ ಆತ ಅಪರಿಚಿತನೇ ಈಸಾ ಮಿಯಾನಿಗೆ ಭಟ್ಟಿಯಿತ್ತು ತನ್ನಿಂದಾದ 
ಆಗಿದ್ದ, ಅವನನ್ನು ಶೋಧಿಸಿ ಹಿಡಿಯುವ ಹೊಣೆ ಸಹಾಯವನ್ನೆಲ್ಲ ಮಾಡುವುದಾಗಿ ಭರವಸೆ 
ಯಿದ್ದ ಸರಕಾರಿ ಅಧಿಕಾರಿಗಳಿಗೆ ಮಾತ್ರ ಯಿತ್ಯ , ಲಖನೌ ದರಬಾರಿನಲ್ಲಿ ಒಳ್ಳೆಯ ನೌಕರಿ 
ಅವನ ವಿಚಾರ ಗೊತ್ತಿತ್ತು , 

ಕೊಡಿಸಲು ಯತ್ನಿಸುವುದಾಗಿ ಹೇಳಿದ. ಆದರೆ 
ಹೊಸ ಜೀವನವನ್ನು ಆರಂಭಿಸಬೇಕು, ಈಸಾ ಮಿಯಾ ಆತ ಕೊಡಮಾಡಿದ ಸಹಾಯ 
ಒಳ್ಳೆಯ ಜೀವನವನ್ನೇ ಆರಂಭಿಸಬೇಕು ಎಂದೇ ವನ್ನೆಲ್ಲ ನಿರಾಕರಿಸಿ ತನಗೆ ಸಂದರ್ಶನವಿದ್ದ 
ಇರಬೇಕು, ಈಸಾ ಮಿಯಾ ಅಪರಿಚಿತ ಲಖನೌಗೆ ಕ್ಯಾಗಿ ರಿಕೆಟ್ಸನ ಆಭಾರ ಮನ್ನಿಸಿ ಅಲ್ಲಿಂದ 
ಬಂದದ್ದು . 

ಹೊರಬಿದ್ದ , 
ಆತ ಧೈರ್ಯದ ಹೆಜ್ಜೆಯನ್ನಿಡಲು ಯೋಚಿ ಅವನ ಉದ್ದೇಶ ಈಡೇರಿತ್ತು . ತನ್ನನ್ನು 
ಸಿದ. ತನ್ನನ್ನು ಹಿಡಿಯಬೇಕಾದವರಿಗೆ ತನ್ನ ಹಿಡಿಯುವ ಹೊಣೆ ಹೊತ್ತ ಬ್ರಿಟಿಶ್ ಅಧಿಕಾರಿ 
ನೆನಪಿದೆಯೆ ಇಲ್ಲವೆ ಎಂದು ಖಚಿತ ಪಡಿಸಿಕೊ - ಗಳಿಗೆ ತನ್ನ ನಿಜ ಪರಿಚಯವಿಲ್ಲ ಎಂದು ಖಂಡಿತ 
ಛಲು ಆತ ಬ್ರಿಟಿಶ್ ರೆಸಿಡೆನ್ಸಿಗೆ ಭೆಟ್ಟಿ ಕೊಡಲು ಮಾಡಿಕೊಂಡ ಆತನಿಗೆ ಅವಧದ ಅಧಿಕಾರಿಗಳ 
ನಿರ್ಧರಿಸಿದ. ಇದು ಅತ್ಯಂತ ಸಾಹಸದ ಹೆಜ್ಜೆ ಬಗ್ಗೆ ಹೆಚ್ಚು ಅಂಜಿಕೆ ಉಳಿಯಲಿಲ್ಲ. 
ಯಾಗಿದ್ದರೂ ಲಖನೌದಲ್ಲಿ ಅವನ ಜೀವನದ ಆತ ಫಕೀರನಾದ. ಇಹ ಜಗತ್ತಿನ ಸಕಲ 
ಸುಖ ಭವಿಷ್ಯತ್ತು , ಅವನ ಈ ಯೋಜನೆ ಎಷ್ಟರ ಸುಖಭೋಗಗಳನ್ನೂ ಮೋಹಗಳನ್ನೂ ತ್ಯಜಿಸಿದ 
ಮಟ್ಟಿಗೆ ಫಲಕಾರಿಯಾಗುವುದೆಂಬುದನ್ನು ಅವ- ಸಂನ್ಯಾಸಿಯಂತೆ ಆತ ಪ್ರಾರ್ಥನೆ, ಧ್ಯಾನಗಳೇ 
ಲಂಬಿಸಿತ್ತು . 

ತನ್ನ ಜೀವನದ ಧೈಯ ಎಂದು ಸಾರಿದ. ತಾವಾಗಿ 
- ಬ್ರಿಟಿಶ್ ರೆಸಿಡೆನ್ಸಿಗೆ ಹೋಗಿಈಸಾ ಮಿಯಾ ಬಂದ ಜನರಿಗೆ ಆತ ಸಲಹೆಯನ್ನೂ ಉಪದೇಶ 
ತನ್ನ ನಿಜ ಹೆಸರನ್ನೇ ಹೇಳಿದ ತಾನು ಸೈನ್ಯದಲ್ಲಿ ವನ್ನೂ ಕೊಡತೊಡಗಿದ. ಆ ಕಾಲದಲ್ಲಿ ಸಂನ್ಯಾಸಿ 
ಹಿಂದೆ ಇದ್ದೆನೆಂದೂ ನೌಕರಿಯನ್ನು ಹುಡುಕುತ್ತ ಯಾದವನಿಗೆ ಬಹುಸುಲಭದಲ್ಲಿ ಸಂಪತ್ತು ಕೈ ವಶ 
ಬಂದಿರುವುದಾಗಿಯೂ ಹೇಳಿದ. ನಿತ್ಯ ಕ್ರಮದಲ್ಲಿ ವಾಗುತ್ತಿತ್ತು . ಈಸಾ ಮಿಯಾನ ಸುತ್ತ ಜನ 
ಈಸಾ ಮಿಯಾನಂಥ ಸಾಮಾನ್ಯನಿಗೆ ಉನ್ನತಾಧಿ ನೆರೆಯತೊಡಗಿದರು. ಆತನ ಉಪದೇಶಾಮೃತ 


೫೯ 


ಲಖನೌದಲ್ಲಿ ದರೋಡೆ 
ವನ್ನು ಕೆಳಿ ಕೃತಾರ್ಥರಾಗಿ ಕೃತಜ್ಞತೆಯಿಂದ ಸಂಪಾದನೆಗೆಂದು ಬರಹತ್ತಿದರು, 
ಕಾಣಿಕೆಗಳನ್ನ ರ್ಪಿಸತೊಡಗಿದರು. ಕಾಣಿಕೆಗಳ ತನ್ನ ಹಂಚಿಕೆಯೆ ತನಗೆ ಮುಳುವಾಗುವುದೆಂ 
ಸಂಖ್ಯೆ ಹೆಚ್ಚಾಗತೊಡಗಿದಂತೆ ಅವನ ಭಕ್ತರಲ್ಲಿ ಬಂತೆಯೂ ಅವನಿಗೆ ಅನಿಸದಿರಲಿಲ್ಲ. ಸರ್ವಸಂಗ 
ಕೆಲವರು ಅವನ ಶಾಶ್ವತ ಶಿಷ್ಯರಾಗಬಯಸಿ ಪರಿತ್ಯಾಗಿಯಾದ ಫಕೀರಸ್ತ್ರೀಯರ ಸಹವಾಸ 
ದರು. ಆದರೆ ಎಲ್ಲರೊಡನೆಯೂ ನಯ - ವಿನಯ ದಲ್ಲಿ, ಆತಿಥ್ಯ ಸ್ವೀಕಾರದಲ್ಲಿ ಆಸಕ್ತಿ ತೋರುವು 
ದಿಂದ ನಡೆದುಕೊಳ್ಳುತ್ತಿದ್ದರೂ ಶಾಶ್ವತ ಶಿಷ್ಯ ದಾದರೂ ಹೇಗೆ ? ಬೀಬಾ ಜಾನ್ ಎ೦ಬ ನರ್ತ 
ರನ್ನು ಮಾಡಿಕೊಳ್ಳಲು ಈಸಾ ಮಿಯಾ ಒಪ್ಪ ಕಿಯ ಮೋಹಜಾಲದಲ್ಲಿ ಈಸಾ ಮಿಯಾ ಪೂರ್ತಿ 
ಲಿಲ್ಲ. ಆತನ ಗುರಿ ದೊಡ್ಡದಿತ್ತು . ಅದು ಸಾಧಿ ಯಾಗಿ ಸಿಕ್ಕಿಬಿಟ್ಟಿದ್ದ . ಪರಮಸುಂದರಿಯಾದ 
ಸುವವರೆಗೂ ಆತ ಏಕಾಂಗಿಯಾಗಿ ದುಡಿಯಲು ತರುಣಿ ಮತ್ತು ಅಪಾರ ಧನಪ್ರಾಪ್ತಿಯನ್ನು೦ಟು 
ಸಿದ್ಧನಾಗಿದ್ದ. 

ಮಾಡುವ ವೃತ್ತಿ ಇವುಗಳಲ್ಲಿ ಒಂದನ್ನು ಈಸಾ 
ಅವನು ಕಾದಿದ್ದ ಅವಕಾಶ ಬೇಗ ಬ೦ತು ಮಿಯಾ ಆರಿಸಿಕೊಳ್ಳಬೇಕಾಗಿ ಬಂತು. 
ಈಸಾ ಮಿಯಾನ ಹಬ್ಬ ದ ಕೀರ್ತಿಯನು ಈಸಾ ಮಿಯಾ ಬೀಬಾ ಜಾನಳನ್ನೆ ಆರಿಸಿ 
ಕೇಳಿದ್ದ ಮಹಮ್ಮದ ಖಾನ ಎಂಬಾತ ಅವನ ಕೊ೦ಡ. ತನ್ನ ಭಕ್ತರಲ್ಲಿ ಮಯ್ಯಾದೆಗೇಡಾಗದೆ 
ದರ್ಶನಕ್ಕಾಗಿ ಬಂದ ಮಹಮ್ಮದಖಾನ ಅವ ಆತ ಹೇಗೆ ಪುನಃ ಸಂಸಾರಿಯಾದ ಎನ್ನುವುದು 
ಧದ ಅರಸನ ಅಶ್ವಾರೋಹಿ ದಲದ ಸೇನಾಪತಿ ಒಂದು ರಹಸ್ಯವೇ ಆಗಿದೆ. ಸಂನ್ಯಾಸವನ್ನು 
ಯಾಗಿದ್ದ , ದರಬಾರಿನಲ್ಲಿ ಆತನ ವರ್ಚಸ್ಸು ಬಿಟ್ಟುಕೊಟ್ಟು, ಆತ ಬೀಬಾ ಜಾನಳನ್ನು ಪರಿ 
ವಿಶೇಷವಾಗಿತ್ತು . ಇದೂ ಅಲ್ಲದೆ ಆತ ಅವಧ ಗ್ರಹಿಸಿದಾಗ ಮುಖ್ಯ ಮಂತ್ರಿ ಆಗಾ ಮೀರನು 
ರಾಜ್ಯದಲ್ಲಿಯೇ ಅತಿ ಪ್ರಬಲ ವ್ಯಕ್ತಿಯಾಗಿದ್ದ . ಅವನನ್ನು ಕಪಟಿ ಎಂದು ತಿರಸ್ಕರಿಸದೆ ತನ್ನ 
ಅವಧದ ಮುಖ್ಯಮಂತ್ರಿ ಆಗಾಮೀರನ ನಿಕಟ ಖಾಸ ನೌಕರರಲ್ಲಿ ಒಬ್ಬನನ್ನಾಗಿ ಮಾಡಿ 
ಸ್ನೇಹಿತನಾಗಿದ್ದ ಹಾಂ ! ಈತನೇ ನನಗೆ ಕೊಂಡನು. 
ಯೋಗ್ಯ ಶಿಷ್ಯ ಎಂದು ಈಸಾ ಮಿಯಾ ಯೋಚಿ ಮುಖ್ಯಮಂತ್ರಿಯ ಅರಮನೆಗೆ ಹೊಂದಿಕೊ೦ 
ಸಿದ, ಈಸಾ ಮಿಯಾ ಬಹು ಚತುರದಿ೦ದ ಬಲೆ ಡಿದ್ದ ಚಿಕ್ಕ ಮನೆಯೊಂದರಲ್ಲಿ ಈಸಾ ಮಿಯಾ 
ಬೀಸಿರಬೇಕು. ಏಕೆಂದರೆ ಪ ಥಮ ದರ್ಶನದ ಮತ್ತು ಬೀಬಾ ಜಾನ್ ಇರತೊಡಗಿದರು . 
ಒಂದು ತಿಂಗಳೊಳಗಾಗಿ ಮಹಮ್ಮದ ಖಾನನು ಮುಖ್ಯ ಮಂತ್ರಿಯ ಕಾವ್ಯದರ್ಶಿಯಾಗಿ ಪ್ರಾ 
ಈಸಾ ಮಿಯಾನ ಪಟ್ಟ ಶಿಷ್ಯನಾಗಿದ್ದ . ಅಲ್ಲಿಂದ ಮಾಣಿಕ ಜೀವನ ನಡೆಸುವ ಪ್ರಯತ್ನವನ್ನು 
ಮುಂದೆ ಆಗಾ ಮೀರನ ಪರಿಚಯ ಮಾಡಿಕೊಳ್ಳು ಈಸಾ ಮಿಯಾ ಮಾಡಿದ. ಆದರೆ ತನ್ನ ಲಾಭದಾ 
ವುದೇನೂ ಈಸಾ ಮಿಯಾನಿಗೆ ಕಷ್ಟವಾಗಲಿಲ್ಲ' ಯ ಕ ವೃತ್ತಿಯ ಬದಲು ಬೀಬಾ ಜಾನಳನ್ನು 

ಆಮೇಲೇನು ? ಲಖನೌದಶ್ರೀಮಂತ ಸರ ಆರಿಸಿಕೊಂಡು ಈಸಾ ಮಿಯಾ ತಪ್ಪು ಮಾಡಿದ . 
ದಾರ ಮನೆತನಗಳಲ್ಲಿ ಈ ಸಾ ಮಿಯಾಗೆ ಪ್ರವೇಶ ಗೃಹಸ್ಥ ಜೀವನವನ್ನು ಸಾಗಿಸುವ ಪ್ರವೃತಿ 
ಸಿಕ್ಕಿತು. ಸೈನ್ಯದಿಂದ ಓಡಿಬಂದು ದರೋಡೆ ಅವನದಾಗಿರಲಿಲ್ಲ. ಫಕೀರನಾಗಿ ಸುಖೋಪ 
ಗಾರನಾಗಿದ್ದ ಈಸಾ ಮಿಯಾನಿಗೆ ಈಗ ಸಭ್ಯರ ಭೋಗದಲ್ಲಿ ಕಾಲ ಕಳೆದ ಅವನಿಗೆ ಕೆಲಸ ಮಾ 
ಮನೆಗಳಲ್ಲಿ ಮಾನಸನ್ಮಾನ ದೊರೆಯ ತೊಡಗಿತು. ಡುವ ಮನಸ್ಸು ಉಳಿದಿರಲಿಲ್ಲ . ಜೊತೆಗೆ ಬೀಬಾ 
ದರ ಬಾರಿನ ಶ್ರೇಷ್ಠ ಕುಲದ ಸ್ತ್ರೀಯರು ಅಧಿಕ ಜಾನಳೂ ಹಾಗೆಯೇ ಇದ್ದಳು, ನರ್ತಕಿಯ 
ಸಂಖ್ಯೆಯಲ್ಲಿ ಅವನ ಆಶೀರಾದ- ಅನುಗ್ರಹ ಸ್ವಚ್ಛಂದವಿಲಾಸ ಜೀವನದ ಸವಿ ಕಂಡಿದ್ದ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಅವಳು ಗೃಹಿಣಿಯಾಗಿ ಬಾಳುವುದಕ್ಕೆ ಯೋಗ್ಯ ಆದರೆ ಈ ಪರಿತ್ಯಕ ಪ್ರೇಮಿಗೆ ಇಸ್ಲಾಮಿ 
ಳಾಗಿರಲಿಲ್ಲ . 

ಕಾಯದೆಯ ನಿಯಮಗಳ ಉಲ್ಲೇಖದಿಂದ 
- ಅವರ ಏಕತ್ರ ಜೀವನ ಯಶಸ್ವಿಯಾಗು ಸಮಾಧಾನವಾಗುವುದು ಸಾಧ್ಯವಿರಲಿಲ್ಲ. ಈ 
ವೆಂ ತಿರಲಿಲ್ಲ. ಅವರ ಸಂಸಾರದ ಮೊದಲನೆಯ ಪ್ರಸಂಗದಲ್ಲಿ ಬಲಕ್ಕಿಂತ ಸಾಮೋಪಾಯವೇ 
ದಿನದಿಂದಲೇ ಜಗಳಗಳು ಆರಂಭವಾದವು. ಲೇಸೆಂದು ಭಾವಿಸಿದ ಈಸಾ ಮಿಯಾ ಮುಖ್ಯ 
ಹೆಂಡತಿಯ ಕರ್ತವ್ಯವನ್ನು ಬೀಬಾ ಜಾನ್ ಮಂತ್ರಿಯ ಮನೆಯಲ್ಲಿ ಸಕಲರ ಮನ್ನಣೆ 
ಪಾಲಿಸುವಂತೆನೋಡಿಕೊಳ್ಳಲು ಈಸಾ ಮಿಯಾ ಯನ್ನು ಪಡೆದಿದ್ದ ಕರಾಮತ್ ಅಲಿ ಎಂಬ 
ಅವಳನ್ನು ಹೊಡೆದು ಬಯ್ದು ಮಾಡಬೇಕಾ ಮೌಲ್ವಿಯ ಸಹಾಯ ಕೇಳಿದ. ಕರಾಮತ್ ಅಲಿ 
ಯಿತು. ಒಂದು ತಿಂಗಳ ಈ ಅಸಹ್ಯ ಜೀವನ ಆಗಾ ಮೀರನ ಇಬ್ಬರು ಮಕ್ಕಳಿಗೆ ಪಾಠ 
ವನ್ನು ಹೇಗೆ ಸಹಿಸಿಕೊಂಡ ಬೀಬಾ ಜಾನ್ ಹೇಳಿಕೊಡುತ್ತಿದ್ದ . ಕರಾಮತ್ ಅಲಿ ಈ 
ಬಳಿಕ ತಾಳಲಾರದೆ ಮುಖ್ಯ ಮಂತ್ರಿಯ ಮನೆಗೆ ವಿಷಯದಲ್ಲಿ ತುಂಬ ಯೋಚಿಸಿ, “ ಹಿರಿ | 
ಓಡಿಹೋಗಿ ಮುಖ್ಯ ಮಂತ್ರಿಯ ಹಿರಿ ಬೇಗಂ ಬೇಗಮ್ಮಳು ಬಹಳ ಹಟವಾದಿಯಾದ ಹೆಂಗಸು. 
ಖಾಸ್ ಮಹಾಲಳ ಮರೆಹೊಕ್ಕಳು. ಈಸಾ ಅವಳ ವಿರೋಧ ಕಟ್ಟಿಕೊಳ್ಳುವುದು ಸೆರಗಿನಲ್ಲಿ 
ಮಿಯಾನ ಕೌರ್ಯದಿಂದ ತನ್ನನ್ನು ರಕ್ಷಿಸ ಕೆಂಡ ಕಟ್ಟಿ ಕೊಂಡ ಹಾಗೆ. ಬೀಬಾ ಜಾನಳೇ 
ಬೇಕೆಂದು ಅಂಗಲಾಚಿದಳು. ಅವಳಿಗೆ ಅಭಯ ಏತಕ್ಕೆ ಬೇಕು? ಅವಳ೦ತೆಯೆ ಸುಂದರಿಯರಾದ 
ದಾನವಿತ್ತು ಖಾಸ್ ಮಹಾಲಳು ಅವಳನ್ನು ನರ್ತಕಿಯರಿಗೇನೂ ಕಡಿಮೆಯಿಲ್ಲ,” ಎಂದು 
ತನ್ನ ಮನೆಯಲ್ಲಿ ಇಟ್ಟು ಕೊಂಡಳು. ಈಸಾ ಮಿಯಾಗೆ ಹೇಳಿದ. 

ಮುಖ್ಯಮಂತ್ರಿಯ ಕಾವ್ಯದರ್ಶಿಯಾಗಿದ್ದ * ಈ ಮುದಿ ಮೌಲ್ವಿ ಕೂಡ ಇಸ್ಲಾಮಿ ಕಾಯ 
ಈಸಾ ಮಿಯಾನಿಗೆ ಎಲ್ಲಿ ಬೇಕಲ್ಲಿ ಹೋಗಲು ದೆಯ ಮಾತುಗಳನ್ನೇ ಹೇಳಿದ. ಜೀವನವೆಲ್ಲ 
ಅವಕಾಶವಿದ್ದರೂ ಜನಾನಾದಲ್ಲಿ ಮಾತ್ರ ಇಸ್ಲಾಮಿ ಕಾಯದೆಗಳಿರಲಿ ಬೇರೆ ಯಾವುದೇ 
ಪ್ರವೇಶವಿರಲಿಲ್ಲ. ತನ್ನ ಪ್ರೇಯಸಿಯನ್ನು ತಿರುಗಿ ಕಾಯದೆಗಳಿರಲಿ ಅವುಗಳನ್ನು ಧಿಕ್ಕರಿಸಿಯೇ 
ಕಳಿಸಿಕೊಡಬೇಕೆಂದಾತ ಬೇಗಮ್ಮಳಿಗೆ ಹೇಳಿ ನಡೆದು ರೂಢಿಯಿದ್ದ ಈಸಾ ಮಿಯಾನ ತಾಳೆ 
ಕಳಿಸಿದಾಗ ಕಳಿಸುವುದಿಲ್ಲ ಎಂಬ ಖಂಡಿತ ಮೌಲ್ವಿಯ ಮಾತುಗಳನ್ನು ಕೇಳಿ ತಪ್ಪಿ ಹೋ 
ಉತ್ತರ ಬಂತು. 

ಯಿತು. ಆತ ಮುಖ್ಯಮಂತ್ರಿಯ ಮನೆಯೆದುರು 
ಬಳಿಕ ಈಸಾ ಮಿಯಾ ನೆಟ್ಟಗೆ ಮುಖ್ಯಮಂತ್ರಿ ನಿಂತು “ ಏನಾದದ್ದಾಗಲಿ, ಬೀಬಾ ಜಾನಳನ್ನು 
ಯಿದ್ದಲ್ಲಿಗೆಹೋಗಿ ತನ್ನ ಪ್ರೇಯಸಿಯನ್ನು ಬಿಟ್ಟು ಬಲಾತ್ಕಾರದಿಂದ ಕೊಂಡೊಯ್ಯುವೆ ” ಎಂದು 
ಕೊಡಬೇಕು ಎಂದು ಉದ್ದಟತನದಿಂದಕೇಳಿದ. ಘೋಷಿಸಿದ. 
ಆದರೆ ರಾಜ್ಯದಲ್ಲಿ ಪ್ರಬಲನಾಗಿದ್ದರೂ ಆಗಾ- ತನ್ನ ದಾಳಿಯ ಯೋಜನೆ ಮಾಡಲು ಅವ 
ಮೀರನು ಹೀರಿ ಬೇಗಮ್ಮಳೆದುರು ಅಸಹಾಯನಾ ನಿಗೆ ಬಹಳ ದಿನಗಳು ಬೇಕಾಗಲಿಲ್ಲ . ೧೮೨೪ , 
ಗಿದ್ದ. ಆತ ಈಸಾ ಮಿಯಾನಿಗೆ “ ನಿನ್ನನ್ನು ಬೀಬಾ . ಜೂನ್ ೨ ರಂದು ಆತ ಮತ್ತೆ ಮುಖ್ಯಮಂತ್ರಿಯ 
ಜಾನ್ ಶಾಸ್ಕೋ ಕವಾಗಿ ಲಗ್ನ ಮಾಡಿಕೊಂಡಿಲ್ಲ. ಮನೆಗೆ ಹೋದ. ಇನ್ನೂ ಬಹಳ ಹೊತ್ತೇರಿರ 
ವಾದ್ದರಿಂದ ಅವಳಿಗೆ ತನ್ನ ಪ್ರಿಯಕರನನ್ನು ಲಿಲ್ಲ. ಮುಖ್ಯಮಂತ್ರಿ ಅರಸನ ಭೆಟ್ಟಿಗಾಗಿ 
ಆರಿಸುವ ಸ್ವಾತಂತ್ರವಿದೆ ” ಎಂದು ಉತ್ತರ ಹೋಗಿದ್ದ . ಅವನ ಮಕ್ಕಳು ( ಒಬ್ಬಾತ ೧೧ 

ವರ್ಷದವ, ಇನ್ನೊಬ್ಬಾತ ೬ ವರ್ಷದವ ) 


ಲಖನೌದಲ್ಲಿ ದರೋಡೆ 
ಅಭ್ಯಾಸ ಮಾಡುತ್ತಲಿದ್ದರು. ಅವರ ಶಿಕ್ಷಕ ನಿಶ್ಯಸ್ತ್ರನಾದ ಮೌಲ್ಕಿಯನ್ನುಕೋಣೆಯೊಳಗೆ 
ಮೌಲ್ವಿ ಮಗ್ಗಲಲ್ಲಿದ್ದ ಬಚ್ಚಲು ಮನೆಗೆ ಬರಲು ಬಿಡಲಾಯಿತು, ಅದರಂತೆ ಶಸ್ತ್ರಗಳನ್ನು 
ಹೋಗಿದ್ದ. ತಾನು ಹಿಂದೆ ಮುಖ್ಯ ಮಂತ್ರಿಯ ಕೆಳಗಿಟ್ಟ ಬಳಿಕ ಐದಾರು ಸರದಾರರಿಗೂ 
ಕಾರೈದರ್ಶಿಯಾಗಿದ್ದಾಗ ಹೇಗೋ ಹಾಗೆಯೇ ಕೋಣೆಯಲ್ಲಿ ಪ್ರವೇಶ ಸಿಕ್ಕಿತು. ಅವರೆಲ್ಲ 
ಅವರಿದ್ದಲ್ಲಿಗೆ ಹೋಗಿಈಸಾ ಮಿಯಾ ಆ ಹುಡುಗ ಈಸಾ ಮಿಯಾನನ್ನು ಧಿಕ್ಕರಿಸಿದರು, ಶಪಿಸಿದರು. 
ರೊಂದಿಗೆ ಮಾತಾಡುತ್ತ ನಿಂತ. ಅವನ ಹಿಂದೆಯೆ ಏನೂ ಪ್ರಯೋಜನವಾಗದ್ದನ್ನು ಕಂಡು 
ಬ೦ದಿದ್ದ ೧೦ -೧೨ ಜನರು ಆ ಕೋಣೆಯಲ್ಲಿ ಲಖನೌದ ಅತಿ ಶ್ರೀಮಂತ ವ್ಯಾಪಾರಿಯಾದ 
ಕಾವಲುಗಾರರಂತೆ ನಿಂತರು. ಅವರಲ್ಲಿ ಮೂರು ಗೋವಿಂದಲಾಲನನ್ನು ಕರೆಸಲು ನಿರರಿಸಿದರು. 
ಮಂದಿ ಮೂರು ಬಾಗಿಲುಗಳಲ್ಲಿ ಕಾವಲು ಗೋವಿಂದಲಾಲ ಬಂದ . ವ್ಯಾಪಾರಿಯಾದ 
ನಿಂತರೆ ಉಳಿದವರು ಆ ಹುಡುಗರ ಮಗ್ಗಲಲ್ಲಿ ಅವನು ತನ್ನದೇ ಆದರೀತಿಯಲ್ಲಿ ಸಮಸ್ಯೆಯನ್ನು 
ಸಾಲಾಗಿ ನಿಂತರು. ಬಳಿಕ ಈಸಾ ಮಿಯಾನ ಬಗೆಹರಿಸಲು ಯತ್ನಿಸಿ “ ಎಷ್ಟು ಹಣ ಕೊಟ್ಟರೆ 
ಸಂಜೆಯಾದೊಡನೆ ಅವರು ಪಿಸ್ತೂಲುಗಳನ್ನು ಇಲ್ಲಿಂದ ಹೋಗುತ್ತೀರಿ? ” ಎ೦ದು ಈಸಾ 
ಹೊರತೆಗೆದರು. ಇಬ್ಬರು ಬಲ ಕೈಯಲ್ಲಿ ತಿವಿ ಮಿಯಾನನ್ನು ಕೇಳಿದ. ಈ ಮಾತುಗಳಲ್ಲಿ ಬಿ ಬಾ 
ಗತಿಗಳನ್ನು ಹಿಡಿದುಕೊಂಡು ಎಡಗೈಯಿಂದ ಜಾನಳನ್ನು ಒಪ್ಪಿಸುವ ಪ್ರಸ್ತಾಪವೇ ಇಲ್ಲದ 
ಮುಖ್ಯಮಂತ್ರಿಯ ಮಕ್ಕಳನ್ನು ಹಿಡಿದು ಕೂಗಿ ರಿ೦ದ ಈಸಾ ಮಿಯಾ “ ಊಂ ಹುಂ " ಎಂದ. 
ದರೆ ಅಥವಾ ಓಡಿಹೋಗಲು ಯತ್ನಿಸಿದರೆ ಹಣವನ್ನು ತಿರಸ್ಕರಿಸಿದ. ಆದರೆ ಹಣದಲೋಭ 
ಕೊಂದುಬಿಡುತ್ತೇವೆ ' ಎಂದು ಬೆದರಿಕೆ ಹಾಕಿ ಅವನ ಅನುಚರರನ್ನು ಪೀಡಿಸತೊಡಗಿತು . 
ದರು .. 

ಅವರು ಈ ಸಾ ಮಿಯಾನೊ೦ದಿಗೆ ವಾದಿಸಲು 
ಈಸಾ ಮಿಯಾ ಎಲ್ಲವನ್ನೂ ಯೋಜಿಸಿದ್ದ . ಆರಂಭಿಸಿದರು . ಕಲ್ಪನಾತೀತವಾದ ದೊಡ್ಡ 
ಲೆಕ್ಕ ಹಾಕಿ ಹಂಚಿಕೆ ಹೂಡಿದ್ದ. ಎಲ್ಲವೂ ಶಾಂತ ರಕಮುಗಳ ಮಾತನ್ನಾಡತೊಡಗಿದರು . 
ವಾಗಿ ಯೋಜನೆಯಂತೆ ನಡೆಯಿತು. ಬೇಸಿಗೆಯ ಕೊನೆಗೆ ಅವರಲ್ಲಿ ಕೆಲವರು “ ಇಂತಿಷ್ಟು ಹಣ 
ದಿನಗಳಾದ್ದರಿಂದ ಕುಡಿಯಲು ನೀರನ್ನು ಕೂಡ ಕೊಟ್ಟರೆ ಸಾಕು ” ಎಂದೊಪ್ಪಿಕೊಂಡರು. 
ಇವರು ತಂದುಕೊಂಡಿದ್ದರು. ಈಸಾ ಮಿಯಾ ತಮಾಷೆ ನೋಡಲೆಂದು ಬಂದಿದ್ದ ತರುಣ ವಕೀಲ 
ಅಂತಃಪುರದ ಕಡೆಗೆ ಹೊರಳಿ , “ಬೀಬಾ ಜಾನ ನೊಬ್ಬನಿಗೆ ಕರಾರುಪತ್ರ ಬರೆಯುವ ಕೆಲಸ 
ಳನ್ನು ಕೂಡಲೆ ಒಪ್ಪಿಸಬೇಕು. ಇಲ್ಲವಾದರೆ ಈ ವನ್ನು ಒಪ್ಪಿಸಿದರು. ಆದರೆ ಕರಾರು ಪತ್ರವನ್ನು 
ಮಕ್ಕಳನ್ನು ಕೊಲ್ಲುತ್ತೇನೆ'' ಎಂದುಘೋಷಿಸಿದ, ಈಸಾ ಮಿಯಾನ ಕೈಗಿತೊಡನೆ ಆತ ಅದನ್ನು 
- ಅರ್ಧ ಸ್ನಾನ ಮಾಡಿದ ಮೌಲ್ಕಿ ಬಚ್ಚಲು ಚರಚರ ಹರಿದು ಜನರ ಮುಖದ ಮೇಲೆಸೆದ. 
ಮನೆಯಿಂದ ಟವಲ್ ಸುತ್ತಿಕೊಂಡೇ ಓಡಿಬಂದ. ವಕೀಲ ಮಣಿಯಲಿಲ್ಲ. ಮತ್ತೊಂದು ಕರಾರು. 
ಮುಖ್ಯಮಂತ್ರಿಯ ಸೇವಕರು ಮತ್ತು ಇತರರು ಪತ್ರ ಬರೆದ, ಈಸಾ ಮಿಯಾನ ಸಂಗಡಿಗನೊಬ 
ಕಿಡಿ ಕಿಗಳ ಬಳಿ ಬಂದು ನಿಂತರು. ಅವರೆಲ್ಲ ಅದನ್ನು ಹರಿದುಹಾಕಿದ, ಹತಾ ರು ಕರಾರು 
ಅಸಹಾಯರಂತೆ ನೋಡುತ್ತ ನಿಲ್ಲಬೇಕಾಯಿತು. ಪತ್ರಗಳ ಗತಿ ಇದೇ ಆಯಿತು. 
ಏಕೆಂದರೆ ಅವರೇನಾದರೂ ಕೈಯೆತ್ತಿದರೆ ತತೆ ಅರಮನೆಯಲ್ಲಿದ್ದ ಆಗಾ ಮೀರನಿಗೆ ಈ 
ಕ್ಷಣ ಮಂತ್ರಿಯ ಮಕ್ಕಳು ಯಮಸದನ ಸೇರು ಸಮಾಚಾರ ತಿಳಿಯಿತು. ಅವಧದ ಅರಸು ತನ್ನ 
ತಿದ್ದರು. 

ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಯ 


೬೨ 


ಕಸ್ತೂರಿ, ಡಿಸೆಂಬರ್‌ ೧೯೫೯ 


ಮಕ್ಕಳ ಬಿಡುಗಡೆಗಾಗಿ ಯತ್ನಿಸಿ ವಿಫಲನಾಗಿ ದ್ದ ವು. ಈಸಾ ಮಿಯಾನೊ೦ದಿಗೆ ಮಾತಾಡಿ 
ಬಳಿಕ ಸೈನ್ಯ ಕಳಿಸಿದ. ಸೈನ್ಯ ಕೂಡ ಏನೂ ಒಪ್ಪಂದ ಮಾಡಿಕೊಳ್ಳಲು ಸರ್ವಾಧಿಕಾರವನ್ನು 
ಮಾಡಲಾರದೆ ಹೋಯಿತು. ಈಸಾ ಮಿಯಾನ ಒಪ್ಪಿಸಿ ರಿಕೆಟ್ ತನ್ನ ಸಹಾಯಕ ಅಧಿಕಾರಿ 
ಗುಂಪಿನ ಮೇಲೆ ಶಸ್ತ್ರವೆತ್ತುವುದೇ ತಡ, ಮುಖ್ಯ ಕ್ಯಾಪ್ಟನ್ ಲಾಕೆಟ್ ನನ್ನು ಕಳಿಸಿದ. 
ಮಂತ್ರಿಯ ಮಕ್ಕಳ ಪ್ರಾಣ ಹಾರಿಹೋಗುತ್ತಿ ಮುಖ್ಯ ಮಂತ್ರಿಯ ಮನೆಯ ಎದುರು ರಸ್ತೆ 
ದ್ದುದರಿಂದ ಯಾರೂ ಏನೂ ಮಾಡಲಾರದೇ ಯಲ್ಲಿ ಸಹಸ್ರಾರು ಜನ ಸೇರಿದ್ದರು. ಶಾಂತಿ 
ಹೋದರು . 

ಸುವ್ಯವಸ್ಥೆಯನ್ನು ಕಾಪಾಡಲೆಂದು ಬಂದ ಅರ 
ಹೌಹಾರಿದ ಆಗಾಮೀರ್‌ ಬ್ರಿಟಿಶ್ ರೆಸಿಡೆಂಟ್ ಸನ ಸೈನಿಕರು ಗದ್ದಲವನ್ನು ಹೆಚ್ಚಿಸುತ್ತಿದ್ದರು. 
ರಿಕೆಟ್ಟನಲ್ಲಿಗೆ ಹೋಗಿ ಸಹಾಯ ಯಾಚಿಸಿದ. ಈ ಸಾ ಮಿಯಾ ಮತ್ತು ಅವನ ಸಂಗಡಿಗರನ್ನು 
ಮಕ್ಕಳನ್ನು ಬಿಡಿಸಲು ಮಾಡಿಕೊಳ್ಳುವ ಯಾವ ಅವರು ಬಯ್ದರೆ ಈಸಾ ಮಿಯಾನ ಗುಂಪು ಪ್ರತಿ 
ಕರಾರಿಗಾದರೂ ಒಪ್ಪುವೆನೆಂದು ಆಗಾ ಮೀರ ಯಾಗಿ ಅವರನ್ನು ಬಯ್ಯುತ್ತಿತ್ತು. ಸೆಕೆ ವಿಪ 
ನಿ೦ದ ವಚನ ತೆಗೆದುಕೊಂಡು ರಿಕೆಟ್ಸ್ ತನ್ನ ರೀತವಾಗಿತ್ತು . ಮುಖ್ಯ ಮಂತ್ರಿಯ ಮಕ್ಕಳ 
ಮುನ 'ಗುಲಾಮ ಹುಸೇನನನ್ನು ಈಸಾ ಮಿಯಾ ಪ್ರಾಣದ ಪ್ರಶ್ನೆಯಿರದಿದ್ದರೆ ಆ ಸೈನಿಕರು ನಿಮಿ 
ಇದ್ದಲ್ಲಿಗೆ ಕಳಿಸಿಕೊಟ್ಟ. ಮುಖ್ಯಮಂತ್ರಿ ಯ ಷಾರ್ಧದಲ್ಲಿ ಒಳಗೋಡಿಈಸಾ ಮಿಯಾನನ್ನೂ 
ಮಕ್ಕಳನ್ನು ಒಪ್ಪಿಸಿದರೆ ಬೀಬಾ ಜಾನಳನ್ನು ಅವನ ಜನರನ್ನೂ ತುಂಡರಿಸಿ ಚೆಲ್ಲುತ್ತಿದ್ದರು. 
ಕೊಡಿಸುವುದಾಗಿಯೂ ಆತನಿಗೂ ಆತನ ಸಂಗ ಮುಖ್ಯ ಮಂತ್ರಿಯ ಮನೆಯ ಹೆಂಗಸರ ರೋದನ 
ಡಿಗರಿಗೂ ಕ್ಷಮಾದಾನ ಮಾಡುವುದಾಗಿಯೂ ದಿ೦ದ ಕೋಲಾಹಲ ಹೆಚ್ಚುತ್ತಿತ್ತು . ಆದರೆ 
ಈಸಾ ಮಿಯಾನಿಗೆ ಆಶ್ವಾಸನವೀಯಲು ಇಷ್ಟೆಲ್ಲ ಕೋಲಾಹಲದ ನಡುವೆ ಆ ಇಬ್ಬರು 
ರಿಕೆಟ್ಸ್ ತನ್ನ ಮುನಶಿಗೆ ಅಧಿಕಾರವಿತ್ತಿದ್ದ. ಮಕ್ಕಳು ಮಾತ್ರ ಶಾಂತರಾಗಿಯೇ ಇದ್ದರು. 

ಬೀಬಾ ಜಾನಳ ಸಲುವಾಗಿಯೇ ಇಷ್ಟೆಲ್ಲ ನನಗೆ ತಿನ್ನಲು ಏನೂ ಕೊಡುವುದಿಲ್ಲವಲ್ಲ. 
ಕೋಲಾಹಲವೆಬ್ಬಿಸಿದ್ದ ಈಸಾ ಮಿಯಾನಿಗೆ ಎಂಬುದೇ ಅವರ ತ ಕರಾಲಾಗಿತ್ತು . 
ಮುಖ್ಯಮಂತ್ರಿಯ ಮಕ್ಕಳನ್ನು ಬಿಟ್ಟುಕೊಡಲು ಕ್ಯಾಪ್ಟನ್ ಲಾಕೆಟ್ ಬಂದ. ಅವನು ನಿಶ್ಯಸ್ತ 
ಈಗ ಆತಂಕವೇನೂ ಉಳಿಯಲಿಲ್ಲ . ಅದರೆ ನಾಗಿದ್ದಾನೆ ಎಂದು ಖಚಿತ ಮಾಡಿಕೊಂಡು 
ರೆಸಿಡೆ೦ಟನು ಕೈ ಹಾಕಿದ್ದರಿಂದ ಅವಧದ ಅಧಿ- ಈಸಾ ಮಿಯಾ ಅವನ ಜೊತೆಯಲ್ಲಿ ಮತ್ತೊಂದು 
ಕಾರಿಗಳು ಅಸಹಾಯರಾಗಿದ್ದಾರೆ ಎಂದು ಕೋಣೆಗೆ ಹೋಗಿ ಮಾತಾಡಿದ. “ ಮುಖ್ಯ 
ಕಂಡುಕೊಂಡು ಈಸಾ ಮಿಯಾ, ಬೀ ಬಾಜಾನ ಮಂತ್ರಿ ನನಗೆ ಕೇಡು ಬಗೆದಿದ್ದಾನೆ. ನಾನಿಟ್ಟು 
ಳನ್ನು ಒಪ್ಪಿಸಬೇಕು, ನಮಗೆಲ್ಲ ಕ್ಷಮೆ ದೊರೆತ ಕೊಂಡ ನರ್ತಕಿಯ ಪಲಾಯನಕ್ಕೆ ಸಹಾಯ 
ಬೇಕು, ಜೊತೆಗೆ ಐದು ಲಕ್ಷ ರೂ ಬಾಯಿಗಳನ್ನು ಮಾಡಿ ಲಖನೌದಲ್ಲಿ ನನ್ನ ಮಕ್ಕಾದೆ ಕಳೆದಿ 
ಕೊಡಬೇಕು ಎಂದು ಕರಾರು ಹಾಕಿದೆ. ದಾನೆ. ಅವಳನ್ನು ನನಗೊಪ್ಪಿಸಬೇಕು, ಮೇಲೆ 

ತನ್ನ ಸಂಧಾನ ಅಯಶಸ್ವಿಯಾದದ ನ್ನು ಐದು ಲಕ್ಷ ರೂಪಾಯಿಗಳನ್ನು ಕೊಡಬೇಕು. 
ತಿಳಿಸಲೆಂದು ಮುನಶಿ ರಿಕೆಟ್ಟನ ಬಳಿ ಬಂದಾಗ ನನ್ನ ಸಂಪತ್ತಿನೊಡನೆ ನಾನು ಬೇಕಾದಲ್ಲಿಗೆ 
ಮಧ್ಯಾಹ್ನ ೧೨ ಹೊಡೆದುಹೋಗಿತ್ತು . ಮುಖ್ಯ ನಿರ್ಭಯದಿಂದ ಹೋಗುವಂತಾಗಬೇಕು ” 
ಮಂತ್ರಿಯ ಮಕ್ಕಳು ಈಸಾ ಮಿಯಾನ ಕೈಗೆ ಈಸಾ ಮಿಯಾ ತನ್ನ ಕರಾರು ಹೇಳಿದ. 
ಸಿಕ್ಕು ನಾಲ್ಕು ತಾಸುಗಳು ಕಳೆದು ಹೋಗಿ ನಾಲ್ಕು ತಾಸುಗಳ ವರೆಗೆ ಚರ್ಚೆ ನಡೆಯಿತು. 


TOILET SOAP 


ನಿಮಗೂ - ಸಿನೆಮ ತಾರೆಯರಿಗಿರುವ 
ಹೂವಿನ ಎಸಳಿನಂತಹ ಕೋಮಲತೆ, ಮತ್ತು ಕಾಂತಿ 


ನಿನಗೆ ತಿಳಿದಿರುವಷ್ಟು ಮಟ್ಟಿಗೆ ಚರ್ಮವನ್ನು ಸುಂದರವಾಗಿಟ್ಟು ಕೊಳ್ಳುವುದಕ್ಕೆ ಎಲ್ಲಕ್ಕಿಂತ 
ಉತ್ತಮವಾದ ಸಾಧನ ಲಕಲ್ಸ್ ಟಾಯಿಲೆಟ್ ಸೋಪು. ಅದು ಅಷ್ಟು ಶುದ್ಧ ಹಾಗೂ 
ಸುವಾಸಿತವಾಗಿದೆ ! '' ಎಂದು ಚೆಲುವೆ ಬಿ. ಸರೋಜಾದೇವಿ ಹೇಳುತ್ತಾಳೆ, ಶುದ್ಧವಾದ, ಬಿಳುಪಾದ 
ಲಕ್ ಟಾಯಿಲೆಟ್ ಸೋಪಿನಿಂದ ನಿಮ್ಮ ಚರ್ಮವೂ ಅಷ್ಟೆ ಸುಂದರವಾಗಬಹುದು. 
ಲಕ್ಸ್ ಟಾಯಿಲೆಟ್ ಸೋಪಿನಿಂದ ಸ್ನಾನ ಮಾಡುವುದು ಬಹಳ ಉಲ್ಲಾಸಕರ ! 


ಶುದ್ಧ ಹಾಗೂ ಬಿಳುಪಾದ ಲಕ್ಸ್ ಟಾಯಿಲೆಟ್ ಸೋಪು 


ಸಿನೆಮ ತಾರೆಯರ ಸಾಂದರ್ಯದ ಸೋಪು 

ಹಿಂದುಸ್ತಾನ್ ಲೀವರ್ ಲಿಮಿಟೆಡ್, ಆನರಿಂದತಯಾರಿಸಟಿಕ್ 


LTS.P .1 - 50 KN 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಸಂಜೆ ನಾಲ್ಕು ಗಂಟೆಯ ಹೊತ್ತಿಗೆ “ ನಾನೆಲ್ಲ ಕಾಯಿತು. ಈಸಾ ಮಿಯಾನ ಔದಾರ್ಯಕ್ಕಾಗಿ 
ಸರಿ ಮಾಡುತ್ತೇನೆ ” ಎಂದು ಕ್ಯಾಪ್ಟನ್ ಹರ್ಷೋ ದ್ವಾರಗಳನ್ನು ಹೊರಡಿಸಿತು. ಬೀಬಾ 
ಲಾಕೆಟಣ ಹೊರಗಿದ್ದವರಿಗೆ ಹೇಳಿದ. ಮತ್ತೆ ಜಾನ್ ಅಳು ನಿಲ್ಲಿಸಿ ರೂಪಾಯಿಗಳ ಚೀಲ 
ಮಾತು ಕಥೆ ಮುಂದುವರಿಯುತ್ತಿದ್ದಾಗ ಮುಖ್ಯ ಗಳನ್ನೆತ್ತಿಕೊಂಡು ಓಡಿದಳು . 
ಮಂತ್ರಿ ೨೦೦೦೦ ರೂಪಾಯಿಗಳನ್ನು ಚೀಲ ಅರಸನ ಸೈನಿಕರಿಂದ ರಕ್ಷಿಸಲು ಈಸಾ ಮಿಯಾ 
ಗಳಲ್ಲಿ ತುಂಬಿ ಒಳಗೆ ಕಳಿಸಿದ. ಆ ಹಣದ ನನ್ನು ಬ್ರಿಟಿಶ್ ಸೈನಿಕರ ಕಾವಲಿನಲ್ಲಿ ರೆಸಿಡೆನ್ಸಿಗೆ 
ಪ್ರಭಾವ ಮಾತುಕಥೆ ಸರಾಗವಾಗಿ ನಡೆಯು ಕರೆದೊಯ್ದು ಬಳಿಕ ಕಾನಪು ರಕ್ಕೆ ಕಳಿಸಿಕೊಡ| 
ವಂತೆ ಮಾಡಿ . 

ಲಾಯಿತು. 
ಸಂಧಾನ ಪತ್ರ ಬರೆಯಲ್ಪಟ್ಟಿತು. ಈಸಾ ಮರುದಿನ ಅವಧದ ಅರಸು ಕ್ಯಾಪ್ಟನ್ ಲಾಕೆ 
ಮಿಯಾ ಬೀಬಾ ಜಾನಳನ್ನೂ ತನ್ನ ಸಂಪನನ್ನು ಕರೆದು ಅಭಿನಂದಿಸಿ ಶಾಲುಗಳೇ 
ಇನ್ನೂ ತೆಗೆದುಕೊಂಡು ಬೇಕಾದಲ್ಲಿಗೆಹೋಗ ಮೊದಲಾದ ವಸ್ತುಗಳಿದ್ದ ಹದಿಮೂರು ಹರಿ 
ಬಹುದು. ಬ್ರಿಟಿಶ್ ಹದ್ದಿನಲ್ಲಿಯೂ ಅವನಿಗೆ ವಾಣಗಳನ್ನು ಉಡುಗರೆ ಕೊಟ್ಟ. 
ತೊಂದರೆಯಾಗದು ಎಂಬ ಆಶ್ವಾಸನವನ್ನು ಆದರೆ ಬ್ರಿಟಿಶ್ ಸರಕಾರ ಕ್ಯಾಪ್ಟನ್ ಲಾಕೆ 
ಬ್ರಿಟಿಶ್ ರೆಸಿಡೆ೦ಟರ ಪರವಾಗಿ ಕ್ಯಾಪ್ಟನ್ “ ನನ್ನ ರಿಕೆಟ್ಟನನ್ನೂ ತರಾಟೆಗೆ ತೆಗೆದು 
ಲಾಕೆಟ್ ಈಸಾ ಮಿಯಾನಿಗೆ ಇತ್ಯ , ಕೊಂಡಿತು. ಲಿಸೆಸ್ಟರನ ಖನಿ ಮಾಡಿದವನಿಗೆ 

ಈಸಾ ಮಿಯಾ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಮಾಫಿ ಕೊಟ್ಟಿದ್ದಕ್ಕಾಗಿ ಅವರನ್ನು ಖಂಡಿಸಿ 
ಗಳನ್ನು ಉರುಳಿಸಿದ್ದ . ಬ್ರಿಟಿಶ್ ಸರಕಾರದ ಅವಧಿತ ಆಶ್ವಾಸನ ತನಗೆ ಬಂಧನಕಾರಿಯಲ್ಲ. 
ಮಾಫಿಯೂ ಅವನಿಗೆ ಸಿಕ್ಕಿತ್ತು . 

ಎಂದು ಸಾರಿತು. 

ಈ ಸಂಗತಿ ತಿಳಿಯದಿದ್ದ ಈಸಾ ಮಿಯಾನನ್ನು 
ಕರಾರು ಪತ್ರಕ್ಕೆ ಸಹಿ ಬಿದ್ದೊಡನೆ ಬೀಬಾ ಹಿಡಿಯುವುದು ಕಠಿನವಾಗಲಿಲ್ಲ. ಅವನನ್ನು 
ಜಾನಳನ್ನು ಕರತರಲಾಯಿತು. ಅವಳು ತನ್ನನ್ನು ಅಲಹಾಬಾದಿನಲ್ಲಿ ವಿಚಾರಣೆ ನಡೆಸದೆ ಬಂಧನ 
ಕೊಲ್ಲುತ್ತಾರೆಂದು ಭಾವಿಸಿ ಗಟ್ಟಿಯಾಗಿ ವಿಲಾ ದಲ್ಲಿಡಲಾಯಿತು. 
ಪಿಸತೊಡಗಿದ್ದಳು. ಮಕ್ಕಳನ್ನು ಬಿಟ್ಟುಕೊಟ್ಟು, ಬೀಬಾ ಜಾನಳ ಗತಿ ಮುಂದೇನಾಯಿತೋ 
ಈಸಾ ಮಿಯಾ ೨೦ ,೦೦೦ ರೂಪಾಯಿಗಳ ಚಿಲ ತಿಳಿದಿಲ್ಲ. ಮುಖ್ಯ ಮಂತ್ರಿಯ ಆ ಇಬ್ಬರು 
ಗಳನ್ನು ಬಿಬಾ ಜಾನಳ ಕಾಲ ಬುಡದಲ್ಲಿಟ್ಟು ಮಕ್ಕಳು ಮಾತ್ರ ೧೮೫೦ ರಲ್ಲಿ ಬ್ರಿಟಿಶ್ ಸರ 
“ನೀನಿನ್ನು ಬೇಕಾದಲ್ಲಿಗೆ ಹೋಗಬಹುದು" ಕಾರದಿಂದ ವರ್ಷಾಶನ ಪಡೆದು ಜೀವಿಸುತ್ತಿದ್ದ 
ಎಂದ. ನೆರೆದಿದ್ದ ಜನ ಆಶ್ಚರ್ಯದಿಂದ ಅವಾ ರೆಂದು ತಿಳಿದಿದೆ. 


ಗಿರಾಕಿ :- ಕಳೆದ ಸಲ ನನ್ನ ಕೂದಲನ್ನು ಕತ್ತರಿಸಿದವನು ನೀನೇ 
ಅಲ್ಲವೆ ? 

ಕ್ಷೌರಿಕ :- ಇರಲಿಕ್ಕಿಲ್ಲ ಸರ್ , ನಾನು ಈ ಅ೦ಗಡಿ ಪ್ರಾರಂಭಿಸಿ ಒಂದು 
ವರ್ಷ ಮಾತ್ರ ಆಯಿತು. 


ಸಿಂಧೂ ಸಂಸ್ಕೃತಿಯ ಹುಟ್ಟು ಸಾವಿನ ಕಥೆ 

ಲೋಥಲ್ ನಲ್ಲಿ ಕಂಡಂತೆ 


೫೦೦೦ ವರ್ಷ ಹಿಂದಿನ ನಮ್ಮ ಪೂರ್ವಜರು 


ನಾ , ರ , ಶಿ 


ನಾ ಶತಮಾನದ ಆರಂಭದಲ್ಲಿ ಆಕಸ್ಮಿಕ “ ಸಿಂಧೂನದಿಯ ಸಂಸ್ಕೃತಿ” ಅಥವಾ 
ಘಟನೆಯೊಂದರಿಂದ ಭಾರತದ ಇತಿಹಾಸವು “ ಹರಪ್ಪಾ ಸಂಸ್ಕೃತಿ” ಎಂದು ಹೆಸರಾಂತ ಈ 
ಒಂದೇ ಪೆಟ್ಟಿಗೆ ೫೦೦೦ ವರ್ಷಗಳ ವರೆಗೆ ಹಿಂದೆ ಸಂಸ್ಕೃತಿ ಆರರು ಇಲ್ಲಿಗೆ ವಲಸೆ ಬರುವುದಕ್ಕೆ 
ತಳ್ಳಲ್ಪಟ್ಟಿತು, ಪುರಾತತ್ವ ಶಾಖೆಯವರು ಎಷ್ಟೋ ಹಿಂದೆಯೆ ಉತ್ಕರ್ಷಾವಸ್ಥೆ 
ಸಿಂಧೂನದಿಯ ತೀರದಲ್ಲಿ ನಡೆಸಿದ ಉತ್ಪನನ ಯನ್ನ ಮುಟ್ಟಿತ್ತೆಂಬುದು ಖಂಡಿತ. ಇದನ್ನು 
ಗಳಿಂದ ಅಪೂರ್ವವಾದೊಂದು ಗತ ಕಾಲದ ಕಟ್ಟಿ ಬೆಳಸಿದವರಾರೇ ಇರಲಿ, ಅವರು ರೂಪಿಸಿ 
ಸಂಸ್ಕೃತಿಯ ಕುರುಹು ಬೆಳಕಿಗೆ ಬಂತು . ಕೊಂಡ ಶಿಲ್ಪ ಚಾತುರ ನಗರ ನಿರ್ಮಾಣ 
ಹರಪ್ಪಾ , ಮೊಹೆಂಜೊದಡೆಗಳಲ್ಲಿ ಅಗೆದು ಕೌಶಲ , ಶಿಸ್ತು , ಸಹಕಾರ , ಉನ್ನತ ಮಟ್ಟದ 
ತೆಗೆದ ಈ ಸಂಸ್ಕೃತಿಐವತ್ತು ಶತಮಾನಗಳ ನೈರ್ಮಲ್ಯ ಇವು ಇತ್ತೀಚೆಗಿನ ನಗರಗಳಲ್ಲಿ 
ಹಿಂದೆ ತಲೆದೊರಿ ಸಮಕಾಲೀನ ಪುರಾತನ ಕೂಡ ಕಾಣಲು ದುರ್ಲಭವಾಗಿವೆ. 
ಸಂಸ್ಕೃತಿಗಳಲ್ಲಿ ಶಿಖರಪ್ರಾಯವಾಗಿ ಮೆರೆದು ಕ್ರಿಸ್ತಪೂರ್ವ ೩೦೦೦ ವರ್ಷಗಳಷ್ಟು ಹಿಂದೆ 
ಹೋದಂಥದಾಗಿತ್ತು . 

ಪ್ರಾರಂಭವಾಗಿ ಕ್ರಿ . ಪೂ . ೧೫೦೦ರ ಸುಮಾರಿಗೆ 


ANIL 


SLU+ 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಒಮ್ಮಿಂದೊಮ್ಮೆ ಅಸ್ತಂಗತವಾದ ಸಿಂಧೂ ಮಾಡಿದಲ್ಲಿ ಅಲ್ಲಿಯೂ ಹರಪ್ಪಾ ಸಂಸ್ಕೃತಿಯ 
ಸಂಸ್ಕೃತಿಯನ್ನು ಯಾರು ನಿರ್ಮಿಸಿದರು ? ಅವಶೇಷಗಳು ಲಭಿಸಿದರೆ ಅಚ್ಚರಿಪಡಬೇಕಾ 
ಅವರು ಏನಾದರು ? ಅವರ ಸಂಸ್ಕೃತಿ ಏಕೆ ಗಿಲ್ಲ. 
ನಷ್ಟವಾಯಿತು ? ಅದರ ಅವಸಾನದ ನಂತರ ಸೌರಾಷ್ಟ್ರದಲ್ಲಿ ದೊರಕಿರುವ ಅವಶೇಷಗಳಲ್ಲಿ 
ಕ್ರಿ . ಪೂ . ೬೦೦ರ ವರೆಗೆ, ಅಂದರೆ ಬುದ್ದನ ಅತಿ ಮಹತ್ವದ್ದೆಂದರೆಲೋಥಲ್ , ಈಗ ಅಹಮ 
ಉದಯದ ವರೆಗೆ ಈ ದೇಶದಲ್ಲಿ ಏನಾಯಿತು ? ದಾಬಾದ ಜಿಲ್ಲೆಯ ಧೋಲಕಾ ತಾಲೂಕಿಗೆ 
( ಈಗ ಅದನ್ನು ಇತಿಹಾಸಜ್ಞ ರು “ ಅಂಧಕಾರ ಸೇರಿದ ಸರಗವಾಲಾ ಎಂಬ ಹಳ್ಳಿಯ ಅಂಚಿನಲ್ಲಿ 
ಯುಗ ” ವೆಂದೇ ಹೆಸರಿಸುತ್ತಾರೆ) ಎಂಬ ಪ್ರಶ್ನೆ | ಲೋಥಲ್ ಇದೆ . ಲೋಥಲ್ ಎಂದರೆ ಗುಜ 
ಗಳಿಗೆ ಉತ್ತರಾಷಣೆ ಮಾಡುತ್ತ ಪುರಾತತ್ವ ರಾಠಿ ಭಾಷೆಯಲ್ಲಿ ಸತ್ತವರ ಗುಡ್ಡ ” ಎ೦ದರ್ಥ . 
ಸಂಶೋಧಕರು ಈಚೆಗೆ ವಿಸ್ತಾರವಾದ ಪರಿ “ಮೊಹೆಂಜೊ - ದಡೋ ” ಎಂದರೂ ಸಿಂಧೀ 
ಶೀಲನೆ ನಡೆಸಿದ್ದಾರೆ. ಅವರ ಪರಿಶ್ರಮದಿಂದ ಭಾಷೆಯಲ್ಲಿ ಸತ್ತವರ ಗುಡ್ಡ ಎಂದರ್ಥವಾಗುವುದ 
ಸಿಂಧೂ ಸಂಸ್ಕೃತಿಯ ಹೊಸತೊಂದು, ವಿಶಾಲ ರಿಂದ ಎರಡರ ಹೆಸರುಗಳಲ್ಲಿರುವ ಸಾಮ್ಮ ಎದ್ದು | 
ತರವಾದೊಂದು ಚಿತ್ರ ರೂಪುಗೊಳ್ಳುತ್ತಿದೆ. ಕಾಣುತ್ತದೆ. ಈ ಸತ್ತವರ ದಿಬ್ಬದಲ್ಲಿ ಅನೇಕ ಅಡಿ 

ಮೊದಲನೆಯದಾಗಿ ( ಸಿಂಧೂ ಸಂಸ್ಕೃತಿ" ಮಣ್ಣಿನ ಕೆಳಗೆ ೫೦೦೦ ವರ್ಷ ಹಿಂದಿನ ಹರಪ್ಪಾ 
ಯ ಬದಲು “ ಹಿಂದೂ ಸಂಸ್ಕೃತಿ " ಯೆಂದೇ ಸಂಸ್ಕೃತಿಯ ಹಾಳುಬಿದ್ದ ಭವ್ಯ ನಗರವೊಂದನ್ನು 
ಇದಕೆ ನಾಮಕರಣ ಮಾಡಬೇಕೆಂಬುದಾಗಿ ಅಗೆದು ತೆಗೆಯಲಾಗಿದೆ. ನಿಜವಾಗಿ ಭಾರತ 
ತೋರತೊಡಗಿದೆ. ಏಕೆಂದರೆ ಈ ಜನರ ಅವ 

ವಿಭಜನೆಯಾಗಿ ಸಿಂಧು ಪ್ರಾಂತ ಕೈ ಬಿಟ್ಟ . 
ಶೇಷಗಳು ದಕ್ಷಿಣದಲ್ಲಿ ನರ್ಮದಾ ನದಿಯ ದಡ ಮೇಲೆ, ಸಿಂಧು ಸಂಸ್ಕೃತಿಯ ಅಮೋಘವಾದ 
ದಲ್ಲಿರುವ ಭಗತರಾವ್‌ನಿಂದ ಪೂರ್ವದಲ್ಲಿ 

ಉದಾಹರಣೆ ಈ ದೇಶದಲ್ಲಿ ಲೋಥಲ್ 
ಗಂಗಾ ಯಮುನಾ ನದಿಗಳ ನಡುವೆ ಇರುವ 

ಎಂದೇ ಹೇಳಿದರೆ ಉತೈಕೆಯಾಗಲಾರದು. 
ಉಕಿ ನಾ ವರೆಗೂ ಸಿಕ್ಕಿವೆ. ಜಗತರಾವ್ ಇದು ಸಿಂಧು ಸಂಸ್ಕೃತಿಯ ಪಶ್ಚಿಮದ ಮಹಾ 
ಸೂರತ ನಗರಕ್ಕೆ ಸಮೀಪವಾಗಿದ್ದರೆ ಉಕ್ಕಿ ನಾ 

ದ್ವಾರವಾಗಿದ್ದ ಬಂದರು ನಗರ , ಇಲ್ಲಿಂದಲೇ 
ವಿರತ ನಗರದ ಬಳಿ ಇದೆ . ರಾಜಸ್ಥಾನದ 

ಸಿಂಧು ಸಂಸ್ಕೃತಿಯ ಜನ ಸಾವಿರಾರು ಮೈಲು 
ಬೆಂಗಾಡಿನ ಮಳಲ ಹೊದಿಕೆಯ ಕೆಳಗೂ ಈ 

ದೂರವಿರುವ ನಾಡುಗಳೊಡನೆ ಸಮುದ್ರ 
ಸಂಸ ತಿ ಮಲಗಿದೆ ಎಂಬುದಕ್ಕೆ ಅನೇಕ ಕುರು ವ್ಯಾಪಾರ ಮಾಡುತ್ತಿದ್ದರು. ಸಿಂಧು ಸಂಸ್ಕ . 
ಹುಗಳು ಸಿಕ್ಕಿವೆ. ಸೌರಾಷ್ಟ್ರ ಪ್ರದೇಶವೊಂದರಲ್ಲಿ 

ತಿಯ ಅವನತಿಯ ಕಾರಣಗಳ ಮೇಲೂ ಈ 

ಗತಕಾಲದ ಪಟ್ಟಣ ಬೆಳಕು ಕೆಡವುತ್ತದೆ. 
೮೦ ಹರಪ್ಪಾ ಸಂಸ್ಕೃತಿಯ ಅವಶೇಷ ಸ್ಥಾನಗಳು 
ಈ ವರೆಗೆ ದೊರೆತಿವೆ. ಮತ್ತೆ ಹರಪ್ಪಾ -ಮೊಹೆಂ 
ಜೋ ದಡಗಳಲ್ಲಿ ದೊರೆತ ಚಿನ್ನವುಕೋಲಾ 

ನಡೆಯಿರಿ, ಪಟ್ಟಣವನ್ನು ಪರಿಶೀಲಿಸೋಣ. 

ನೇರವಾದ ರಸ್ತೆಗಳು ; ಅಕ್ಕ ಪಕ್ಕಗಳಲ್ಲಿ 
ರದ ಚಿನ್ನವೆಂದು ವಿಜ್ಞಾನಿಗಳು ನಿರ್ಧರಿಸಿದ್ದಾರೆ. 
ಕನ್ನಡ ನಾಡಿನ ಕೋಲಾರದಲ್ಲಿ ಸಂಶೋಧನೆ 

ಸಾಲಾಗಿ ನಿಂತಿರುವ ಮನೆಗಳು ; ಪ್ರತಿಯೊಂದು 

ಮನೆಗೂ ಕೆ೦ಪಿಟ್ಟಿಗೆಯ ಬಚ್ಚಲುಗಳು; ಬಚ್ಚ 
ಶ್ರೀ ನಾ , ರ, ಶಿ. ಯವರು ಲೋಥಲ್ ನಲ್ಲಿ ಲಿನ ಕೊಳಕು ನೀರು ಹರಿದು ಹೋಗುವುದಕ್ಕೆ 
ಕೆಲಸ ಮಾಡುತ್ತಿರುವ ಕನ್ನಡಿಗ ಪುರಾತತ್ವ ಮುಚ್ಚಿದ ಚರಂಡಿಗಳು ; ಅವೆಲ್ಲ ಹೋಗಿ 
ಜ್ಞರಲ್ಲೊಬ್ಬರಾಗಿದ್ದು ಸಿಂಧು ಸಂಸ್ಕೃತಿಯ ಅನ ದೊಡ್ಡ ಸಾರ್ವಜನಿಕ ಚರಂಡಿಗೆ ಸೇರುವ 
ಶೇಷಗಳನ್ನು ಸಾದ್ಯಂತವಾಗಿ - ಬ್ಯಸಿಸಿದ್ದಾರೆ. ಏರ್ಪಾಡು, ಸಾರಜನಿಕ ಸ್ವಚ್ಛತೆಗೆ ಈ ಜನ 


೬೭ 


೫೦೦೦ ವರ್ಷ ಹಿಂದಿನ ನಮ್ಮ ಪೂರ್ವಜರು 
ಕೊಟ್ಟಿದ್ದ ಮಹತ್ವ , ರಚನೆಯಲ್ಲಿ ಅವರು ಹೋಗಿಬರುವ ನೌಕೆಗಳು ತಂಗುತ್ತಿದ್ದಿರಬೇಕು. 
ತೋರಿದ ಅಚ್ಚು ಕಟ್ಟು ನೋಡಿದರೆ ಅವರು ಪರದೇಶಗಳೊಡನೆ ಇವರಿಟ್ಟಿದ್ದ ಸಂಬಂಧ 
ಬಲು ಶುಚಿಯಾದ ಜನರಿರಬೇಕು. ಕುಡಿಯುವ ಎಷ್ಟು ವ್ಯಾಪಕವಾಗಿತ್ತೆಂಬುದಕ್ಕೆ ಸಾಕ್ಷಗಳ 
ನೀರಿಗಾಗಿ ಕೆ೦ಪಿಟ್ಟಿಗೆಯ ಬಾವಿಗಳನ್ನೂ ಕೊರತೆ ಇಲ್ಲ . ಈ ಬಂದರು ಪಟ್ಟಣದಲ್ಲಿ ದೊರೆ 
ಅವರು ಕಟ್ಟಿಕೊಂಡಿದ್ದರು. ಸಾರ್ವಜನಿಕ ತಿರುವ ಪದಾರ್ಥಗಳಲ್ಲಿ ಇಜಿಪ್ತಿನ ಮಮ್ಮಿಗಳ, 
ಚರಂಡಿಗಳಿಗೆ ಉಪಯೋಗಿಸಿದ ಇಟ್ಟಿಗೆಗಳು ಅಸೀರಿಯದ ಚೌಕಗಡ್ಡದ ಮನುಷ್ಯರ ಮತ್ತು 
ಒಂದೇ ಅಳತೆಯವೂ ನುಣುಪಾಗಿಯೂ ಇದ್ದವು. ಆಫಿ ಕದ ಗೊರಿಲ್ಲಾಗಳ ಮಣ್ಣಿನ ಪ್ರತಿಮೆ 
ಕೊಳಕನ್ನು ತಡೆಗಟ್ಟಲು ಅಲ್ಲಲ್ಲಿ ಸಣ್ಣ ಸಣ್ಣ ಗಳೂ ಕೆಲ ವಿದೇಶಿ ಮಡಕೆಗಳೂ ಇವೆ. 
ಬಾಗಿಲುಗಳನ್ನು ಒದಗಿಸಿದ್ದರು ಇದು ಉನ್ನತ ಲೋಥಲ್‌ನ ಅಂದಿನ ನಿವಾಸಿಗಳಲ್ಲಿ ಅಗ್ನಿ 
ಮಟ್ಟದ ಅನುಭವಶಾಲಿಗಳಲ್ಲದವರಿಗೆ ನೀಗುವ | ಪೂಜಕರೂ ಇದ್ದಿರಬೇಕು. ಇದು ಸಿಂಧು 
ನಿರ್ಮಾಣವಲ್ಲ. ಇದೆಲ್ಲವನ್ನು ಕಾರರೂಪಕ್ಕೆ ಸಂಸ್ಕೃತಿಯಲ್ಲಿ ಈ ವರೆಗೂ ಕಾಣಿಸದಿದ್ದ 
ತರಲು ನಗರಾಧಿಪತ್ಯವೊಂದು ಇದ್ದಿರಲೇ ಬೇಕು ಹೊಸ ವಿಷಯ . ಕೆಲ ಮನೆಗಳಲ್ಲಿ ತ್ರಿಕೋಣ, 
- ಲೋಥಲ್‌ನ ಜನ ನದಿಯ ಪ್ರವಾಹ ಚೌಕೋಣಮತ್ತು ವೃತ್ತಾಕಾರದ ಅಗ್ನಿ ಕುಂಡ 
ದಿ೦ದ ಸದಾ ಪೀಡಿತರಾಗಿದ್ದರೆಂದು ತೋರು ಗಳಿವೆ . ಅವುಗಳಲ್ಲಿ ಬೂದಿ, ಕೆಲ ಮಣಿಗಳು, 
ತದೆ. ಲೋಥಲ್‌ನಲ್ಲಿ ಕಾಣಸಿಗುವ ರಚನೆ ಮತ್ತು ಸುಟ್ಟ ಮಣಿ ನ ತಿಕೋಣಗಳು ಹೇರಳ 
ಗಳಲ್ಲಿ ಒಂದು ಪ್ರಶಂಸಾರ್ಹ ಅಂಶವೆಂದರೆ, ವಾಗಿ ಸಿಕ್ಕಿವೆ. ಇಂಥ ವೇದಿಕೆಯೊಂದರ ಪಕ್ಕ 
ಪ್ರತಿ ವರ್ಷದ ನೆರೆಹಾವಳಿಯಿಂದ ರಕ್ಷಿ ದಲ್ಲಿ ಪಕ್ಷಿ- ಸಸ್ಯಾಕೃತಿಗಳಿಂದ ಚಿತ್ರಿತವಾದ 
ಸಲು ೧೮ ಅಡಿ ಎತ್ತರದ ( ಈಗಿನ ಎತ್ತರ) ಒಂದು ಪಾತ್ರ ಸಿಕ್ಕಿದೆ. ಅವರು ಗೋ ಪೂಜೆ 
ಮಣ್ಣಿಟ್ಟಿಗೆಯ ಹಂತಗಳನ್ನು ಕಟ್ಟಿ ಅದರ ಮಾಡುತ್ತಿದ್ದ ಲಕ್ಷಣಗಳೂ ಸಾಕಷ್ಟು ದೊರೆತಿವೆ . 
ಮೇಲೆ ಮನೆಗಳನ್ನು ಕಟ್ಟುತ್ತಿದ್ದುದು. ಈ ವರೆಗೆ ಈ ಧಾರ್ಮಿಕ ಪದ್ಧತಿ ಆರ್ಯರದೆಂ 
ಲೋಥಲ್ ನಗರ ಭೋಗಾವೋ ಮತ್ತು ಬುದಾಗಿಯೆ ಇತಿಹಾಸಕಾರರು ಭಾವಿಸಿದ್ದರು. 
ಸಾಬರ್ಮ ತಿ ನದಿಗಳ ಮಧ್ಯಾಂತರದಲ್ಲಿ ಅವರು ಸತ್ತವರ ಹೆಣಗಳನ್ನು ಹೂಳುತ್ತಿದ್ದ 
ರುವುದರಿಂದ ಅವರ ಈ ರಕ್ಷಣಾ ವ್ಯವಸ್ಥೆ ರಲ್ಲದೆ ಕೆಲ ವೇಳೆ ದಹಿಸುತ್ತಲೂ ಇದ್ದರು. 
ಅಗತ್ಯವಾಗಿತ್ತು . ಇಂಥ ಒಂದು ರಚನೆ ೨೫೦ ಸುಟ್ಟ ಮೇಲೆ ಅಸಿ ಶೇಷಗಳನ್ನು ಆರಿಸಿ ಪಾತ್ರೆ 
ಅಡಿ ಉದ್ದ , ೬೫ ಅಡಿ ಅಗಲವಾಗಿದೆ ಮೊಹೆಂ ಗಳಲ್ಲಿ ಹುಗಿಯುತ್ತಿದ್ದುದೂ ಉಂಟು. ಆದರೆ 
ಜೋ - ದಡದಲ್ಲಿದ್ದ ಇಂಥದೇ ರಚನೆಯನ್ನು ಅವರ ಶವಸಂಸ್ಕಾರದಲ್ಲಿ ಕಾಣಿಸುವ ಒಂದು 
ವಿದ್ಯಾ೦ಸರು ಹಿಂದೆ ಕೋಟಿಯೆಂದು ಬಗೆದು ಆಶ್ಚಯ್ಯಕರವಾದ ಹೊಸ ಅಂಶವೆಂದರೆ, ಜೋಡಿ 
ಆರರು ಅದನ್ನು ಹಾಳುಗೆಡವಿದರೆಂದೆಣಿಸಿದ್ದರು. ಶವಗಳನ್ನು ಹೂಳುತಿದ್ದುದು. ರಾಜ ಪು ತ ರಲ್ಲಿ 
ಆದರೆ ಇಲ್ಲಿ ಅದರ ನಿಜ ಮರ್ಮ ಗೋಚರಕ್ಕೆ “ ಸತಿ ” ಅಥವಾ “ಜೋಹರ್‌ ” ಎಂಬ ಈ 
ಬಂದಿದೆ. ಈ ಚಕಗಳು ತಮ್ಮ ಇತಿಹಾಸದಲ್ಲಿ ಸಹಗಮನ ಪದ್ದತಿಯಿದ್ದುದನ್ನು ನಾವು ಕೇಳು 
ಮೂರು ಬಾರಿ ಪ್ರವಾಹದ ದುರಂತಕ್ಕೀಡಾಗಿ ತೇವೆ. ಆದರೆ ೫೦೦೦ ವರ್ಷಗಳ ಪೂರ್ವದ 
ದುರಸ್ತಿ ಮಾಡಲಟ ಕುರುಹುಗಳಿವೆ. ಯಾವ ಸಂಸ್ಕೃತಿಯಲ್ಲೂ ಈ ಪದ್ದತಿ 
- ಲೋಥಲ್ ಉತ ನನಗಳಲ್ಲಿ ಸಿಕ್ಕಿರುವ ಅತಿ ಇದ್ದುದು ಇದುವರೆಗೂ ಕಂಡುಬಂದಿಲ್ಲ. 
ದೊಡ್ಡ ರಚನೆಯೆಂದರೆ , ೭೧೫ ಅಡಿ ಉದ್ದ ಅವರು ಇಂದಿನ ಭಾರತೀಯರಂತೆ ಶವವನ್ನು 
೧೧೦ ಅಡಿ ಅಗಲವಿರುವ ಕೆಂಪಿಟ್ಟಿಗೆಯ ನೌಕಾ ಉತ್ತರ ದಕ್ಷಿಣವಾಗಿ ಹೂಳುತ್ತಿದ್ದರು, 
ನಿಲ್ದಾಣ ಅಥವಾ ಧಕ್ಕೆ . ಇಲ್ಲಿ ವಿದೇಶಗಳಿಗೆ ಅವರ ಆರ್ಥಿಕ ಪದ್ದತಿಯ ನಮ್ಮಂತೆ 


III 


೬೮ 

ಕಸ್ತೂರಿ, ಡಿಸೆಂಬರ್ ೧೯೫೯ 

ಭೂಮಾರ್ಗ ಜಲಮಾರ್ಗಗಳೆರಡರಲ್ಲೂ ನಡೆ 
ಯುತ್ತಿದ್ದ ವ್ಯಾಪಾರ , ವ್ಯವಹಾರ ಅತಿ 
ಉಚ್ಛಾಯದಲ್ಲಿದ್ದಿರಬೇಕು. ವ್ಯಾಪಾರದ 
ಮೇಲೆ ಸರಕಾರದ ನಿಷ್ಟುರವಾದ ನಿಬಂಧನೆ 
ಗಳೂ ಇದ್ದಿರಬೇಕು. ಏಕೆಂದರೆ ಎಲ್ಲ ವ್ಯಾಪಾ 
ರಿಗಳೂ ಒಂದೇ ತರದ ಖಚಿತ ತೂಕದ ಕಲ್ಲು 
ಗಳನ್ನು ಉಪಯೋಗಿಸುತ್ತಿದ್ದರು. ೧ ॥” ಘನ 
ಆಕೃತಿಯ ಈ ಜಾಸ್ಪರ್ ಅಥವಾ ಚರ್ಟ್‌ 
ಶಿಲೆಯ ತೂಕದ ಕಲ್ಲುಗಳು ಮೊಹೆಂಜೋ 
ದಡೋವಿನಿಂದಲೇ ಬರುತ್ತಿದ್ದವು. ಅಲ್ಲಿಯೂ 
ಇಂಥವೇ ಕಲ್ಲುಗಳನ್ನು ಪ್ರಯೋಗಿಸುತ್ತಿದ್ದರು, 
- ಅವರ ಕಲಾ ಮತ್ತು ತಾಂತ್ರಿಕ ಪರಿಪೂರ್ಣ 
ತೆಯನ್ನು ಕಂಡು ೨೦ ನೇ ಶತಮಾನದವರಾದ 
ನಾವೂ ಬೆರಗಾಗುತ್ತೇವೆ. ೯ ಅಂಗುಲ ಎತ್ತರ 
ಮತ್ತು ೩ ಅಂಗುಲ ಅಗಲದಲೋಟದ ಮೇಲೆ 
ಕರಿ ಬಣ್ಣದಲ್ಲಿ ಓಡುತ್ತಿರುವ ಜಿಂಕೆ , ಕೂತಿ 

ರುವ ಹಕ್ಕಿ ಮತ್ತು ಕೋತಿಗಳನ್ನು ಜೀವಸದೃಶ 
ಒ೦ದು ಸು೦ದರ ಮಣ್ಣಿನ ಪಾತ್ರೆ 

ವಾಗಿ ಚಿತ್ರಿಸಿದ ಕಲಾವಿದನ ಕೌಶಲ ಸಾಮಾನ್ಯ 
ಮೂರು ವರ್ಗಗಳನ್ನೊಳಗೊಂಡಿತ್ತು . ಬಡವ, 

ಮಟ್ಟದ್ದಲ್ಲ. ಇಂಥ ಅನೇಕ ವಿಧ ಚಿತ್ರಗಳನ್ನು 
ಮಧ್ಯಮ ಮತ್ತು ಶ್ರೀಮಂತ, ಬಡವರಿಗಾಗಿ ಈಗಿ 

ಒಳಗೊಂಡ ಅಸಂಖ್ಯ ಪದಾರ್ಥಗಳು ನಮಗಲ್ಲಿ 
ನಂತೆಯೆ ಮಣಿ ನ ಮನೆ, ಮಣ್ಣಿನ ಪಾತ್ರ ಪರಡಿ, ಸಿಕ್ಕಿವೆ. ಅಲಿ ಲಭ್ಯವಾಗಿರುವ ಮಣಿ ನ ಮರ 
ಉಣ ಲು ಗಡ್ಡೆ ಗೆಣಸು ಆಧಾರವಾಗಿತ್ತು . ಗಳಲಿ ನೂರಕ್ಕೆ ತೊಂಬತ ರಷ ರ ಮೇಲೆ! 
ಮಧ್ಯಮ ವರ್ಗದವರು ಮಣ್ಣಿಟ್ಟಿಗೆಯ ಮನೆ | 

ರಮ್ಯವೂ ಸುಭಗವೂ ಆದ ಕಲೆಯ ಕೈವಾಡವಿದೆ. 
ಗಳಲ್ಲಿ ವಾಸಿಸಿ ಮರ, ಶಂಖ ಮತ್ತು ಕಲ್ಲಿನ ೫೦೦೦ ವರ್ಷಗಳ ವರೆಗೆ ನಿರಂತರವಾಗಿ ಹವೆ ! 
ಪಾತ್ರ ಪದಾರ್ಥಗಳಿಂದ ತೃಪ್ತರಾಗಿದ್ದರು. ಮತ್ತು ಭೂಮಿಯೊಳಗಿನ ದ್ರಾವಕಗಳ ನಿರಯ . 
ಐಶ್ವರವಂತರಲ್ಲಿ ಲಕ್ಷ್ಮಿಯ ವಿಲಾಸ ಧಾರಾಳ ಪ್ರತಿಕ್ರಿಯೆಯನ್ನು ಧಿಕ್ಕರಿಸಿ ಇವು ಇದೇ ಇಂದು! 
ವಾಗಿತ್ತು . ಅವರು ಬಂಗಾರ , ಬೆಳ್ಳಿ , ತಾಮ್ರ , ಚಿತ್ರಿಸಿದಂತೆ ಉಳಿದಿವೆ. 
ಸೀಸ, ಕಂಚು, ರತ್ನ (ಗೋಮೇಧಿಕ ಇತ್ಯಾದಿ) ಆಭರಣಗಳಲ್ಲಿ ಅತಿ ಸೂಕ್ಷ್ಮವಾದ ಬಂಗಾ 
ಗಳಿಂದ ಸಂಪನ್ನರಾಗಿದ್ದರು. ಆದರೆ ಕಬ್ಬಿಣದ ರದ ಮಣಿಗಳನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡಿ 
ಪರಿಚಯ ಅವರಿಗಿರಲಿಲ್ಲ. 

ದಾಗ ಅದನ್ನು ತಯಾರಿಸಿದ ಅಕ್ಕಸಾಲಿಗನಿಗೆ 
ಜನರ ಜೀವನವೃತ್ತಿ ಮುಖ್ಯವಾಗಿ ಕೃಷಿ, ನಮೋ ನಮೋ ಎನ್ನುವಂತೆನಿಸುವುದು, ಕೆಂಪು, 
ಬೇಟೆಯಾಡುವುದು ; ಮೀನು ಹಿಡಿಯುವುದೂ ನೀಲಿ, ಬಿಳಿ , ಕಪ್ಪು ಕಲ್ಲುಗಳಿಂದ ಮುದ್ದಾದ 
ಇತ್ತು . ತಾಮ್ರದ ಮೀನು ಹಿಡಿಯುವ ಕೊಕ್ಕೆ ಮಣಿಗಳನ್ನು ಮಾಡಿ ವಿದೇಶಗಳಿಗೆ ಕಳಿಸುತ್ತಿ 
ಮತ್ತು ತಾಮ್ರದ ಬಾಣಗಳು ನಮಗಿಲ್ಲಿ ಸಿಕ್ಕಿವೆ. ದ್ದರು. ಕೆಂಪು ಮಣಿಗಳ ಮೇಲೆ ಆಮ್ಲದಿಂದ 
ಅವರು ಸಾಗಾಟಕ್ಕಾಗಿ ಎರಡೆತ್ತಿನ ಗಾಡಿ ಸುಂದರವಾದ ಚಿತ್ರಗಳನ್ನು ಕೊರೆಯುವ ಅವರ 
ಗಳನ್ನು ಬಹಳವಾಗಿ ಉಪಯೋಗಿಸುತಿದ್ದರು. ನೈಪುಣ್ಯ ಉಲ್ಲೇಖಿಸುವಂಥಾದ್ದು . ಮಣ್ಣು | 


೬೯. 


೫೦೦೦ ವರ್ಷ ಹಿಂದಿನ ನಮ್ಮ ಪೂರ್ವಜರು 
ಬಳಪದ ಕಲ್ಲು ಮತ್ತು ಫ್ಯಾನ್ಸ್ ಕಲ್ಲುಗಳಿಂದ ಬೀಗದ ಕೈ ಎನಿಸೀತು. 
ತಯಾರಿಸಿದ ಮನೋಹರವಾದ, ಮನುಷ್ಯ , 
ಪಶು ಪಕ್ಷಿಗಳ ಆಕೃತಿಗಳೂ ಆಟದ ಸಾಮಾನು ಅವರಿಗೆ ಮತ್ತು ಅವರ ಸಂಸ್ಕೃತಿಗೆ ಏನಾ 
ಗಳೂ ಸಿಕ್ಕಿವೆ. ಅವರು ಹುಲಿ, ಖಡ್ಡ ಮರ, ಯಿತು ? ಎಂಬ ಪ್ರಶ್ನೆಗೆ ಉತ್ತರವೀಗಸ್ಪಷ್ಟ 
ಸಿಂಹ, ಆನೆ, ಒಂಟಿ, ಹಸು , ಎತ್ತು , ನಾಯಿ , ವಾಗತೊಡಗಿದೆ. ಇದು ಕ್ರಿ . ಪೂ . ೧೫೦೦ ರಿಂದ 
ನವಿಲು, ಕೋಳಿ, ಕುರಿ ಮತ್ತು ಹಾವುಗಳನ್ನು ೬೦೦ ರ ವರೆಗಿನ ಸಾವಿರ ವರ್ಷದ ಅಂಧಕಾರ 
ಬಲವರಾಗಿದ ರು . ಮೂಗುತಿಗಳು, ಬೆಂಡೋ - ಯುಗದ ಮೇಲೆಸ್ವಲ್ಪ ಬೆಳಕು ಬೀರುವ ವಿಷಯ . 
ಲೆಗಳು, ಬಳೆಗಳು, ತಾಮದ ಮುದ್ರೆ, ಉಂಗುರ ಮೊಹೆಂಜೊ - ದಡೋವಿನ ಅವಶೇಷಗಳನ್ನು ಪರಿ 
ಗಳು ಅಲ್ಲಿ ದೊರೆತಿದ್ದು ಇವುಗಳನ್ನು ಧರಿಸುವ ಶೀಲಿಸಿದ ಪಾಶ್ಚಾತ್ಯ ವಿದ್ವಾಂಸರು ಸಿಂಧು ಸಂಸ್ಕ 
ನಮ್ಮ ಸಂಪ್ರದಾಯ ೫೦ ಶತಮಾನ ಹಳೆಯ ತಿಯ ಧ್ವಂಸ ಆರರಿಂದ ಆಯಿತೆಂದು ತರ್ಕಿಸಿ 
ದೆಂದು ತೋರಿಸುತ್ತವೆ. 

ದ್ದರು. ಸಿಂಧೂ ಸಂಸ್ಕೃತಿಯ ಜನ ಉನ್ನತಿ 

ಗೇರಿದವರಾಗಿರದ್ದ ಅವರು ಶಾಂತಿಯ ಭಕ್ತರಾ 
ಈ ಜನಕ್ಕೆ ಓದು ಬರಹ ಬರುತ್ತಿತ್ತು . ಅವರು 
ಬಳಸುತ್ತಿದ್ದುದು ಮೊಹೆಂಜೋ - ದಡೋದಲ್ಲಿ 

ಗಿದ್ದರೆಂದು ಅಲ್ಲಿ ದೊರೆತ ಆಯುಧಗಳು ತೋರಿ 
ಬಳಕೆಯಲ್ಲಿದ್ದ ಚಿತ್ರಲಿಪಿಯೇ . ಅವರು ಉಪ 

ಸುತ್ತವೆ. ಯುದ್ಧೋತ್ಸಾಹಿಗಳಾದ ಆರರು ಈ 
ಯೋಗಿಸುತ್ತಿದ್ದ ಸ್ಟಿಯಲೈಟ್ ಕಲ್ಲಿನ ಮುದ್ರೆಗ 

ಶಾಂತಿವಾದಿಗಳ ಮೇಲೆಎರಗಿ ಅವರನ್ನೂ ಅವರ 
ಳಲ್ಲಿ ಈ ಲಿಪಿಗಳಿವೆ. ಮುದ್ರೆಗಳಲ್ಲಿ ಕೆಲವು 

ಸಂಸ್ಕೃತಿಯನ್ನೂ ನಾಶ ಮಾಡಿದರೆಂದು ಅವರ 
ಚೌಕವಾಗಿಯೂ ಕೆಲವು ಆಯತಾಕಾರವಾ 

ಊಹಾಸರಣಿಯಾಗಿತ್ತು . ಆದರೆ ಲೋಥಲ್ 

ಬೇರೆಯೆ ಕಥೆ ಹೇಳುತ್ತದೆ. 
ಗಿಯೂ ಇವೆ. ಸಾಮಾನ್ಯವಾಗಿ ಈ ಮುದ್ರೆಗಳ 
ಅಳತೆ ೨ x ೨ ” • Q ". ಹಿಂಭಾಗದಲ್ಲಿ ಮುದ್ರೆ 

ಇಲ್ಲಿನ ಕೊನೆಯ ದಿನಗಳಲ್ಲಿ ಸಾರ್ವತ್ರಿಕ 

ವಾದ ಬಡತನ ಕಾಣಿಸುತ್ತದೆ. ಆರರಲ್ಲ, 
ಯೋತ್ತಲು ಬೇಕಾದ ಹಿಡಿ ಸಹ ಇದೆ. ಇವು | 
ಅವರ ವ್ಯಾಪಾರದ ಹೆಗ್ಗುರುತುಗಳಾಗಿರಬೇಕು, 

" ನದಿಯ ಪ್ರವಾಹ ಅವರಿಗೆ ಶತ್ರುವಾಗಿದ್ದಂತಿದೆ. 
ಪ್ರತಿಯೊಂದರ ಮೇಲೂ ಬೇರೆ ಬೇರೆ ಪ್ರಾಣಿಗಳ 
ಚಿಹ್ನಗಳೊಡನೆ ಲಿಪಿಗಳಿವೆ. 
- ದುರ್ದೈವದಿಂದ ಈ ಸಂಸ್ಕೃತಿಯ ಕರ್ತೃ 
ಗಳಾರು ಎಂಬ ಸಮಸ್ಯೆಗೆ ಉತ್ತರ ಇನ್ನೂ 
ದೊರಕಿಲ್ಲ. ಇವರು ದ್ರಾವಿಡರು ಎಂಬವರಿದ್ದಂತೆ 
ಇವರು ಆರರೇ ಎಂದೂ ಸುಮೇರಿಯನ್ನರು 
ಎಂದೂ ಸಾಧಿಸುವವರಿದ್ದಾರೆ. ಲೋಥಲ್ ಶವ 
ಗಳನ್ನು ಮನುಷ್ಯ ಶಾಸ್ತ್ರಜ್ಞರು ಪರೀಕ್ಷಿಸಿ 
ಕೊಡುವ ತೀರ್ಮಾನವು ಈ ಸಮಸ್ಯೆಯನ್ನು 
ಸ್ವಲ್ಪವಾದರೂ ಬಿಡಿಸಬಹುದು. ಸಿಂಧು ಸಂಸ್ಕೃ 
ತಿಯ ಅತಿ ಬಿಗಿಯಾದ ಕಗ್ಗ೦ಟೆಂದರೆ ಇಷ್ಟೆಲ್ಲ 
ಲಿಪಿಗಳು ಸಿಕ್ಕಿದರೂ ಅವುಗಳನ್ನು ಒದಲು 
ಸಾಧ್ಯವಾಗದಿರುವುದು. ಸಿಂಧು ಲಿಪಿಯನ್ನು 
ಓದಿದ ದಿನ ಶುಭ ದಿನ. ಏಕೆಂದರೆ ಸಿಂಧು ಒಂದು ಮುದ್ರೆ : ಇದರ ಲಿಪಿ ಏನು ಹೇಳುವುದೊ 
ಸಂಸ್ಕೃತಿಯ ಕರ್ತೃರಾರೆಂದು ತಿಳಿಯಲು ಅದು 

ದೇವರು ಬಲ್ಲ. 


೭೦ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಮೊದಲೇ ಸೂಚಿಸಿರುವಂತೆ ಭೀಕರ ನೆರೆಯಿಂದ ಮಣ್ಣು ದುರ್ಲಭವಾದುದರಿಂದ ಪಾತ್ರಗಳು 
ಮೂರುಸಲ ತಮ್ಮ ಸುಸಜ್ಜಿತ ನಗರವನ್ನು ಉಳಿ ಚಿಕ್ಕವಾದವು. ಆದರೆ ಆ ಕೃತಿಗಳೆಲ್ಲ ಹಿಂದಿ 
ಸಲು ಹೆಣಗಿಕೊನೆಗೆ ಸೋತು ಅವರು ನಾಡಿನ ನವೆ , ಅವುಗಳ ಮೇಲಿನ ಚಿತ್ರಗಳೂ ಹಿಂದಿನ 
ಒಳಭಾಗಕ್ಕೆ ನುಗ್ಗಿದರು. ಹೋರಾಟದ ಕೊನೆ ವುಗಳ ಅನುಕರಣೆಯೆ . ಜನರ ಮೆಚ್ಚುಗೆಗಾಗಿ 
ಗಾಲದಲ್ಲಿ ಇಲ್ಲಿನ ' ಮನೆಗಳು ಕಿರಿದಾಗಿಯ ಹೊಳಪಿನ ಕೆ೦ಪು ಪಾತ್ರೆಗಳನ್ನು ತಯಾರಿಸುತ್ತಿ 
ಅವ್ಯವಸ್ಥಿತವಾಗಿಯೂ ಇದ್ದುದನ್ನು ಕಾಣು ದೂರು ಬಳಿಕ ಚೆರ್ಟ್ ಕಲ್ಲಿನ ತೂಕದ ಬದಲು 
ತೇವೆ. ಚರಂಡಿಗಳು ಮಾಯವಾದವು. ಹಳೇ ಬೆಣಚು ಕಲ್ಲಿನ ತೂಕ ಬಂತು . ಚೆ‌ ಚಾಕು 
ಇಟ್ಟಿಗೆಗಳನ್ನೇ ಉಪಯೋಗಿಸುತ್ತಿದ್ದರು. ಗಳು ಮಾಯವಾಗಿ ಜಾಸ್ಸರ್ ಕಲ್ಲಿನವು ತಲೆ 
ಅಮೂಲ್ಯ ಪದಾರ್ಥಗಳು ಕಡಿಮೆಯಾದವು. ದೋರಿದವು. ರತ್ನಗಳಿ೦ದಾದ ಮಣಿಗಳ ಸ್ಥಾನ 
ಬಂಗಾರ, ಬೆಳ್ಳಿ , ತಾಮ್ರ ಮತ್ತು ಸ್ಟಿಯಲೈಟ್ ದಲ್ಲಿ ಮಣ್ಣಿನ ಮಣಿಗಳು ಬಳಕೆಗೆ ಬಂದವು. 
ಗಳ ಸ್ಥಳದಲ್ಲಿ ಸುಟ್ಟ ಮಣ್ಣಿನ ವಸ್ತುಗಳ ಬಳಕೆ ಈಗ ನಾವು ಕ್ರಿ . ಪೂ . ೮೦೦ ಕ್ಕೆ ಬಂದು 
ಹೆಚ್ಚಾಯಿತು. ಈ ವಸ್ತುಗಳನ್ನು ಉಪಯೋ ತಲುಪಿದ್ದೆವೆ. ಅದರ ಮುಂದಿನ ಭಾರತದ ಕಥೆ 
ಗಿಸಿದ ಜನ ಖಂಡಿತವಾಗಿ ಹೊಸಬರಲ್ಲ. ಏಕೆಂ ನಮಗೆ ಚೆನ್ನಾಗಿ ಗೊತ್ತು . ಈ ನಿಟ್ಟಿನಲ್ಲಿ ಸಿಂಧು 
ದರೆ ಅವರು ಉಪಯೋಗಿಸುತ್ತಿದ್ದ ಪದಾರ್ಥಗಳ ಸಂಸ್ಕೃತಿ ಶೇಷಾವಸ್ಥೆಗೆ ಮುಟ್ಟಿತ್ತು . ಆದರೆ 
ರೂಪ ಬದಲಿಸಿರಲಿಲ್ಲ . ಕಚ್ಚಾ ವಸ್ತುಗಳ ಪೈ ಅದನ್ನು ಕಟ್ಟಿದ ಜನ ವ್ಯರ್ಥವಾಗಿ ಬಾಳಿರ 
ಬದಲಾಗಿದ್ದವು. ಅದೇ ಸಂಸ್ಕೃತಿ- ಆದರೆ ಲಿಲ್ಲ . ಜಗತ್ತಿನಲ್ಲಿ ಯಾವುದಕ್ಕೂ ಕೊರೆಯಲ್ಲದ 
ಬಡತನದ ತಾಂಡವ . 

ಒಂದು ಘನವಾದ ಸಂಸ್ಕೃತಿಯನ್ನು ಕಟ್ಟಿ 
- ಲೋಥಲ್ ತ್ಯಜಿಸಿದ ಈ ಜನರಿಗೆ ಮುಂದೇ ಶಿಖರಕ್ಕೇರಿಸಿ ಬಳಿಕ ಅವರು ನಿಸರ್ಗದ 
ನಾಯಿತೆಂದು ಇಲ್ಲಿಂದ ೩೨ ಮೈಲು ದೂರ ಒಳ ಕೊಧಕ್ಕೆ ತುತ್ತಾಗಿ ಸಾವಕಾಶ ಅವನತಿ 
ನಾಡಿನಲ್ಲಿ ರುವ ರಂಗಪುರದ ಉತ್ಪನ್ನಗಳಿಂದ ಯನು ಕಂಡಿದ್ದರು. ಅವರು ಯಾರೇ ಆಗಿ 
ಊಹಿಸಬಹುದು. ಲೋಥಲ್ ನ ಕೊನೆಯೇ ರಲಿ , ೫೦೦೦ ವರ್ಷಗಳ ಹಿಂದಿನ ನಮ್ಮ 
ರಂಗಪುರದ ಆರಂಭ. ದಿನ ದಿನಕ್ಕೆ ಜನ ಕ್ಷೀಣ ಪೂರ್ವಿಕರು ಪ್ರಾಜ್ಞರೂ ಹಲವು ನಾಡುಗಳನ್ನು 
ದಶೆಗೆ ಬಂದರೆಂದು ರಂಗಪುರ ತೋರಿಸುತ್ತದೆ. ಕಂಡ ಅನುಭವಿಗಳೂ ತಮ್ಮ ಉನ್ನತ ಸಂಸ್ಕೃ 
ಹೊರಗಿನಿಂದ ಪದಾರ್ಥಗಳನ್ನು ಆಮದು ತಿಯ ಪ್ರತಿಭೆಯನ್ನು ಪರದೇಶದ ಸಂಸ್ಕೃತಿಗಳ 
ಮಾಡಿಸಿಕೊಳ್ಳುವ ಶಕ್ತಿ ಇಲ್ಲದೆ ಅಲ್ಲಿಯೇ ಮೇಲೆ ಬೀರಿದವರೂ ಆಗಿದ್ದರು. ಶಾಂತಿ ಅವರ 
ಇದ್ದ ವಸ್ತುಗಳನ್ನು ಅವರು ಉಪಯೋಗಿಸ ತತ್ವಜ್ಞಾನವಾಗಿತ್ತು . ತತ್ವಜ್ಞಾನಿ ಸಿ. ಇ. ಎಂ . 
ಲಾರಂಭಿಸಿದರು. ಆದರೆ ರಕ್ತಗತವಾದ ಕಲೆ, ಜೋಡ್ ಹೇಳಿದ ಹಾಗೆ, “ ನಮ್ಮ ಈಗಿನ 
ಆಚಾರ ವಿಚಾರಗಳು ಬದಲಾಗಲಿಲ್ಲ. ಮೊದಲು ಶಾಂತಿಪ್ರಿಯತೆ ಮತ್ತು ಅಹಿಂಸಾ ತತ್ವಗಳು 
ಸ್ವಿಯಲೈಟಿನಿಂದ ಮಾಡುತ್ತಿದ್ದ ಮುದ್ರೆಗಳ ನಮ್ಮ ಹರಪ್ಪಾ ಮೊಹೆಂಜೋದಡೆ ( ಮತ್ತು 
ಬದಲು ಅದೇ ಲಿಪಿಗಳನ್ನು ಮಣ್ಣಿನ ಪಾತ್ರ ಲೋಥಲ್ ) ಪೂರ್ವಜರು ಬಿತ್ತಿದ ಬೀಜದ 
ಗಳ ಮೇಲೆ ಕೊರೆಯತೊಡಗಿದರು. ಒಳ್ಳೆ ಫಲ ” ಎಂದು ಅಭಿಮಾನಪಟ್ಟುಕೊಳ್ಳಬಹುದು. 


ನಿಮ ಶಬ ಭಾಂಡಾರ ಬೆಳೆಯಲಿ 


ಶುಭಾಂಡಾರವು ಹಣದ ಭಾಂಡಾರಕ್ಕಿಂತಲೂ ಅಮೂಲ್ಯವಾಗಿದೆ 
ಇಲ್ಲಿ ಪ್ರತಿ ತಿಂಗಳು ಕೆಲವು ಶಬ್ದಗಳನ್ನು ಪರಿಚಯ ಮಾಡಿಕೊಡಲಾಗುವುದು , 
ಆಯಾ ಶಬ್ದ ದ ಮುಂದೆ ನಾಲ್ಕು ಅರ್ಥಗಳನ್ನು ಕೊಟ್ಟಿದ್ದು , ಅವುಗಳಲ್ಲಿ ಒಂದು ಮಾತ್ರ 
ಸರಿಯಾಗಿರುತ್ತದೆ. ನಿಮಗೆ ಸರಿಯೆನಿಸಿದ ಆರ್ಥವನ್ನು ಮೊದಲು ಆರಿಸಿಕೊಳ್ಳಿರಿ, 
ಆಮೇಲೆ ಇದರ ಬೆನ್ನಿನ ಪುಟನೋಡಿರಿ, ಅಲ್ಲಿ ಸರಿಯಾದ ಅರ್ಥಗಳನ್ನು ವಿವರಿಸಿದೆ, 

| ೭ . ವಿಚಿತ್ರಿ 
( ಅ) ಕಸಬರಿಗೆ ( ಆ) ಹೊರೆ ( ಇ) ( ಅ) ತುಂಡರಿಸುವಿಕೆ ( ಆ) ಗೋಡೆ( ಇ) 
ಕೊನೆಯ ( ಈ ) ತುಂಬಿಕೊಡುವ 

ಉರುಳುವುದು ( ಈ ) ಭ್ರಮೆ 


ಪೂರಕ 


೨ . ತಳುವು 

( ಅ) ತಡೆ ( ಆ) ಓಡು ( ಇ) ಹೊಟ್ಟೆ 
ಎಳೆದುಕೊಂಡು ಸಾಗು ( ಈ ) ಪಾತ್ರದ 
ಬುಡ 


೮ . ನಿಗದಿತ 
( ಅ ) ಮೊಸಳೆಯ ಹಿಡಿತ ( ಆ ) ಬಿಗಿಯ . 

ಟ್ರ ( ಇ) ಕರಗಿದ ( ಈ ) ಕೂಡಿದ 


೯ , ಆನಲಾಗ 

( ಅ ) ಬುಡದಿಂದ ತುದಿವರೆಗೆ ( ಆ) ಬೇರು 
ಕಿತ್ತ ( ಇ) ಸತ್ವ ನಾಶ ( ಈ ) ಗಿಡಮೂಲಿಕೆ 


- ನಿರಸನ 
( ಅ) ಒಣಗಿಸುವುದು ( ಆ) ಇಲ್ಲದಂತೆ 
ಮಾಡುವಿಕೆ ( ಇ) ಉಗುಳುವಿಕೆ ( ಈ ) 
ಉಪವಾಸ 
ಪ್ರಗಲ್ಪ 
( ಅ) ಬಸಿರಿ ( ಆ) ಹೊಟ್ಟೆಯಲ್ಲಿರುವ 
ಕೂಸು ( ಇ) ಧೈಠ್ಯವುಳ್ಳ ( ಈ ) ನಂಬಿಕೆ 
ಯುಳ್ಳ 


೧೦ , ಅಭಿಸರಣ 

( ಅ) ಮರೆಹೋಗುವಿಕೆ ( ಆ) ಮಾಟ 
( ಇ) ಎದುರಾಗಿ ಹೋಗುವುದು ( ಈ ) ಭಕ್ತಿ 


೫ , ಪ್ರತ್ಯ೦ತ 

( ಅ) ಕಣ್ಣಿಗೆ ಕಾಣುವ ( ಆ) ಗಡಿಯಲ್ಲಿ 
ರುವ ( ಇ) ವಿರುದ್ದ ( ಈ ) ಬೇರೆಯಾದ 


೧೧ , ಅಗ್ರದೂತ 

( ಅ) ಮುಂಗಾರು ( ಆ ) ಜೂಜುಗಾರ 
( ಇ) ಚಿಂತಾಕ್ರಾಂತ ( ಈ ) ಮುಂದಾಗಿ 
ವರ್ತಮಾನ ಒಯ್ಯುವವ 


( ಅ) ಅಸಹ್ಯ ( ಆ) ರೋಗಗ್ರಸ್ತ ( ಇ ) 
ಬಾಯಬಡ ಕ ( ಈ ) ಐಚ್ಛಿಕ 


೧೨. ಉಪನುರ್ದ 

( ಅ) ಹೋಲಿಕೆಯುಳ್ಳ ( ಆ) ನುಗ್ಗು 
ಮಾಡುವಿಕೆ ( ಇ) ಮೆತ್ತಗೆ ( ಈ ) ಮಣ್ಣು 


೭೧. 


( ಶಬ್ದ ಭಾಂಡಾರ ” ದ ಸರಿಯಾದ ಅರ್ಥಗಳು 
೧ . ಪೂರಕ ( ಈ ) ತುಂಬಿಕೊಡುವ, ಕಡಿಮೆ ೭. ವಿಚಿತ್ರಿ ( ಅ) ತುಂಡರಿಸುವಿಕೆ , ಭಂಗ ; 

ಯನ್ನು ತುಂಬುವ, ಉದಾ - ನೆಹರೂ ಹರಿಯುವಿಕೆ ; ವಿಭಾಗ , ಅಗಲುವಿಕೆ ; 
ಮತ್ತು ಪಟೇಲರು ಗುಣಗಳಲ್ಲಿ ಒಬ್ಬರಿ ನಷ್ಟ ಹೊಂದುವುದು . ಉದಾ - ವ್ರತಕ್ಕೆ 
ಗೊಬ್ಬರು ಪೂರಕರಾಗಿದ್ದರು , ಅಂದರೆ ವಿಚ್ಛಿತಿ ಬಂತು ಅಂದರೆ ಭಂಗ ಬಂತು. 
ಅವರಲ್ಲಿ ಕೊರತೆಯಾದ ಗುಣ ಇವರಲ್ಲಿ , 

[ ಸಂ .] 
ಇವರಲ್ಲಿ ಕೊರತೆಯಾದದ್ದು ಅವರಲ್ಲಿ ೮, ನಿಗದಿತ ( ಆ) ಬಿಗಿಯಲ್ಪಟ್ಟ , ಸಂಕೋಲೆ 
ಇತ್ತು . [ ಸಂ .] 

ಅಥವಾ ಬೇಡಿಯಿಂದ ಕಟ್ಟಲ್ಪಟ್ಟ , 
೨ . ತಳುವು ( ಅ) ತಡೆ, ನಿಲ್ಲು ; ವಿಲಂಬ ತಳಕು ಹಾಕಲ್ಪಟ್ಟ . ಉದಾ - ಅವಳ 
ಮಾಡು, ಕಾಲಕ್ಷೇಪ ಮಾಡು [ ಕನ್ನಡ] 

ಭವಿಷ್ಯ ಅವನದರೊಡನೆ ಬಿಡಿಸಲಾರ 
೩. ನಿರಸನ ( ಆ) ಇಲ್ಲದಂತೆ ಮಾಡುವಿಕೆ , 

ದಂತೆ ನಿಗಡಿತವಾಗಿದೆ. [ ಸಂ .] 
ದೂರೀಕರಿಸುವಿಕೆ ; ನಿರಾಕರಿಸುವುದು ; ೯ , ಆಮಲಾರ ( ಅ) ಬುಡದಿಂದ ತುದಿ 
ಪರಿಹಾರ , ಉದಾ - ಅವನ ಸಂಶಯ 

ವರೆಗೆ , ಸಂಪೂರ್ಣವಾಗಿ, ಉದಾ- ನಾನು 
ಗಳು ನಿರಸನಹೊಂದಿದವು ಅಂದರೆ 

ಅವನ ಪತ್ರವನ್ನು ಆಮೂಲಾಗ್ರವಾಗಿ 
ಇಲ್ಲದಂತಾದವು ; ವಾದಗಳನ್ನು ನಿರಸನ 

ಓದಿದೆ. [ ಸಂ . ಆ - ಇಂದ, ಮೂಲ= 
ಗೊಳಿಸುವುದು ಎಂದರೆ ಅವು ತಪ್ಪೆಂದು 

ಬೇರು, ಅಗ್ರ = ತುದಿ] 
ತೋರಿಸಿ ಕೊಡುವುದು . [ ಸಂ .] ೧೦ , ಅಭಿಸರಣ( ಇ) ಎದುರಾಗಿ ಹೋಗುವಿಕೆ, 
೪ , ಪ್ರಗಲ್ಪ ( ಇ ) ಧೈರವುಳ್ಳ , ದಿಟ್ಟ , ಆತ ಬೆಂಬತಿ ಹೋಗುವಿಕೆ, ಸಂಚಾರ ( ರಕಾ 
ವಿಶ್ವಾಸವುಳ್ಳ ; ಬಲವಾದ ; ಮಾತಿನಲ್ಲಿ 

ಭಿ ಸರಣ= ರಕ್ತ ಸಂಚಾರ) [ ಸಂ . ಅಭಿ = ಎ 
ಜಾಣತನವುಳ ; ಚತುರ; ಪ್ರೌಢ; ಸ್ವಾಭಿ 

ದುರಾಗಿ , ಸರಣ = ಹೋಗುವುದು.] 
ಮಾನವುಳ , ದರ್ಪವುಳ್ಳ , ಪ್ರಗಲ್ಬವಾದ ೧೧ . ಅಗ್ರದೂತ ( ಈ ) ಮುಂದಾಗಿ ವಾರ್ತೆ 
ಮಾತು ಎಂದರೆ ಜಾಣತನದ ಅಥವಾ 

ಒಯ್ಯುವವ , ಹರಿಕಾರ, ಉದಾ 
ತೂಕದ ಮಾತು. ಪ್ರಗಳಾದ ಹೆಂಗಸು 

ಗಾಂಧೀಜಿ ಭಾರತದಲ್ಲಿ ಕ್ರಾಂತಿಯ ಅಗ್ರ 
ಎಂದರೆ ಗಂಡನನ್ನು ಆಳಬಲ್ಲ ದಿಟ್ಟ ದೂತರಾಗಿದ್ದರು. [ ಸಂ .] 
ಹೆಂಗಸು . [ ಸಂ .] 

೧೨ . ಉಪಮುರ್ದ ( ಆ) ನುಗ್ಗು ಮಾಡುವಿಕೆ , 
೫ . ಪ್ರತ್ಯ೦ತ ( ಆ) ಗಡಿಯಲ್ಲಿರುವ; ನೆರೆಯ , 

ಪುಡಿ ಮಾಡುವಿಕೆ ; ನಾಶ ; ತಿಕ್ಕಾಟ, 
ಸಮೀಪದಲ್ಲಿರುವ, ಹೊಂದಿಕೊಂಡಿರುವ 

ಘರ್ಷಣೆ ; ಜರೆಯುವಿಕೆ, ಬೈಗುಳ. [ ಸಂ .] 
( ದೇಶ ಇತ್ಯಾದಿ) ; ಗಡಿಯಾಚೆಗಿನ ರಾಜ್ಯ . 
ಉದಾ - ನಮ್ಮ ಪ್ರತ್ಯಂತ ರಾಷ್ಟ್ರವಾದ 

ನಿನ್ನು ಶಬ್ದ ಶಕ್ತಿಯ ತರಗತಿ 
ಪಾಕಿಸ್ತಾನದ ಆಗುಹೋಗುಗಳನ್ನು 

ನೀವು ಎಷ್ಟು ಶಬ್ದಗಳಿಗೆ ಅರ್ಥ ಆರಿಸಿದ್ದು 
ನಾವು ಅಲಕ್ಷಿಸಲಾರೆವು. [ ಸಂ .] 

ಸರಿಯಾಗಿದೆಯೆಂದು ಎಣಿಸಿ ಕೆಳಗಿನಂತೆ ನಿಮ್ಮ 
೬ . ವೈಕಲ್ಪಿಕ ( ಈ ) ಐಚ್ಛಿಕ, ಆರಿಸಿಕೊಳ್ಳ 

ಶಬ್ದ ಶಕ್ತಿ ಯ ತರಗತಿಗಳನ್ನು ತಿಳಿಯಿರಿ, 
ಬಹುದಾದ ಹಲವು ಪ್ರಕಾರಗಳಲ್ಲಿ 
ಒ೦ದು ; ಸಂಶಯಾಸ್ಪದ, ಅನಿಶ್ಚಿತ. ೬ - ೮ ಸರಿಯಿದ್ದರೆ ...ಸಾಧಾರಣ 

- ೯ - ೧೦ " ... ಉತ್ತಮ 
ಉದಾ- ಈ ಕಾಠ್ಯ ಸಾಧನೆಗೆ ವೈ ಕಲ್ಪಿಕ 

೧೧ - ೧೨ ” .... ಅತ್ಯುತ್ತಮ 
ಉಪಾಯಗಳು ಹಲವು ಇವೆ. [ ಸಂ .] 

೭೨ 


ಅವನಿಗೆ ಅವನ ರಾಜ್ಯಂ ಬದಲು 
ಮತ್ತೊಬ್ಬ ರಾಜ್ಯಂ ದೊರಕಿದಳು 


ತಷ್ಟು ವಿಳಾಸ 


ಕೊ , ಕುಟುಂಬ ರಾವ್ 


ಅಪ್ಪ ಮತ್ತು ಅಣ್ಣ ಕಚೇರಿಗೆ ಹೋಗಿದ್ದರು. 
ತಮ್ಮನೂ ಶಾಲೆಗೆಹೋಗಿದ್ದ . ಅಡಿಗೆಮನೆಯಲ್ಲಿ 
ಅಮ್ಮ ಮತ್ತು ಅತ್ತಿಗೆ ಹಪ್ಪಳ ಲಟ್ಟಿಸುತ್ತ ಕುಳಿ 
ತಿದ್ದರು. ಅವರಿಗೆ ಸಹಾಯ ಮಾಡಬಯಸಿ 
ಅವಳು ಏಳಬೇಕೆನ್ನುವಷ್ಟರಲ್ಲಿ ತಾಯಿ “ ನೀನು 
ಲಟ್ಟಿಸುವ ಹಪ್ಪಳಕ್ಕಿ೦ತ ತಿನ್ನುವುದೇ ಹೆಚ್ಚಾ 
ದೀತು. ನಿನ್ನ ಸಹಾಯ ಬೇಡ ” ಎಂದಳು, 
“ಹೋಗು ಹೋಗು. ಕೈಮೇಕೆ ಹೊಲಸು 
ಮಾಡಿಕೊಳ್ಳು ತ್ತಿ ? ಹೋಗಿ ಯಾವುದಾದರೂ 
ಸಿನೇಮಾ ಪತ್ರಿಕೆಯನ್ನೂ ದು ” ಎಂದು ಅತ್ತಿ 
ಗೆಯೂ ಅವಳನ್ನು ಚೇಷ್ಟೆ ಮಾಡಿದಳು. ಇಷ್ಟೆಲ್ಲ 
ಕೇಳಿಕೊಂಡ ಮೇಲೆ ಅವಳಾದರೂ ಏನು 
ಕೆಲಸ ಮಾಡಬೇಕು ? ಒ೦ದು ಥಾಲಿ ತಣ್ಣೀರು 
ಕುಡಿದು ಹಪ್ಪಳದ ಹಿಟ್ಟಿನ ಸಣ್ಣ ಮುದ್ದೆಯನ್ನು 
ಬಾಯಲ್ಲಿ ಹಾಕಿಕೊಂಡು ಚಪ್ಪರಿಸುತ್ತ ರಾಜ್ಯ 
ಲಕ್ಷಿ ಪಡಸಾಲೆಗೆ ಬಂದಳು . 

ಬಂದೊಡನೆಯೆ ಅವಳಿಗೆ ಕಿಡಕಿಯ ಬಳಿ 
ಬಿದ್ದಿದ್ದ ಪತ್ರ ಕಾಣಿಸಿತು. ಸಮೀಪಹೋಗಿ 
ನೋಡಿದರೆ ಅದರ ಮೇಲೆ ಅವಳ ಹೆಸರೇ ಬರೆ 
ದಿತ್ತು . ಅವಳ ಜೀವನದಲ್ಲಿ ಇಂದೇ ಮೊದಲ 

ತೆಲುಗಿನಿ೦ದ 


' 


a9 


6 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಬಾರಿ ಅವಳ ಹೆಸರಿಗೆ ಪತ್ರ ಬಂದಿತ್ತು . ಯಾರು ಬಿಸಿಲಿನ ತಾಪದಿಂದ ಕಾದು ಬಿರಿದಭೂಮಿ 
ಬರೆದಿರಬಹುದು? ಗುಂಟೂರಿನಿಂದ ಅಕ್ಕ ಬರೆದಿರ ಯಾಗಿದೆ ಅದು. ನಿನ್ನ ಸಹಾನುಭೂತಿ ಯ 
ಬಹುದೇ ? ವಿಳಾಸವನ್ನು ಇಂಗ್ಲೀಷಿನಲ್ಲಿ ಬರೆದ ಮಳೆಯಿಂದಲೇ ಈ ಭೂಮಿ ಮತ್ತೆ ಚಿಗು 
ವರು ಯಾರು? ಅಕ್ಷರವಂತೂ ಭಾವನದಲ್ಲ. ಪತ್ರ ರಬೇಕು. ಲಕ್ಷ್ಮೀ , ನಿನಗೆ ಮನವನ್ನೆ 
ವೇನೊ ಗುಂಟೂರಿನಿಂದಲೇ ಬಂದಿತ್ತು . ಅಕ್ಕನ ಸಾಧಿಸಬೇಕೆಂದಿದ್ದರೆ ಅದಕ್ಕೆ ಇದೇ 
ಪತ್ರ ನಿನ್ನೆಯೆ ಬಂದಿದೆ ಮನೆ ಬದಲಾಯಿಸುವ ಯೋಗ್ಯ ಸಮಯವಾಗಿತ್ತೇ ? ಕೂಡಲೆ 
ಗಡಿಬಿಡಿಯಲ್ಲಿ ಅವಳಿಗೆ ಉತ್ತರ ಬರೆಯಲು ಉತ್ತರ ಬರಿ, ಕಾಲ ಯಾವಾಗಲೂ ಒಂದೇ 
ತಾಯಿಗೆ ಪುರುಸೊತ್ತಾಗಿರಲಿಲ್ಲ. 

ರೀತಿ ಇರುವುದಿಲ್ಲ . ನನಗೆ ಪುನಃ ನೌಕರಿ 
ಪತ್ರ ಓದುವ ಆತುರ ಲಕ್ಷ್ಮಿಗೆ ತಡೆಯದಾ- ಸಿಕ್ಕೇ ಸಿಗುವುದು . 
ಯಿತು. ಬಾಯಲ್ಲಿದ್ದ ಹಪ್ಪಳದ ಹಿಟ್ಟನ್ನು ನುಂಗಿ ನಿಜ ಹೇಳುವುದಾದರೆ ನಾನು ಇತರರ 
ಅವಳು ಪತ್ರವನ್ನೊಡೆದಳು. ಮೊದಲನೆಯ ಸಹಾನುಭೂತಿಯನ್ನು ಅಪೇಕ್ಷಿಸ ಬಾರದು . 
ವಾಕ್ಯವನ್ನೋದಿದೊಡನೆಯೆ ಆಶ್ಚರ್ಯದಿಂದ ಏಕೆಂದರೆ ಈಗಲೂ ನನಗೆ ಒಂದು ನೌಕರಿ 
ಅವಳು ಬಿಳುಪೇರಿದಳು - ಮುಖಕ್ಕೆ ಸೂಜಿ ಸಿಗುವಂತಿದೆ. ಆದರೆ ನಾನೇ ಅದನ್ನು 
ಚುಚ್ಚಿದರೂ ಒಂದು ಹನಿ ರಕ್ತ ಬರದಷ್ಟು . ನಿರಾಕರಿಸಿದ್ದೇನೆ. ಅದಕ್ಕಾಗಿ ನನ್ನ 
“ ನನ್ನ ಪ್ರಾಣಪ್ರಿಯೆ ರಾಜ್ಯಂ. ” 

ಸಂಬಂಧಿಕರು , ಮಿತ್ರರು ನನ್ನ ಮೇಲೆ 
ರಾಜ್ಯ ಲಕ್ಷ್ಮಿಯ ಕಣ್ಣುಗಳು ಸರನೆ ಪತ್ರದ ರೇಗಿದ್ದಾರೆ. ನೂರುರೂಪಾಯಿಯ ನೌಕ 
ಕೊನೆಯಲ್ಲಿದ್ದ ಸಹಿಯತ್ತ ಹೋದವು- “ ನಿನ್ನ ರಿಗಾಗಿ ಅಪ್ರಾಮಾಣಿಕ , ಗರ್ವಿಷ್ಣ ಹುಂಬ 
ಪ್ರೇಮೋಪಾಸಕ ರಂಗಾರಾವ್ , ” 

ನಲ್ಲಿ ಅವಮಾನವನ್ನು ನುಂಗಿಕೊಂಡು 
ತನ್ನನ್ನು ಯಾರೂ ಸಿಕ್ಕಾಬಟ್ಟಿ ಬಯ್ದು ೦- ಕೆಲಸವನ್ನು ಹೇಗೆ ಮಾಡಲಿ ? ನಮ್ಮನ್ನು 
ತೆಯೋ ಅಥವಾ ಹೊಡೆದಂತೆಯೊ ಅಕ್ಕಿಗೆ ಆನಿ ಮಾರಿಕೊಂಡು ಗುಲಾಮರಂತೆ ಬಾಳು 
ಸಿತು. ಕಣ್ಣು ತೆರೆದಿದ್ದವು, ಆದರೆ ಏನೂ ಕಾಣಿ ವುದೂ ಒಂದು ಜೀವನವೇ ? 
ಸುತ್ತಿರಲಿಲ್ಲ, ಕಿವಿಯಲ್ಲಿ ಏನೋ ಗುಂಯಿಗುಡು ಏನಾದರೊಂದು ಕವಿತೆಯನ್ನು ಬರೆ 
ತಿ ತು , ಶರೀರವಿಡೀ ಬೆವತು ನೀರಾಗಿತು . ಯೋಣವೆಂದು ಯೋಚಿಸಿದೆ, ಬರೆಯುವು 
ಶಾ .ಸವ ಜೋರುಜೋರಾಗಿ ಬರುತಿ ತು .. ದಾಗಿದ್ದರೆ ಈ ಪತ್ರದಲ್ಲಿಯೇ ಬರೆದುಬಿಡು 
ಯಾರೀತ ರಂಗಾರಾವ್ , ತನಗೆ ಪತ್ರ ಬರೆದವ ! ತಿದ್ದೆ . ಆದರೆ ಹೇಳಿದೆನಲ್ಲ, ನನ್ನ ಹೃದಯ 
ಇಷ್ಟು ಸೊಕ್ಕೆ ಅವನಿಗೆ ? 

ತುಂಡುತುಂಡಾಗುತ್ತಿದೆ, ಅದರಿ೦ದ ಒ೦ದು 
- ಸಿಟಿನ ಕಾವು ತುಸು ಇಳಿದಾಗ ಲಕ್ಷ್ಮೀ ಸ್ವರವೂ ಹೊರಡುವಂತಿಲ್ಲ . ಸುಂದರವಾದ 
ಯೋಚಿಸಿದಳು, ನೋಡೋಣ ಏನು ಬರೆದಿ ಪ್ರೇಮಪತ್ರ ಬರೆಯಬೇಕೆಂದರೆ ಈ ಪತ್ರ 
ದಾನೆ ಎಂದು , ಓದಿದ ಮೇಲೆ ಹೇಗೂ ಹರಿದೊ ದಲ್ಲಿ ನನ್ನ ಕಷ್ಟಗಳ ಹೊರತು ಬೇರೆ 
ಗೆಯುವುದಂತೂ ಇದ್ದೇ ಇದೆಯಲ್ಲ ! ಮಾತೇ ಬರಲಿಲ್ಲ. ಮುಂದೆಂದಾದರೂ 

ಅ೦ಥ ಪತ್ರ ಬರೆಯುತ್ತೇನೆ. 
“ ನನ್ನ ಪ್ರಾಣಪ್ರಿಯೆ ರಾಜ್ಯಂ, 
ಬಹಳ ದಿನಗಳಿಂದ ನಿನ್ನ ಪತ್ರ ಬರಲಿಲ್ಲ. 

ನಿನ್ನ ಪ್ರೇಮೋಪಾಸಕ, 
ನನ್ನ ಜೀವನದಲ್ಲಿ ಏನೂ ರಸ ನಿಲ್ಲ, ಉಗ್ರ 

ರಂಗಾರಾವ್ , ೨) 


ತಪ್ಪು ವಿಳಾಸ 

೭೫ 
ರಾಜ್ಯಲಕ್ಷ್ಮಿ ಪತ್ರವನ್ನೂ ನಿದ್ದೆ ಒಳಿತಾ ಡೋಣ ಎಂದು ಎಷ್ಟೋ ಸಲ ಯೋಚಿಸು 
ಯಿತು. ಓದಿದೊಡನೆ ಅವಳ ಸಿಟ್ಟು ತಣ್ಣಗಾ- ತೇನೆ. ಆದರೆ ಟೊಂಕ ಬಗ್ಗಿಸಿ ಕೆಲಸಮಾಡಲು 
ಯಿತು. ಈ ಪತ್ರ ಅವಳದಾಗಿರಲಿಲ್ಲ. ಹಾಗಿ - ಮನಸ್ಸೇ ಇಲ್ಲ . ಈ ಮನೆಯಲ್ಲಿ ರಾಜಯ್ಯಮ್ಮ 
ದ್ದರೆ ಅವಳ ಹೆಸರು, ವಿಳಾಸ ಅದರ ಮೇಲೆ ಇದ್ದಾಗ ನಾವು ಏನೇನೆಲ್ಲ ಮಾಡುತ್ತಿದ್ದೆವು 
ಹೇಗೆ ಬಂತು ? 

ಗೊತ್ತೆ ? ” 
- ಹಾಂ ! ಹೌದು, ಲಕ್ಷ್ಮಿಯ ಕುಟುಂಬ ಇಲ್ಲಿಗೆ ರಾಜ್ಯ ಲಕ್ಷ್ಮಿಗೆ ಅವಕಾಶ ಸಿಕ್ಕಿತು. “ ಅತ್ತೆ , 
ಬರುವ ಮೊದಲು ಈ ಮನೆಯಲ್ಲಿ ಆ೦ಧ ಈ ಮನೆಯಲ್ಲಿ ಮೊದಲಿದ್ದ ರಲ್ಲ, ಅವರಿಗೆ 
ಕುಟುಂಬವೊಂದು ಇರುತ್ತಿತ್ತು . ಅವರಲ್ಲಿಯೂ ಹೆಣ್ಣು ಮಕ್ಕಳಿದ್ದರೆ ? ” ಎಂದವಳು ಕೇಳಿದಳು . 
ಒಬ್ಬ ರಾಜ್ಯ ಲಕ್ಷ್ಮಿ ಇದ್ದಿರಬೇಕು. ಮನೆಗೆ “ ಇದ್ದಳು. ಒಬ್ಬಳೇ ಒಬ್ಬ ಮಗಳಿದ್ದಳು, 
ಬಂದು ಒಂದೆರಡು ದಿನಗಳು ಮಾತ್ರ ಆಗಿವೆ. ಅವಳ ಕಥೆ ಏನು ಹೇಳಲಿ ! ಅವಳ ಆಡಂಬರ 
ಯಾರಾದರೂ ಚೇಷ್ಟೆ ಮಾಡಲು ಬರೆದಿದ್ದಾರೆ ವೇನು ? ಯಾವಾಗಲೂ ಪುಸ್ತಕ, ಪತ್ರಿಕೆ ಅಂತ 
ಎಂದರೆ ಅವರಿಗೆ ಹೆಸರು ವಿಳಾಸ ಎಲ್ಲ ಹೇಗೆ ಏನಾದರೂ ಓದುತ್ತಿದ್ದಳು. ಸಿನೇಮಾ, ಪ್ರವಾಸ 
ಗೊತ್ತಾಗಬೇಕು ? ಪತ್ರ ಅಮ್ಮ , ಅತ್ತಿಗೆ ಗಳಂತೂ ನಿತ್ಯ ಇದ್ದದ್ದೆ . ಅವಳು ಬಿ . ಎ . 
ಅಥವಾ ಇನ್ಯಾರಾದರೂ ಒಬ್ಬರ ಕೈಗೆ ಸಿಕ್ಕಿದರೆ ವರೆಗೆ ಓದಿದ್ದಳು ಗೊತ್ತೇ ? " 
ಚೆನ್ನಾಗಿರುವುದಿಲ್ಲ ಎಂದುಕೊಂಡು ರಾಜ್ಯಲಕ್ಷ್ಮಿ “ ಅವಳ ಹೆಸರೇನು? " 
ಅದನ್ನು ಹರಿದು ಕಿಡಿಕಿಯಾಚೆ ಬಿಸುಟು “ ರಾಜ್ಯಂ ಎಂದು ಕರೆಯುತ್ತಿದ್ದರು. ರಾಜ್ಯ 
ಬಂದಳು, ಅಡಿಗೆಮನೆಗೆ ಹೋಗಿತಾಯಿ ಮತ್ತು ಲಕ್ಷ ಎಂದಿರಬೇಕು ಹೆಸರು. " 
ಅತ್ತಿಗೆಯ ಕಣ್ಣು ತಪ್ಪಿಸಿ , ಹಪ್ಪಳದ ಹಿಟ್ಟನ್ನು “ ಎಲಾ ! ನನ್ನ ನಾದಿನಿಯ ಹೆಸರೂ ರಾಜ 
ಬಾಯಿಗೆ ಹಾಕಿಕೊಳ್ಳತೊಡಗಿದಳು. ಲಕ್ಷ್ಮಿ ” ಅತ್ತಿಗೆ ಹೇಳಿದಳು . 
- “ ಮತ್ತೆ ಬಂದೆಯಾ ? ” ಅತ್ತಿಗೆ ಕೇಳಿದಳು. “ ಹೆಸರಲ್ಲೇನಿದೆ ? ಈ ಹುಡುಗಿಯ ಮುಂದೆ 

ರಾಜ್ಯ ಲಕ್ಷ್ಮಿ ಉತ್ತರ ಕೊಡಬೇಕೆನ್ನುವಷ್ಟು ಆ ಹುಡುಗಿಯನ್ನು ನಿವಾಳಿಸಿ ಒಗೆಯಬೇಕು. 
ರಲ್ಲಿ ನೆರೆಮನೆಯ ದೌಪದಮ್ಮ ಬಂದಳು. ಪೌಡರು ಪೋಮೇಡು ಮೆತ್ತಿಕೊಂಡರೆ ಆಯಿತೆ? 
ಅವಳೂ ಆ೦ಧ್ರದವಳೇ . . 

ಇವಳ ಸೌಂದರವೇನು? ಅವಳರೂಪವೇನು ? 
“ ವ್ಹಾ ! ಮಸಾಲೆ ಹಪ್ಪಳ ! ಏನು ಭಾಗ್ಯ ಮತ್ತೆ ನನಗೆ ಹಪ್ಪಳ ಕೊಡುತ್ತೇನೆಂದಿದ್ದಿರಿ . 
ನಿಮ್ಮದು! ಇಲ್ಲಿಯ ಬಿಳಿಯ ಖಾರವಿಲ್ಲದ ಸಪ್ಪ ಕೊಡುತ್ತೀರಾ ? ಪುಕ್ಕಟೆ ಬೇಡ, ರೊಕ್ಕ ಕೊಡು 
ಗಿನ ಹಪ್ಪಳ ತಿಂದು ಬೇಸತ್ತಿದ್ದೇನೆ” ದೌಪ ತೇನೆ” ದೌಪದಮ್ಮ ಹೇಳಿದಳು. 
ದಮ್ಮ ಹೇಳಿದಳು. . 

ಎರಡು ಮೂರು ದಿನಗಳ ವರೆಗೆ ರಂಗಾ 
* ಪಟ್ಟಣ ವಾಸ, ಎಲ್ಲವನ್ನೂ ಕೊಂಡು ರಾವಿನ ಪತ್ರದ ನೆನಪು ಆಗುತ್ತಲೇ ಇತ್ತು . 
ಕೊಳ್ಳುವ ಚಟ ಬಿದ್ದಿದೆಯೋ ಏನು ? ನಮ್ಮ ಪತ್ರದ ವಾಕ್ಯಗಳು ಅವಳ ಮನದಲ್ಲಿಕೋಲಾ 
ಜನರೆಲ್ಲ ಮನೆಯಲ್ಲಿಯೇ ಹಪ್ಪಳ ಮಾಡಿಕೊಳ್ಳು ಹಲವನ್ನೆಬ್ಬಿಸಿದ್ದವು. ಎಲ್ಲರಿಗೂ ಲಕ್ಷ್ಮಿಯ 
ವುದಿಲ್ಲವೆ ? " ಲಕ್ಷ್ಮಿ ಯ ತಾಯಿ ಹೇಳಿದಳು, ಅನ್ನ ಮನಸ್ಕತೆಯ ಅರಿವಾಗಿತ್ತು . ಅದರ ವಿಚಾ 

“ ಅದೇನೇ ಇರಲಿ , ಒಬ್ಬರಿಗೊಬ್ಬರ ನೆರವು ರಣೆಯೂ ನಡೆಯಿತು. ಆದರೆ ಬರಬರುತ್ತ 
ದೊರೆಯದಿದ್ದರೆ ಏನನ್ನು ಮಾಡುವ ಉತ್ಸಾ ಲಕ್ಷ್ಮಿ ರಂಗಾರಾವಿನ ಪತ್ರವನ್ನು ಮರೆತಳು. 
ಹವೂ ಇರುವುದಿಲ್ಲ. ಹಪ್ಪಳ, ಸಂಡಿಗೆ ಮಾ - ಅವಳು ಪೂರ್ಣ ಮರೆತು ಶಾಂತಳಾದಳು 


೭೬ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಎನ್ನುವ ಹೊತ್ತಿಗೆ ರಂಗಾರಾವಿನ ಎರಡನೆಯ ಬೆವತಿತು. ಬರೆದದ್ದನ್ನು ಅವಳು ಓದತೊಡಗಿ 
ಪತ್ರ ಬಂತು. ಸುದೈವದಿಂದ ಈ ಪತ್ರವೂ ದಳು 
ಮತ್ತಾರ ಕೈಗೆ ಸಿಗದೆ ಅವಳಿಗೆ ಸಿಕ್ಕಿತು. ಈ 
ಪತ್ರ ತುಂಬ ಚಿಕ್ಕ ದಾಗಿತ್ತು . 

( ರಂಗರಾಯರೇ , 

ಈಗ ನಿಮ್ಮ ರಾಜ್ಯಂ ಈ ಮನೆಯಲ್ಲಿರು 
(( ರಾಜ್ಯ , 

ವುದಿಲ್ಲ . ಅವಳು ಬೇರೆ ಯಾವುದೋ ಮನೆಗೆ 
ನಿನಗೆ ನನ್ನ ಪತ್ರ ಮುಟ್ಟಲಿಲ್ಲವೆ ? ಹೋಗಿದ್ದಾಳೆ. ದಯಮಾಡಿ ನೀವು ಪತ್ರ 
ಉತ್ತರವನ್ನೇಕೆಕೊಡಲಿಲ್ಲ ? ನಿನ್ನ ಉತ್ತರ ವನ್ನು ಈ ಪತ್ತೆಗೆ ಕಳಿಸಿಕೊಡಬೇಡಿರಿ . 
ಕ್ಕಾಗಿ ನಾನು ಚಡಪಡಿಸುತ್ತಿದ್ದೇನೆಂದು ಏನೇ ಇರಲಿ, ನೀವು ವ್ಯರ್ಥ ಹುಚ್ಚು 
ನಿನಗೆ ಗೊತ್ತಿಲ್ಲವೆ? ಗೊತ್ತಿದ್ದೇ ಗೋಳಾಡಿ ಹಿಡಿಸಿಕೊಳ್ಳುತ್ತಿದ್ದೀರಿ. ಈ ರೀತಿ ಸಾಹಸದ 
ಸುತ್ತಿರುವಿಯೇನು ? ಅಥವಾ ನಾನು ಮಾತು . . . . ” 
ತಿಳಿಯದೆಯೆ ಏನಾದರೂ ಅಪಚಾರವೆಸ 
ಗಿರುನೆನೇ ? 

ಛೇ ! ಇದೆಂಥ ಪತ್ರ ? ಲಕ್ಷ್ಮಿ ಬಹು ಪ್ರಯಾಸ 

ಪಟ್ಟು ಬರೆದಿದ್ದಳು ನಿಜ , ಆದರೆ ಈಗ ಅವಳು 
ರಂಗಾರಾನ್ , ” ಅದನ್ನು ಚೂರುಚೂರು ಮಾಡಿ ಚೆಲ್ಲಿದಳು, 

- ಮೂರು ತಿಂಗಳುಗಳು ಕಳೆದವು. ರಂಗಾ 
ರಾಜ್ಯ ಲಕ್ಷ್ಮಿಗೆ ವಿಪರೀತ ಸಿಟ್ಟು ಬಂತು, ರಾವಿನ ಪತ್ರ ಬರಲಿಲ್ಲ . 
ರಂಗಾರಾವಿನ ಬಗ್ಗೆ ತಿರಸ್ಕಾರವೆನಿಸತೊಡಗಿತು . “ ಆರನೆಯ ತಿಂಗಳು ಈಗ, ಮಗಳನ್ನು 
ಗ ಡಸರೆಲ್ಲ ಬಹುಶಃ ಹೀಗೆಯೇ , ಕೈಗೆ ನಿಲು ಕರೆದುಕೊಂಡು ಬರುವುದಿಲ್ಲವೆ ? " ಲಕ್ಷ್ಮಿಯ 
ಕದ ಹೆಣಿ ನೆದುರು ಸಾಷ್ಟಾಂಗ ಹಾಕುತ್ತಾರೆ. ತಾಯಿ ಗಂಡನನ್ನು ಕೇಳಿದಳು. ತಾಯಿಯ ಈ 
ಮನೆಯ ಹೆಂಡತಿಯ ಮೇಲೆ ಕೈ ಮಾಡುತ್ತಾರೆ. ಮಾತು ಕೇಳಿದೊಡನೆ ಲಕ್ಷ್ಮಿ ಹತ್ತು ವರ್ಷದ 
ನಾಚಿಕೆಯಿಲ್ಲದವರು. ಲಕ್ಷ್ಮಿಗೆ ರಂಗಾರಾವಿನ ಹುಡುಗಿಯಂತಾದಳು . ಉಳಿದವರ ಮಾತು 
ಪರಿಚಯವಿರಲಿಲ್ಲ. ಆ ರಾಜ್ಯಂಳೂ ಅವಳಿಗೆ ಏನೇ ಇರಲಿ , ಲಕ್ಷ್ಮಿಯಲ್ಲಿ ಈ ಶಕ್ತಿಯಿತ್ತೆಂಬುದು 
ಅಪರಿಚಿತಳು ಹಾಗಿದ್ದರೂ ಅವಳು ರಂಗಾ ನಿಜ . ತಾನು ನಿನ್ನೆಯೆ ಹುಟ್ಟಿದವಳು ಎಂಬ 
ರಾವಿನ ಆರಾಧನೆಗೆ ಯೋಗ್ಯಳಲ್ಲ ಎಂದು ಅವಳ ಭಾವನೆಯನ್ನುಂಟುಮಾಡುವಂಥ ಎಷ್ಟೋ 
ಹೃದಯ ಘಂಟಾಘೋಷವಾಗಿ ಹೇಳುತ್ತಿತ್ತು . ಘಟನೆಗಳು ಅವಳ ಜೀವನದಲ್ಲಿ ಜರುಗಿದ್ದವು. 
ಅದಕ್ಕಾಗಿಯೇ ರಂಗಾರಾವಿನ ಮೇಲೆ ಅವಳಿಗೆ ಉದಾಹರಣೆಗಾಗಿ ಲಕ್ಷ್ಮಿ , ಐದು ವರ್ಷದವಳಿ 
ತಿರಸ್ಕಾರ ಬಂದದ್ದು . 

ದ್ದಾಗಡೋಣಿಯ ಮೇಲೆಪ್ರವಾಸ ಮಾಡಿದ್ದಳು. 
ರಂಗಾರಾವಿಗೆ ಪತ್ರ ಬರೆಯಬೇಕೆಂದು ಆ ಮೇಲೆ ಡೋಣಿಯನ್ನು ಕಂಡಾಗಲೆಲ್ಲ ಅವ | 
ಅವಳು ಯೋಚಿಸಿದಳು. ರಾತ್ರಿ ಎಲ್ಲರೂ ಳಿಗೆ ತಾನು ಐದು ವರ್ಷದವಳು ಎಂದೇ ಅನಿಸು 
ಮಲಗಿದ ಮೇಲೆ ಬರೆಯಲು ಕುಳಿತಳು. ಆದರೆ ತ್ತಿತ್ತು . ಅಕ್ಕನ ಮದುವೆಯಾದಾಗ ಅವಳಿಗೆ 
ಯೋಚಿಸಿದಷ್ಟು ಈ ಕೆಲಸ ಸುಲಭವಲ್ಲ ಎಂದು ಹತ್ತು ವರ್ಷವಾಗಿತ್ತು . ಅಕ್ಕನ ಮಾತು ಆ 
ಅವಳಿಗೆ ತಿಳಿಯಿತು. ಕೈ ನಡುಗತೊಡಗಿತು. ಮೇಲೆ ಬಂದಾಗಲೆಲ್ಲ ಅವಳು ಹತ್ತು ವರ್ಷದವ 
ಅಕ್ಷರಗಳು ಕೋಳಿ ಕಾಲಿನಂತಾಗಿದ್ದವು. ಮೈ ಳಾಗಿಬಿಡುತ್ತಿದ್ದಳು. ಮದುವೆಯ ಮಂಟಪ 


ತಪ್ಪು ವಿಳಾಸ 


೭೭ 


ಅತ್ತರಿನ ಸುಗಂಧ, ವಾದ್ಯ ಎಲ್ಲವೂ ಕಣ್ಣ ನಾಲೈ ಮಾತುಗಳಾದರೂ ಅವುಗಳಲ್ಲಿ ತನ್ನನ್ನು 
ಮುಂದೆ ಬಂದು ನಿಲ್ಲುತ್ತಿತ್ತು . 

ಬಿಟ್ಟರೆ ಉಳಿದವರಿಗೆ ಏನೂ ಗೊತ್ತಿಲ್ಲ ಎಂಬ 
ಅಕ್ಕ ಚೊಚ್ಚಲ ಬಸಿರಿಯಾಗಿದ್ದಳು. ಹೆರಿಗೆ ಭಾವವನ್ನು ಪ್ರಕಟಿಸಿದ್ದಳು, 
ಗಾಗಿ ಅವಳನ್ನು ಕರತರಬೇಕಾಗಿತ್ತು . “ ಇವಳಲ್ಲಿ ರಂಗಾರಾವ್ ಕಂಡದ್ದಾದರೂ 

“ ಮಗಳನ್ನು ಯಾವಾಗ ಬೇಕಾದರೆ ಆಗ ಕರ ಏನು ? ಸ್ವತಃ ಅವನೇ ಹೇಗಿದ್ದಾನೆ ಯಾರು 
ತರಬಹುದು. ಅಳಿಯನಿಗೆ ಬರೆದು ಎಂದು ಕವಿ ಬಲ್ಲರು ? ” ಎಂದು ಯೋಚಿಸಿದಳು ಲಕ್ಷ್ಮಿ , 
ಸಲು ಸಾಧ್ಯ ಎಂದು ಕೇಳಬೇಕು ” ತಂದೆ “ ನಿನ್ನ ಗುಟ್ಟನ್ನೆಲ್ಲ ಬಲ್ಲೆ , ” ಎಂದು ರಾಜ್ಯಂಗೆ 
ಹೇಳಿದರು. 

ಹೇಳಿ ಬಿಡಬೇಕು ಎಂದು ಲಕ್ಷ್ಮಿ ಆತುರಳಾಗಿ 
“ ಬರೆಯಿರಿ. ನೆನಪಿನಿಂದ ಬರೆಯಿರಿ. ” ದ್ದಳು. ಅಷ್ಟರಲ್ಲಿ ದೌಪದಮ್ಮ ರಾಜ್ಯ೦ಳನ್ನು 
“ ಗುಂಟೂರಿಂದ ನಾನು ಅವಳನ್ನು ಕರತರು ಬೊಟ್ಟು ಮಾಡಿ ತೋರಿಸುತ್ತ , “ ಇವಳ ಲಗ್ನ 
ತೇನೆ, " ಲಕ್ಷ್ಮಿಯ ಅಣ್ಣ ಹೇಳಿದ. ನಿಶ್ಚಯವಾಗಿದೆ ” ಎಂದಳು. 

“ ಒಳ್ಳೆದು, ಹಾಗೇ ಆಗಲಿ ” ತಂದೆ " ಹೌದೇ ? " ಲಕ್ಷ್ಮಿ ಪ್ರಸನ್ನಳಾಗಿ ಹೇಳಿ 
ಅಂದರು. 

ದಳು. 
“ ನಾನೂ ಹೋಗುತ್ತೇನೆ ” ಎಂದು ತಮ್ಮ “ ಇವಳು ಬಿ . ಎ . ಸು ಮಾಡಿದ್ದಾಳೆ. 
ಹೇಳಲು, " ಅದೇಕೆ, ನಾನು ಹೋಗುತ್ತೇನೆ” ಹುಡುಗನೂ ಎಂ . ಎ . ಪಾಸು ಮಾಡಿದ್ದಾನೆ. 
ಎಂದು ಲಕ್ಷ್ಮಿ ವಾದಿಸಿದಳು. 

ಐದು ನೂರು ರೂಪಾಯಿಗಳ ಸಂಬಳ ತರು 
" ಹಾಗಾದರೆ ಮನೆಯವರೆಲ್ಲ ಹೋಗಿ ತಾನೆ,” ದೌಪದಮ್ಮ ವರ್ಣಿಸಿದರು. 
ಬಿಡೋಣ. ನಾವೆಲ್ಲ ಸಾಧು ಪರಮಾನಂದರ “ ಹರಿ ಹರಿ ! ಸ್ವಾಮಿ ರಂಗಾ ' ಲಕ್ಷ್ಮಿ 
ಶಿಷ್ಯರು ತಾನೇ . ಒಂದು ಸೂಜಿಯನ್ನು ಹುಡು ನುಡಿದುಬಿಟ್ಟಳು. ಅವಳ ಹೃದಯ ವೇಗವಾಗಿ 
ಕಲು ಅವರ ಏಳು ಜನ ಶಿಷ್ಯರು ಹೋಗಿದ್ದ ಬಡಿದುಕೊಳ್ಳತೊಡಗಿತು. ಅವಳ ಮಾತಿನ 
ರಂತೆ ” ತಾಯಿ ವ್ಯಂಗ್ಯವಾಗಿ ನುಡಿದಳು, ಬಾಣ ವ್ಯರ್ಥವಾಗಿರಲಿಲ್ಲ. ರಾಜ್ಯಂ ಆ ಮಾತು 

ಮರುದಿನ ಲಕ್ಷ್ಮಿ ಅಕಸ್ಮಾತಾಗಿ ಆ ರಾಜ್ಯಂ ಕೇಳಿದಳು . ಲಕ್ಷ್ಮಿಯ ತಾಯಿ “ ಏನಂದೆ 
ಎ೦ಬ ಹುಡುಗಿಯನ್ನು ಕಂಡಳು, ರಾಜ್ಯಂ ಮಗು ? ” ಎಂದಳು . 
ಮತ್ತು ಅವಳ ತಂದೆ ದೌಪದಮ್ಮನ ಮನೆಗೆ “ ಹೌದು. ಲಗ್ನ ಮಾಡಿಕೊಳ್ಳುವುದಾದರೆ 
ಬಂದಿದ್ದರು. ಬ್ರೌಪದಮ್ಮ ಅವರನ್ನು ಲಕ್ಷ್ಮಿಯ ಒಳ್ಳೆಯ ಸಂಪಾದನೆ ಇರುವವರನ್ನೆ ಮಾಡಿ 
ಮನೆಗೆ ಕರೆದುಕೊಂಡು ಬಂದಿದ್ದಳು. ಕೊಳ್ಳಬೇಕು. ನಿರುದ್ಯೋಗಿಗಳನ್ನು ಕಟ್ಟಿ 

ರಾಜ್ಯಂಳ ಮುಖ ನೋಡಿದೊಡನೆ ಲಕ್ಷ್ಮಿಯ ಕೊ೦ಡು ಏನು ಪ್ರಯೋಜನ ? " ಲಕ್ಷ್ಮಿ ಹೇಳಿ 
ಮುಖದ ಮೇಲೆ ಚೇಳು ಹರಿದ ಹಾಗಾಯಿತು. ದಳು. 
ಯಾಕೆ ಎಂದು ಅವಳಿಗೆ ತಿಳಿಯಲಿಲ್ಲ. ಅವ ಈಗ ರಾಜ್ಯಂ ಓರೆಗಣ್ಣಿನಿಂದ ಲಕ್ಷ್ಮಿಯನ್ನು 
ಇಲ್ಲಿ ಲಕ್ಷ್ಮಿ ಯಾವ ಆಕರ್ಷಣೆಯನ್ನೂ ಕಾಣ ನೋಡಿದಳು. 
ಲಿಲ್ಲ. ರಾಜ್ಯಂಳ ಮುಖ ಇಲಿಯ ಮೋರೆಯಂ- ರಾಜ್ಯಂಳ ತಂದೆ ಲಗ್ನ ಪತ್ರಿಕೆಯನ್ನು 
ತಿತ್ತು . ಕಣ್ಣುಗಳು ದೊಡ್ಡವಾಗಿದ್ದರೂ ಹೋಳ ಲಕ್ಷ್ಮಿಯ ತಂದೆಗೆ ಕಳಿಸಿದರು. ತಂದೆಯ ವಿಳಾಸ 
ಪಿರಲಿಲ್ಲ. ೨೫ ವರ್ಷದವಳಿದ್ದಿರಬೇಕು. ತುಂಬ ವನ್ನು ಕಾಟುಹಾಕಿ ಲಕ್ಷ್ಮಿ ಅದರ ಮೇಲೆ ರಂಗಾ 
ದರ್ಪದವಳಂತೆ ತೋರುತ್ತಿದ್ದಳು. ಆಡಿದ್ದು ರಾವಿನ ಹೆಸರನ್ನು ಬರೆದು ಟಪಾಲಿಗೆ ಹಾಕಿದಳು . 


೭೮ 


ಕಸ್ತೂರಿ, ಡಿಸೆಂಬರ್ ೧೯೫೯ 


೧೩ನೆಯ ತಾರೀಖಿನಂದು ಲಕ್ಷ್ಮಿಯ ಅ ಕ್ಕ ಹೊಲಸು ಕೆಲಸ ಮಾಡಿದೆ ? " ಲಕ್ಷ್ಮಿ 
ನನ್ನು ಕರತರಲು ಅವಳ ಅಣ್ಣ ಮತ್ತು ಅತ್ತಿಗೆ ಯೋಚಿಸಿದಳು. 
ಹೋಗುವುದು ಎಂದು ನಿಶ್ಚಯವಾಯಿತು. ಲಕ್ಷ್ಮಿ ತನ್ನಲ್ಲಿ ಹುಟ್ಟಿದ ಪ್ರಶ್ನೆಗಳಿಗೆ ಸಮಾಧಾನದ 
ಮತ್ತು ಅವಳ ತಮ್ಮ ತಾವೂ ಹೋಗುವೆವೆಂದು ಉತ್ತರ ದೊರಕಿಸುವಷ್ಟು ಬುದ್ದಿ ಲಕ್ಕಿಯಲ್ಲಿರ 
ಹಟ ಹಿಡಿದರು . 

ಲಿಲ್ಲ, ಒಬ್ಬಾತ ಒಬ್ಬಳ ಮೇಲೆ ಇಷ್ಟೊಂದು 
೮ ನೆಯ ತಾರೀಖಿನ ದಿನ ರಾಜ್ಯ ಲಕ್ಷ್ಮಿಯ ಅನುರಕ್ತನಾದದ್ದನ್ನು ಕಂಡು ಅವಳಲ್ಲಿ ಅವಳಿ 
ಹೆಸರಿಗೆ ಪತ್ರ ಬಂತು. ಸುದೈವದಿಂದ ಅದು ಗರಿಯದೆಯೆ ಈರ್ಷೆ ಹುಟ್ಟಿದ್ದರೂ ಹುಟ್ಟಿರ 
ಲಕ್ಷ್ಮಿ ಯ ಕೈಗೆ ಸಿಕ್ಕಿತು. ಪತ್ರ ಹೀಗಿತ್ತು : ಬಹುದು. ಆ ಕಾರಣದಿಂದಲೇ ಅವಳು ಆಮಂ 

ತ್ರಣ ಪತ್ರಿಕೆಯನ್ನು ರಂಗಾರಾವಿಗೆ ಕಳಿಸಿ 
( ನೀಚಾ ರಾಜ್ಯ ಲಕ್ಷ್ಮೀ , 

ದ್ದಳೋ ಏನೋ ? 
ನೀವು ದಯವಿಟ್ಟು ಕಳಿಸಿದ ನಿಮ್ಮ “ ಸಾಧ್ಯವಾದರೆ ನಾನು ಗುಂಟೂರಿಗೆ 
ಲಗ್ನದ ಆಮಂತ್ರಣ ಪತ್ರಿಕೆ ತಲುಪಿತು . ಹೋಗುವೆ . ರಂಗಾರಾವನ್ನು ಒಮ್ಮೆ ನೋಡುವ 
ಅದನ್ನೋದಿದ ಮೇಲೆ ನನ್ನ ಅಣ್ಣ ರಂಗಾ ಪ್ರಯತ್ನ ಮಾಡುವೆ, ” ಎಂದು ಲಕ್ಷ್ಮಿ ಮನ 
ರಾವಿಗೆ ೧೦೫ ಡಿಗ್ರಿ ಜ್ವರ ಬಂದಿದೆ. ಒಟ್ಟಾ ದಲ್ಲಿಯೇ ನಿಶ್ಚಯಿಸಿಕೊಂಡಳು. ಇದರಿಂದ 
ಡುತ್ತಿದ್ದಾನೆ. ನೀವು ಮಾಡಿದ ಉಪಕಾರ ಆಗುವ ಲಾಭವೇನು ಎಂದು ಅವಳಿಗೆ ಗೊತ್ತಿರ 
ಕಾಗಿ ತಲೆತಲಾಂತರದ ವರೆಗೂ ನಿಮ್ಮನ್ನು ಲಿಲ್ಲ. ಗುಂಟೂರಿಗೆ ಹೋದರೆ ರಂಗಾರಾವಿನ 
ನೆನಸುತ್ತಿರುತ್ತೇನೆ, 

ಭೆಟ್ಟಿಯಾದೀತೇ ? ತಾನು ಹೋಗುವುದರೊಳ 
- ನಿಮ್ಮ ಕೃತಜ್ಞ , ಗಾಗಿ ಅವನು ಸತ್ತಿದ್ದರೆ. . . . . 
ವೆಂಕಟೇಶ್ವರುಲು ”” ಆದರೂ ಅವಳು ತಾಯಿಯ ಹತ್ತರ 

“ ಅಮಾ , ನಾನೂ ಅತ್ತಿಗೆಯ ಜೊತೆಯಲ್ಲಿ 
ಓದಿದೊಡನೆ ಲಕ್ಷ್ಮಿಯ ಹೃದಯ ನಿಂತಂತಾ ಗುಂಟೂರಿಗೆ ಹೋಗುತ್ತೇನೆ,” ಎಂದಳು. 
ಯಿತು. ತಲೆ ತಿರುಗತೊಡಗಿತು. ತಾನೇನು “ ಯಾಕೆ ಮಗು, ಇಷ್ಟೆಲ್ಲ ಜನರು ಹೋಗುವ 
ಮಾಡಿಬಿಟ್ಟೆ ಎಂದು ಅವಳು ಭೀತಳಾದಳು. ಅವಶ್ಯಕತೆಯಾದರೂ ಏನಿದೆ ? " 
ರಂಗಾರಾವು ಸತ್ತುಹೋದರೆ . . . ? ತಾನೇ “ ಇಲ್ಲ . ನಾನು ಹೋಗಲೇ ಬೇಕು.” 
ಅಲ್ಲವೆ ಕೊಲೆಪಾತಕಿಯಾಗುವವಳು ? 

ಲಕ್ಷ್ಮಿಯ ಅಳುದನಿಯನ್ನು ಕೇಳಿ ತಾಯಿ 
“ ಆದರೆ ನಾನು ಆಮಂತ್ರಣ ಪತ್ರಿಕೆ ಕಳಿಸ “ ಒಳ್ಳೇದುಒಳ್ಳೇದುನೋಡೋಣ” ಎಂದರು . 
ದಿದ್ದರೆ ಲಗ್ನದ ಸುದ್ದಿ ಅವನಿಗೆ ತಿಳಿಯುತ್ತಿದ್ದಿಲ್ಲ ಯಾರು ಸಮಾಧಾನ ಮಾಡಿದರೂ ಲಕ್ಷೆ ಕೇಳ 
ವೇನು ? ಆಗಲೂ ಅವನಿಗೆ ಜ್ವರ ಬರುತ್ತಿತ್ತು . ಲಿಲ್ಲ. ಕೊನೆಗೆ ಅವಳ ಅತ್ತಿಗೆಯ ಪ್ರಯಾಣ 
ರಂಗಾರಾವು ಇಂಥ ಕ್ಷುಲ್ಲಕ ಹೆಣ್ಣಿಗೆ ಮಾರು ರದ್ದಾಗಿ ಅಣ್ಣ ಮತ್ತು ತಂಗಿ ಗುಂಟೂರಿಗೆ 
ಹೋಗುವುದಾದರೆ ನನ್ನ ತಪ್ಪೇನು? ಸಾಯುವು ಹೋದರು. 
ದಾದರೆ ಸಾಯಲಿ. ಆದರೆ ಆ ಆಮಂತ್ರಣ - ಲಕ್ಷ್ಮೀ ಗುಂಟೂರನ್ನು ತಲುಪಿ ಇಪ್ಪತ್ರ 
ಪತ್ರಿಕೆ ಕಳಿಸಿರದಿದ್ದರೆ ರಂಗಾರಾವಿನ ಜೀವನ - ನಾಲ್ಕು ತಾಸುಗಳು ಕಳೆದವು. ಅವರು ಅರುಂ 
ಮರಣಗಳಿಗೂ ನನಗೂ ಯಾವ ಸಂಬಂಧವೂ ಡೇಲ ಬೀದಿಯಲ್ಲಿದ್ದರು. ರಸ್ತೆಯ ಆಚೆಯ 
ಬರುತ್ತಿರಲಿಲ್ಲ . ನಾನು ಯಾಕಾದರೂ ಈ ಬೊಡಿ ಪೇಟೆಯಲ್ಲಿ ಎಲ್ಲಿಯೋ ರಂಗಾರಾವಿನ 


೭೯ 


ತಪ್ಪು ವಿಳಾಸ 
ಮನೆಯಿತ್ತು . ಟಾಂಗಾದಲ್ಲಿ ಕುಳಿತು ಅಕ್ಕನ “ ನಿಮ್ಮ ಹೆಸರು ? ” ಹುಡುಗ ಕೇಳಿದ. 
ಮನೆಯಿಂದ ಅಲ್ಲಿಗೆ ಐದು ಮಿನಿಟುಗಳಲ್ಲಿ “ ಲಕ್ಷ್ಮಿ , ರಾಜ್ಯ ಲಕ್ಷ್ಮಿ ” ಅವಳು ಮೆಲ್ಲಗೆ 
ಹೋಗಬಹುದಾಗಿತ್ತು . ಆದರೆ ಅಷ್ಟೊಂದು ನುಡಿದಳು, 
ಧೈರ್ಯ ಲಕ್ಷ್ಮಿಗೆ ಬರಬೇಕಲ್ಲ. 

ಕೇಳಿ ಹುಡುಗನ ಮುಖ ಬದಲಾಯಿತು. 
ಹಾಗಿದ್ದರೂ ಮಾರನೆಯ ದಿನ ರಂಗಾರಾ- ಅದು ಉರಿಯುತ್ತಿತ್ತು . ಕೆಂಪು ಕೆಂಪಾಯಿತು. 
ವನ್ನು ಹುಡುಕಲು ಲಕ್ಷ್ಮಿ ಹೊರಟಳು. ಅವ- “ ನನ್ನ ಹೆಸರು ವೆಂಕಟೇಶ್ವರುಲು ಎಂದು. 
ಳಿಗೆ ಒಂದು ಒಳ್ಳೆಯ ಅವಕಾಶವೂ ಸಿಕ್ಕಿತು. ನೀವೆಂದು ಬರೋಣಾಯಿತು ? ” ಎ೦ದಾತ ಗಟ್ಟಿ 
ಅವಳ ಅಕ್ಕನ ನಾದಿನಿ ಶಾರದೆ ಬೋಡಿ ಯಾಗಿ ಕೇಳಿದ. 
ಪೇಟೆಯಲ್ಲಿದ್ದ ತನ್ನ ಗೆಳತಿಯ ಮನೆಗೆ ಹೊರ “ ನಿನ್ನೆ .” 
ಟಾಗ ಲಕ್ಷ್ಮಿ “ ನನಗೆ ಬೇಸರವಾಗುತ್ತದೆ. ಹುಡುಗ ತನ್ನ ಬಗ್ಗೆ ಏನು ತಿಳಿದುಕೊಂಡಿ 
ನಾನೂ ಬರಲೇ ?” ಎಂದು ಕೇಳಿದಳು. ಶಾರದೆ ದ್ದಾನೆಂಬುದನ್ನು ಲಕ್ಷಿ ಗ್ರಹಿಸಿದಳು . ಅವನ 
“ ಹೂಂ ” ಎಂದಳು. 

ಸಂಶಯವನ್ನು ನಿವಾರಿಸುವುದು ಹೇಗೆಂದು ಅವ 
ಇಬ್ಬರೂ ಶಾರದೆಯ ಗೆಳತಿಯ ಮನೆಗೆ ಳಿಗೆ ತಿಳಿಯಲಿಲ್ಲ. ಸಂದೇಹ ನಿವಾರಿಸಿದರೂ 
ಹೋದರು, ಶಾರದೆ ಗೆಳತಿಯೊಂದಿಗೆ ಪಾಠಗಳ ತಾನು ಬಂದದ್ದು ಯಾಕೆ ಎಂದು ಹೇಗೆ ಹೇಳ 
ವಿಚಾರ ಮಾತಾಡಿಕೊಳ್ಳು ತ್ತಿದ್ದಾಗ ಲಕ್ಷ್ಮೀ ಬೇಕು ? ಎಲ್ಲವನ್ನೂ ಹೇಳಬಹುದು. ಆದರೆ 
ಮೆಲ್ಲಗೆ ಎದ್ದು , “ ನಾನು ಮನೆಗೆ ಹೋಗುತ್ತೇನೆ. ರಸ್ತೆಯ ಮೇಲೆ ಛೇ ! 
ನನಗೆ ರಸ್ತೆ ಗೊತ್ತಿದೆ' ಎಂದಳು, ಮಾತಿನಲ್ಲಿ “ ನೀವು ಒಳಗೆ ಬರುತ್ತಿರಾ? ಅಣ್ಣ ಡಾ ಕ್ಷ 
ಮಗ್ನಳಾದ ಶಾರದೆ ತಲೆ ಅಲ್ಲಾಡಿಸಿದಳು. ರರ ಹತ್ತಿರಹೋಗಿದ್ದಾರೆ. ೧೦ - ೧೫ ಮಿನಿಟು 
- ಲಕ್ಷ್ಮಿ ಮನೆಯ ನಂಬರುಗಳನ್ನು ನೋಡುತ್ತ ಗಳಲ್ಲಿ ಬರಬಹುದು.” 
ನಡೆದಳು. ರಂಗಾರಾವಿನ ಮನೆ ಮುಟ್ಟಲು - “ ರಂಗಾ ರಾವ್‌ರ ಪ್ರಕೃತಿ ಹೇಗಿದೆ ? "- 
ಅವಳಿಗೆ ಏಳು ಮಿನಿಟು ಹಿಡಿಯಿತು. ಅವನ * ಸ್ವಲ್ಪ ಗುಣವಾಗಿದೆ," ಎಂದು ಹುಡುಗ 
ಮನೆಯ ಎದುರು ನಿಂತಾಗ ಅವಳಿಗೆ ತನ್ನ ಎದೆ ಬಾಗಿಲು ತೆರೆದು ಮನೆಯೊಳಗೆ ಹೋದ. ಲಕ್ಷ್ಮಿ 
ಯಲ್ಲಿ ರೈಲು ಓಡುತ್ತಿರುವಂತೆ ಭಾಸವಾಯಿತು. ಕೂಡ ಚಿಕ್ಕ ಮಗುವಿನಂತೆ ಅವನ ಹಿಂದೆ 
ಮನೆಯೇನೂ ದೊಡ್ಡದಾಗಿರಲಿಲ್ಲ . ಅದರಲ್ಲಿ ಹೋದಳು . ಬಾಗಿಲ ಹತ್ತಿರವೇ ನಿಂತಳು. 
ಯಾರೂ ಇದ್ದ೦ತೆಯೂ ಕಾಣಲಿಲ್ಲ . ಏನು “ ಒಳಗೆ ಬನ್ನಿ . ಕಾಫಿ ಮಾಡಲು ಅಜ್ಜಿಗೆ 
ಮಾಡಬೇಕೆಂದು ಲಕ್ಷ್ಮಿಗೆಹೊಳೆಯಲಿಲ್ಲ. ಹೇಳಿದ್ದೇನೆ,” ವೆಂಕಟೇಶ್ವರುಲುವಿನ ಧ್ವನಿಯ 

ಹಿ೦ದಿನಿ೦ದ ಸೈಕಲ್ ಗಂಟೆ ಕೇಳಿ ಲಕ್ಷ ಲೀಗ ಸಿಟ್ಟಿರಲಿಲ್ಲ. 
ಹೌಹಾರಿ ತಿರುಗಿನೋಡಿದಳು. ಅವಳ ವಯ - “ ಇರಲಿ ಬಿಡಿ. ಇಲ್ಲಿ ನಿಂತಿರುತ್ತೇನೆ.” 
ಸ್ಸಿನ ಒಬ್ಬ ಹುಡುಗ ಸೈಕಲ್ಲಿನಿಂದಿಳಿದು , “ ಅಂದಹಾಗೆ ನಿಮ್ಮ ಲಗ್ನಕ್ಕೆ ಇನ್ನು 
“ ಯಾರು ಬೇಕು? ” ಎಂದು ಕೇಳಿದ. ನಾಲ್ಕಾರು ದಿನಗಳಷ್ಟೇ ಇರಬೇಕಲ್ಲ ? " - 
- ಲಕ್ಷ್ಮಿಯ ಬಾಯಿಂದ ಮಾತು ಹೊರಡಲಿಲ್ಲ. " ಆ೦ ! ನನ್ನ ಲಗ್ನ ! ಇಷ್ಟು ಬೇಗನೆ ! ” 
ಯಾರೂ ಬೇಡವೆಂಬಂತೆ ಅವಳು ತಲೆಯಲ್ಲಾಡಿ ವೆಂಕಟೇಶ್ವರುಲುವಿನ ಮುಖದಲ್ಲಿ ನಗು 
ಸಿದಳು. ಅವಳು ಅಲ್ಲಿಂದ ಓಡಬಯಸಿದರೂ ಮಿಂಚಿತು . “ ನೀವು ಒಳಗೆ ಬಂದು ಕೂತು 
ಕಾಲುಗಳು ಏಳಲಿಲ್ಲ. 

ಕೊಳ್ಳಿ. ನಾನು ಇದೇ ಈಗ ಬಂದೆ ” ಎ೦ದಾತ 


So 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಒಳಗೆಹೋದ. 

ತಮ್ಮ ಹೊರಗೆ ಬಂದ. ಹೊರಗೆ ನಿಂತವ 
- ಲಕ್ಷ್ಮಿಗೆ ಒಂದೊಂದು ಮಿನಿಟು ಒಂದೊಂದು ನನ್ನು ಕಂಡು ಯಾರೊ ಸಿನೇಮಾ ಸ್ಟಾರ್‌ ಇರ | 
ವರ್ಷವಾಗಿ ತೋರುತ್ತಿತ್ತು . ವೆಂಕಟೇಶ್ವರುಲು ಬೇಕು ಎಂದಾತ ತಿಳಿದ. 
ಒಳಗೆ ಹೋದದ್ದರಿಂದ ತಾನು ಪಾರಾದೆ ಎಂದು “ ಈ ಮನೆಯಲ್ಲಿ ಯಾರು ಇರುತ್ತಾರೆ ? " 
ಅವಳಿಗೆ ಅನಿಸಿತು. ರಂಗಾರಾವ್ ಬರುವ ಬಂದಾತ ಕೇಳಿದೆ. 
ಮೊದಲೇ ಜಾರಿಬಿಡುವುದೊಳಿತು ಎಂದವಳು ತಮ್ಮ ಹೆಸರು ಹೇಳಿದ. 
ಯೋಚಿಸಿದಳು. ಈಗವಳು ಇಲ್ಲಿರಬೇಕಾದ “ ಈ ಮನೆಯಲ್ಲಿ ರಾಜ್ಯಂ ಎಂಬ ಹುಡುಗಿ 
ಅಗತ್ಯವುಳಿದಿರಲಿಲ್ಲ. ತಾನು ಆ ರಾಜ್ಯಂ ಅಲ್ಲಿ ಇದ್ದಾಳೆಯೆ ? ” 
ಎಂದು ವೆಂಕಟೇಶ್ವರುಲುವಿಗೆ ಹೇಳಲಿಲ್ಲ ಎಂಬ “ ರಾಜ್ಯಂ ಅಲ್ಲ, ಲಕ್ಷ್ಮಿ , ಲಕ್ಷ್ಮಿ ಇದ್ದಾಳೆ. ” | 
ಮಾತನ್ನು ಬಿಟ್ಟರೆ ಅವಳಿಗೀಗ ಮತ್ತಾವ ಅಷ್ಟರಲ್ಲಿ ಮುಖ ಒರಸಿಕೊಳ್ಳುತ್ತ ಲಕ್ಷ್ಮಿ ಹೊರಗೆ 
ವ್ಯಥೆಯೂ ಇರಲಿಲ್ಲ. 

ಬಂದಳು, ಗುಂಟೂರಿನ ರೋಗಿಯಿರ ಸದೃಢ 
ಅವಳು ಹೆಜ್ಜೆಯಿಡಬೇಕೆನ್ನುವಷ್ಟರಲ್ಲಿ ಒಂದು | ನಾಗಿದ್ದುದರಿಂದ ಅವಳಿಗೆ ತಟ್ಟನೆ ಗುರುತು 
ಟಾಂಗಾ ಮನೆಯೆದುರು ಬಂದು ನಿಂತಿತು. ಹತ್ತಲಿಲ್ಲ. ರಂಗಾರಾವ್ ಇಂದೇ ಮೊದಲ 
ಟಾಂಗಾದಿಂದ ಒಬ್ಬ ರೋಗಪೀಡಿತ ಅಶಕ ಬಾರಿ ಲಕ್ಷ್ಮಿಯನ್ನು ನೋಡುತ್ತಿದ್ದ, 
ತರುಣ ಕೆಳಗಿಳಿದ. ಆತ ಮನೆಯಿಂದ ಹೊರ “ ನಿಮ್ಮ ಹೆಸರು ರಾಜ್ಯಂ ಲಕ್ಷ್ಮಿ ಎಂದೇನು! " 
ಬಿದ್ದ ಹುಡುಗಿಯನ್ನು ನೋಡಿರಲಿಲ್ಲ. ಆದರೆ ಯುವಕ ಕೇಳಿದ. 
ಲಕ್ಷ್ಮಿ ಅವನನ್ನು ಕಂಡಿದ್ದಳು. ಇವನೇ ರಂಗಾ ಲಕ್ಷ್ಮಿ, ಉತ್ತರ ಕೊಡಲಿಲ್ಲ. ಅವನು ಉತ್ತರ 
ರಾವ್ , ಅವನಂಥ ಸುಂದರ ಯುವಕನನ್ನು ವನ್ನು ಅಪೇಕ್ಷಿಸಿಯೂ ಇರಲಿಲ್ಲ . 
ಲಕ್ಷ್ಮಿ ಎಂದೂ ನೋಡಿರಲಿಲ್ಲ. 

- “ ನನಗೆಲ್ಲ ತಿಳಿದಿದೆ. ವೆಂಕಟೇಶ್ವರುಲು ತಪ್ಪು 
- ಅಕ್ಕ ತವರ್ಮನೆಗೆ ಬಂದು ಒಂದು ತಿಂಗಳು ಮಾಡಿದ. ನೀವು ನನಗಾಗಿ ಶ್ರಮಪಟ್ಟಿದ್ದಕ್ಕೆ 
ಕಳೆಯಿತು. ಲಕ್ಷ್ಮಿಗೆ ಪ್ರತಿ ದಿನವೂ ಉತ್ಸವ ಕೃತಜ್ಞನಾಗಿದ್ದೇನೆ. ಸಮಯ ಸಿಕ್ಕರೆ ನಾಳೆ 
ದಂತಿತ್ತು . ರಾಜ್ಯ ೦ಳ ಲಗ್ನ ವಿಜೃಂಭಣೆಯಿಂದ ನಾಡಿದ್ದು ನಿಮ್ಮ ಮನೆಯವರನ್ನು ಕಾಣುತ್ತೇನೆ” 
ಜರುಗಿತ್ತು . ವರ ಕಪ್ಪಾಗಿದ್ದು ಸ್ಕೂಲಶರೀರ ಎಂದು ಯುವಕ ಹೊರಟುಹೋದ. 
ದವನಾಗಿದ್ದನು. ಆತ ನಕ್ಕರೆ ಭೂಮ್ಯಾಕಾಶ ಎರಡುಮೂರು ದಿನಗಳ ನಂತರ ಲಕ್ಷ್ಮಿಯ 
ಗಳು ನಡುಗುತ್ತಿದ್ದವು. ದೌಪದಮ್ಮ ಅವನ ತಂದೆ ಮನೆಗೆ ಬಂದವರೇ ಹೆಂಡತಿಯ ಹತ್ತರ 
ವರ್ಣನೆಯನ್ನು ಮಾಡೇ ಮಾಡಿದ್ದಳು. ಹೇಳಿದರು : " ಯಾರು ಈ ಹುಡುಗ ? ಮೊನ್ನೆ 

ಒಂದು ದಿನ ಲಕ್ಷ್ಮಿ , ಅವಳ ಅಕ್ಕ ಮತ್ತು ಇಲ್ಲಿಗೂ ಬಂದಿದ್ದಾನಂತೆ. ಲಕ್ಷ್ಮಿಯನ್ನು ಲಗ್ನ 
ತಮ್ಮ ಸಿನೇಮಾ ನೋಡಲು ಹೋಗುವ ವಾಗುತ್ತೇನೆ ಎಂದು ಛಲವನ್ನೆ ತೊಟ್ಟಿದ್ದಾನೆ. 
ತಯಾರಿ ನಡೆಸಿದರು. ಬಚ್ಚಲು ಮನೆಯಲ್ಲಿ ಕೆಲ ದಿನಗಳ ಹಿಂದೆ ನಿರುದ್ಯೋಗಿಯಾಗಿದ್ದನಂತೆ| 
ಲಕ್ಷ್ಮಿ, ಸಾಬೂನುಉಜ್ಜಿ ಉಜ್ಜಿ ಮುಖ ತೊಳೆ- ಈಗ ಒಳ್ಳೆಯ ನೌಕರಿ ಸಿಕ್ಕಿದೆ. ಲಕ್ಷ್ಮಿಯಂಥ 
ದುಕೊಳ್ಳುತ್ತಿದ್ದಳು. ತಮ್ಮ ಕನ್ನಡಿಯ ಎದುರು ಹುಡುಗಿಯರುಕೋಟಿಯಲ್ಲಿಯೂ ಒಬ್ಬರಿರುವು 
ನಿಂತು ಕೂದಲು ಬಾಚಿಕೊಳ್ಳುತ್ತಿದ್ದ . ದಿಲ್ಲ ಎನ್ನುತ್ತಾನೆ. ಲಕ್ಷ್ಮಿಯ ವಿಚಾರ ಅವನ 

“ ಯಾರಿದ್ದೀರಿ ಒಳಗೆ ? ” ಹೊರಗಿನಿಂದ ಗೇನು ಗೊತ್ತು ? " 
ಯಾರೋ ಕೂಗಿದರು . 

- ಲಕ್ಷ್ಮೀ ತಂದೆಯ ಮಾತುಗಳನ್ನು ಕೇಳಿ ನನಗೆ 


ತಪ್ಪು ವಿಳಾಸ 

೮೧ 
ಅಂಥಿಂಥವರೊಡನೆ ಲಗ್ನ ಬೇಡ” ಎಂದಳು. ಲಕ್ಷ್ಮಿಯೊಡನೆ ಏಕಾಂತದಲ್ಲಿ ಮಾತನಾಡಿ 

ಗುಟ್ಟು ಹೊರಬಿತ್ತು . ಅಕ್ಕ , ಅತ್ತಿಗೆ, ತಾಯಿ , ರಾಜ್ಯಂಳೊಡನೆ ಪತ್ರವ್ಯವಹಾರಕ್ಕಿಂತ ಹೆಚ್ಚ 
ಅವಳಿಗೆ ಸವಾಲು, ಮರುಸವಾಲುಗಳನ್ನು ನೂ ನಡೆದಿಲ್ಲ ಎಂದು ತಿಳಿಸಿದ. ಮೊದಲು 
ಹಾಕಿ ಸಂಗತಿಯನ್ನೆಲ್ಲ ತಿಳಿದುಕೊಂಡರು. ಪತ್ರ ಬರೆದು ಬಲೆ ಬೀಸಿದವಳು ಅವಳೇ ಆಗಿ 
ಚೇಷ್ಟೆ ಮಾಡಿದರು. ರಂಗಾರಾವನ್ನು ಲಗ್ನ ವಾಗ ದ್ದಳು. 
ಬಹುದು ಎಂದರು . 

“ ಒಬ್ಬಳಿಂದ ಮೋಸಹೋದವನು ಇನ್ನೊಬ್ಬ 
ರಂಗರಾವ್ ಎರಡು ಮೂರುಸಲ ಬಂದು- ಇಂದಲೂ ಮೋಸಹೋಗದೇ ಇರುವನೇ ? ಈ 
ಹೋದ. ಅವನು ಬಂದಾಗಲೆಲ್ಲ ಲಕ್ಷ್ಮಿಗೆ “ ನಿನ್ನ ಸುಂದರ ತರುಣ ಮತ್ತೊಬ್ಬಳಿಂದ ಮೋಸ 
ಯಜಮಾನರು ಬಂದಿದ್ದಾರೆನೋಡು” ಎಂದು ಹೋಗುವ ಬದಲು ನನ್ನಿ೦ದಲೇ ಮೋಸ ಹೋ 
ಅವರೆಲ್ಲ ಚೇಷ್ಟೆ ಮಾಡುತ್ತಿದ್ದರು. 

ದರೆ ಒಳ್ಳೆಯದಲ್ಲವೆ ?” ಎಂದು ಲಕ್ಷ್ಮಿ ಮನದಲ್ಲಿ 
ಮನೆಯವರ ಅನುಮತಿ ಪಡೆದು ರಂಗಾರಾವ್ ಯೋಚಿಸಿದಳು. 


ನನ್ನ ಪತ್ನಿ ಯನ್ನು ತಾವು ಕರೆದೊಯ್ಯಬಹುದು 
ಪ್ರಸಿದ್ದ ನಂಗ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿಯನ 
ರೊಂದು ಸಾರಿ ತನ್ನ ಪತ್ನಿಯೊಂದಿಗೆ ಯಾವುದೋ ಒಂದು ಊರಿಗೆ ರೈಲು 
ಪ್ರಯಾಣ ಬೆಳೆಸಿದ್ದರು . ಅವರ ಪತ್ನಿ ಬಹು ಸುಂದರ ಸ್ತ್ರೀ , ಗಾಡಿ ಸ್ಟೇಷನ್ನಿ . 
ನಲ್ಲಿ ನಿಂತಾಗ ಒಬ್ಬ ಮಲ್ಟಿ ಸಾಹೇಬರು ಅಲ್ಲಲ್ಲಿ ಓಡಾಡುತ್ತಾ ಅವರ 
ಡಬ್ಬಿಯ ಹತ್ತಿರವೇ ನಿಂತು ಶ್ರೀಮತಿ ಬಂಕಿಮರನ್ನು ನೋಡಿದರು . 
ಮುಂದಿನ ನಿಲ್ದಾಣದಲ್ಲಿಯ ಹಾಗೇ ನಿಂತು ವಾಡಿಕೆಯಂತೆ ತನ್ನ ಗಡ್ಡದ 
ಮೇಲೆ ಕೈಯಾಡಿಸುತ್ತಾ ನೋಡತೊಡಗಿದರು . ಬಂಕಿನು ಬಾಬುಗಳಿಗೆ 
ಅರ್ಥವಾಯಿತು. ಅವರು ಇಳಿದು ' ಮೌಲ್ವಿ ಯವರನ್ನು ಬಹು ಪ್ರೇಮದಿಂದ 
ಒಳಗೆ ಕರೆತಂದು ತಮ್ಮ ಪತ್ನಿ ಯ ಎದುರಿಗೆ ಕೂರಿಸಿ , ಪತ್ನಿಗೆ ಹೇಳಿದರು . 
* ಎಲೆಯಡಿಕೆ ತಾಂಬೂಲದಿಂದ ಇವರನ್ನು ಸತ್ಕರಿಸು ” ಮೌಲ್ವಿ ಯನ 
ರಾಗಲೇ , ಅರ್ಧಪ್ರಜ್ಞಾವಸ್ಥೆಯಲ್ಲಿದ್ದರು . ಬಂಕಿಮರು ಹೇಳಿದರು : 'ನೋಡಿ 
ನಾನೊಬ್ಬ ಮ್ಯಾಜಿಸ್ಟ್ರೇಟ್, ಒಂದೂವರೆ ಸಾವಿರರೂಪಾಯಿ ಸಂಪಾದಿಸುತ್ತೇನೆ 
ತಿಂಗಳಿಗೆ ಎರಡು ಮೂರು ಲಕ್ಷದ ಜಮೀನುದಾರಿಯಿದೆ, ಓದು - ಬರೆ 
ಯುವ ಹವ್ಯಾಸವೂ ಇದ್ದು ಕೆಲವು ಪುಸ್ತಕಗಳೂ ಅಚ್ಚಾಗಿವೆ. ಪ್ರಾಯಶಃ 
ತಾವು ನನ್ನ ಹೆಸರು ಕೇಳಿರಬಹುದು . ನಾನು ಬಂಕಿಮಚಂದ್ರ ಚಟರ್ಜಿ, 
ಇಷ್ಟಿದ್ದರೂ ನನ್ನ ಪತ್ನಿ ನನ್ನೊಡನೆ ಅಸಂತೋಷದಿಂದಿರುತ್ತಾಳೆ, ತಾನೀಕೆ 
ಯನ್ನು ಸಂತೋಷದಿಂದಿರಿಸುವಿರಾದರೆ ಖಂಡಿತ ಆಕೆಯನ್ನು ಕರೆದುಕೊಂಡು 
ಹೋಗಿ! ೨೨ 

ಇಷ್ಟು ಪದಗಳು ಕಿವಿಗೆ ಬಿದ್ದ ವೋ ಇಲ್ಲವೋ ಮೌಲ್ಯಗಳು ಎದೊ 
ಬಿದ್ರೋ ಮಾಯವಾದರು . 

ಸಂಗ್ರಹ : ಸಿ . ಎಸ್ . ಪಟ್ಟಾಭಿರಾಮಯ್ಯ 
D 4 - 11 


ಕಾಗೆ 
ಬುದ್ದಿಶಾಲಿ 


ಆದರೆ ಅದರ ಬುದ್ದಿ ಮಂಕೆಂದು ಬಗೆದರೆ 
ಮಾತ್ರ ನೀವು ಈ ಕಥೆ ಕಟ್ಟಿದವನಂತೆ ಬಲು 
ದೊಡ್ಡ ತಪ್ಪು ಮಾಡುತ್ತೀರಿ. ಏಕೆಂದರೆ ಪಕ್ಷಿ 
ಲೋಕದಲ್ಲಿ ಕಾಗೆಗೆ ಸಮಾನವಾದ ಬುದಿ 
ಕೌಶಲ ಬೇರೊಂದು ಹಕ್ಕಿಗಿಲ್ಲ. 

ಇದಕ್ಕೆ ಪ್ರಮಾಣ ಬೇಕೆ ನಿಮಗೆ ? ಕಷ್ಟ 
ಪಟ್ಟು ಬಲೆ ಹಾಕಿಯೊ , ಬೇರಾವ ರೀತಿಯ 
ಲಿಯೊ ಒ೦ದು ಕಾಗೆಯನ್ನೂ ಮತ್ತಾವುದಾ 
ದರೂ ಹಕ್ಕಿಯನ್ನೂ ಹಿಡಿಯಿರಿ. ಎರಡರ 
ಕಾಲುಗಳಿಗೂ ಹಗ್ಗ ಬಿಗಿದು ಒಂದು ಕಂಬಕ್ಕೆ 
ಕಟ್ಟಿಹಾಕಿ ದೂರ ಸರಿದು ನಿಲ್ಲಿರಿ. ಬಂಧ 
ಮುಕ್ತವಾಗಲು ಎರಡೂ ಹಕ್ಕಿಗಳೂ ನಡೆಸುವ 
ಪ್ರಯತ್ನವನ್ನು ನಿರೀಕ್ಷಿಸಿರಿ . 
- ಆ ಎರಡನೆಯ ಹಕ್ಕಿ ತಪ್ಪಿಸಿಕೊಳ್ಳಲೆಂದು 
ಹಾರುತ್ತದೆ. ಹಗೆ ಅವಕಾಶವೀಯುವಷ್ಟು 
ದೂರ ಹಾರಿ ಕೆಳಗೆ ಬೀಳುತ್ತದೆ. ಮತ್ತೆ ಹಾರು 
ತದೆ, ಬೀಳುತ್ತದೆ. ಈ ನಿಷ್ಕಲ ಪ್ರಯತ್ನದಲ್ಲಿ 
ಸೋತು ಸುಣ್ಣವಾಗಿ ಕಡೆಗೆ ತೆಪ್ಪಗೆ ಕೂಡು 


ಗಂಗಾಧರ 

ಆದರೆ ಕಾಗೆ ಹಾಗಲ್ಲ. ಅದು ನಿಷ್ಪಲ 

ಪ್ರಯತ್ನ ನಡೆಸುವುದಿಲ್ಲ. ಹಗ್ಗವನ್ನು ಕೊಕ್ಕಿ 
ಈ ಕಥೆಯನ್ನು ನೀವು ಕೇಳಿರಲೇ ಬೇಕು: ನಿಂದ ಕುಕ ತೊಡಗುತ್ತದೆ, ಹಗ್ಗ ಕತ್ತರಿಸಿ 
ಕಾಗೆಯೊಂದು ಮಾಂಸದ ತುಂಡನ್ನು ಕಚ್ಚಿ ಬೀಳುವ ವರೆಗೂ ಕುಕ್ಕುವುದನ್ನು ನಿಲ್ಲಿಸುವು 
ಕೊ೦ಡು ಮರದ ಟೊಂಗೆಯ ಮೇಲೆ ಕುಳಿ ದಿಲ. ಅಥವಾ ಹರ ದ ಕಟು ಸಡಿಲಾಗಿ, 
ತಿತ್ತು . ನರಿಯೊಂದು ಕಾಗೆಯಿಂದ ಆ ಮಾಂಸ ಬಿಚ್ಚುವ ವರೆಗೂ ಕುಕ್ಕುತ್ತದೆ. ಪಾರಾಗಿ. 
ವನ್ನು ಎಬ್ಬಿಸಬೇಕೆಂದು ಹಂಚಿಕೆ ಹಾಕಿ ಕಾಗೆ ಹೋಗುತ ದೆ. 
ಯನ್ನು ಕುರಿತು , " ಆಹಾ ! ನಿನ್ನ ದನಿ ಎಂದರೆ ಕಾಗೆಯ ಈ ಬಗೆಯ ಪ್ರಸಂಗಾವಧಾನ | 
ಜೇನು, ಇಂಥ ಮಧುರ ಸ್ವರ ಮತ್ಯಾವ ವನ್ನೂ ಜಾಣೆಯನ್ನೂ ಕಂಡು ನಿಸರ್ಗ ಶಾಸ್ತ್ರ 
ಹಕ್ಕಿಗೂ ಇಲ್ಲ . ಒಂದು ಹಾಡು ಹೇಳಲಾ- ಜ್ಞರು ಖೇಚರ ಪ್ರಾಣಿಗಳಲ್ಲಿಯೇ ಕಾಗೆ ಬುದ್ದಿ 
ರೆಯಾ ? ” ಎಂದು ಮುಖಸ್ತುತಿ ಮಾಡಿತು. ಶಾಲಿಯಾದದ್ದು ಎನ್ನುತ್ತಾರೆ. “ ಮನುಷ್ಯರು 
ಹುಂಬ ಕಾಗೆ ಹಾಡಲೆಂದು ಬಾಯಿ ತೆರೆಯಿತು. ಹಕ್ಕಿಗಳೇ ಆಗುವುದಾದಲ್ಲಿ ಕಾಗೆಗಳಾಗೋಣ 
ಮಾಂಸ ಕೆಳಗೆ ಬಿದ್ದೊಡನೆ ನರಿ ನಗುತ್ತ ಅದನ್ನು ಎಂದು ಹಲವರಾದರೂ ಬಯಸದೇ ಇರರು ” 
ಕಬಳಿಸಿತು. 

ಎಂದು ಹೆನ್ರಿ ವಾರ್ಡ್ ಬೀಚರ್ ಹೇಳಿರುವುದು 
ಕಾಗೆಯ ದನಿ ಕರ್ಕಶ ನಿಜ; ಅದರ ರೂಪ ಯಥಾರ್ಥ ಎನ್ನುತ್ತಾರೆ ಅವರು. 
ಆಕರ್ಷಕವಾಗಿತ್ತೆಂದರೆ ಸತ್ಯಕ್ಕಿಂತ ಕಡಿಮೆ ಜೀವನದ ಹೋರಾಟದಲ್ಲಿ ಕಾಗೆ ಅತಿ ಯಶ 
ಯಾದುದನ್ನೆ ಹೇಳಿದಂತಾದೀತೆಂಬುದೂ ಸತ್ಯ . ಸ್ವಿಯಾಗಿದೆ ಎಂದೇ ಹೇಳಬೇಕು. ಕಾಗೆಯ | 


೮೩ 


ಕಾಗೆ ಬುದ್ದಿಶಾಲಿ ಹಕ್ಕಿ 
ವಂಶ ವೃದ್ಧಿಯಾಗುತ್ತಿದೆಯೆ ವಿನಾ ಕುಗ್ಗಿಲ್ಲ. ಹಾರಿಹೋಯಿತು. 
ಗಂಡಾಂತರವನ್ನು ಗುರುತಿಸುವುದರಲ್ಲಿ ಅದು ಎಡ್ವರ್ಡ್ ಹೇವ್‌ ಫಾರ್ಬಶ್ ಎಂಬ ಪಕ್ಷಿ 
ಅಪ್ರತಿಮ ಕೌಶಲವನ್ನು ತೋರಿಸುತ್ತದೆ. ಕಾಗೆ ಶಾಸ್ತ್ರಜ್ಞನು ಒಮ್ಮೆ ಒಂದು ಕಾಗೆ ನದಿಯಲ್ಲಿ 
ಗಳು ಸಾಮಾನ್ಯವಾಗಿ ಗುಂಪುಕಟ್ಟಿ ಕೊಂಡೇ ಬಿದ್ದುದನ್ನು ಕಂಡನು. ನದಿಯಲ್ಲಿ ಒದ್ದಾಡುತ್ತ 
ಹಾರಾಡುವವು. ಕೆಲ ಗುಂಪುಗಳಲ್ಲಿ ಸಾವಿರ ಅದು ಸಹಾಯಕ್ಕಾಗಿ ಕೂಗಿಕೊಳ್ಳತೊಡಗಿತು . 
ಗಟ್ಟಲೆ ಕಾಗೆಗಳು ಇರುತ್ತವೆ. ಸುತ್ತಲೂ ಆಯ ಕೆಲ ನಿಮಿಷಗಳಲ್ಲಿ ಅದರ ಕೂಗಿಗೆ ಉತ್ತರವಾಗಿ 
ಕಟ್ಟಿನ ಸ್ಥಳಗಳಲ್ಲಿ ಕಾವಲುಗಾರರನ್ನು ಇಡದೆ ನೂರಾರು ಕಾಗೆಗಳ ಧ್ವನಿ ಕೇಳಿಸಿತು. ಆ ಕಾಗೆ 
ಇವೆಂದೂ ಕೆಳಗಿಳಿದು ಆಹಾರ ತಿನ್ನಲುತೊಡ ಗಳು ನದಿಯಲ್ಲಿದ್ದ ಕಾಗೆಗೆ ತಮ್ಮ ರೆಕ್ಕೆಗಳು 
ಗುವುದಿಲ್ಲ. 

ಆಸರವಾಗುವಂತೆ ಹಾರುತ್ತ ಅದನ್ನು ಮುಳುಗ 
ಕಾವಲುಗಾರ ಕಾಗೆಗಳು ಗಂಡಾಂತರವನ್ನು ಗೊಡದೆ ಸಾವಕಾಶವಾಗಿ ದಂಡೆಗೆ ತಂದು 
ಸರಿಯಾಗಿ ಗುರುತಿಸುತ್ತವೆ. ರಸ್ತೆಯಲ್ಲಿ ಒಂದು ಮುಟ್ಟಿಸಿದವು. 
ಕಾರು ಹೋದರೆ , ಮನುಷ್ಯನೊಬ್ಬ ಬಂದು - ತಮ್ಮಲ್ಲಿ ಗಾಯಗೊಂಡವುಗಳನ್ನು ರಕ್ಷಿಸಲು 
ಹೋದರೆ, ನಾಯಿ ಓಡಿದರೆ ಕಾವಲುಗಾರ ಕಾಗೆಗಳು ತುಂಬ ಶ್ರಮಿಸುತ್ತವೆ. ನೋವಿನಿಂದ 
ಕಾಗೆಗಳು ಸುಮ್ಮನಿರುತ್ತವೆ. ಅದೇ ಬಂದೂಕು- ಅವು ಕೂಗಿದರೆ ತಾವೂ ಅಳುಧ್ವನಿ ತೆಗೆದು 
ಧಾರಿಯಾದ ಮನುಷ್ಯನೇನಾದರೂ ದೃಷ್ಟಿಗೆ ಸಹಾನುಭೂತಿ ಪ್ರದರ್ಶಿಸುತ್ತವೆ. 
ಬಿದ್ದರೆ ಅವು ಗುಂಪಿಗೆ ಎಚ್ಚರಿಕೆ ಕೊಡಲು - ಕಾಗೆಗಳಲ್ಲಿ ಸಾಮಾಜಿಕ ಕಟ್ಟುನಿಟ್ಟುಗಳಿವೆ. 
ಒಂದೇ ಸವನೆ ಕೂಗುತ್ತವೆ. ಗುಂಪಿಗೆ ಗುಂಪೇ ನಿಯಮಗಳನ್ನು ಮೀರಿದ ಕಾಗೆ ವಿಚಾರಣೆಗೊಳ 
ಆಗ ಸ್ಥಳ ಬಿಟ್ಟು ಹಾರಿಹೋಗುತ್ತದೆ. ಗಾಗಿ ಶಿಕ್ಷೆಗೆ ಗುರಿಯಾಗುತ್ತದೆ. ಅಪರಾಧಿ ಕಾಗೆ 

ತನ್ನ ಬಳಗದ ಮೇಲೆ ಕಾಗೆಗಿರುವ ಪ್ರೀತಿ ಉಳಿದ ಕಾಗೆಗಳಿಂದ ದೂರದಲ್ಲಿ ಕುಳಿತಿರು 
ಅಸಾಧಾರಣವಾದದ್ದು . ಗಾಯಗೊಂಡ ಅಥವಾ ತದೆ. ಉಳಿದವು ಗುಂಪುಗೂಡಿಕೊಂಡು ಬಹಳ 
ಸಂಕಟಕ್ಕೆ ಸಿಲುಕಿದ ಕಾಗೆಗೆ ಉಳಿದವು ಸಾಧ್ಯ ಹೊತ್ತಿನ ವರೆಗೆ ತಮ್ಮ ತಮ್ಮಲ್ಲಿ ಚರ್ಚೆ ನಡೆಸಿ 
ವಿದ್ದೆಲ್ಲ ಸಹಾಯವನ್ನು ಮಾಡುತ್ತವೆ. 

ವೆಯೋ ಎಂಬಂತೆ ಕೂಗುತ್ತವೆ. ಆ ಮೇಲೆ 
ಕಾಗೆಗಳರೀತಿನೀತಿಯನ್ನು ಅಭ್ಯಾಸ ಮಾಡು | ಒಂದು ನಿರ್ಣಯಕ್ಕೆ ಬಂದ ಬಳಿಕ ಇರಬೇಕು 
ತಿದ್ದ ಒಬ್ಬಾತ ಒಂದು ದಿನ ಅವನ ಕೈ ತೋಟ ಗುಂಪು ಹಾರಿ ಹೋಗುತ್ತದೆ ಇಲ್ಲವೆ ಅವು ಅಪ 
ದೊಳಗೆ ಎರಡು ಕಾಗೆಗಳು ಹಾರಿ ಬಂದದ್ದನ್ನು ರಾಧಿ ಕಾಗೆಯನ್ನು ಕುಕ್ಕಿ ಕೊಂದುಬಿಡುತ ವೆ . 
ಕಂಡ. ತೋಟದಲ್ಲಿ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಅದರ ಅಪರಾಧ ಏನಾಗಿರಬಹುದೆಂದು 
ದ್ದರು. ಆ ಎರಡರಲ್ಲಿ ಒಂದು ಕಾಗೆಯ ಕಾಲು ಮಾತ್ರ ಮಾನವರಾದ ನಮಗೆ ತಿಳಿಯುವುದಿಲ್ಲ. 
ಮುರಿದಿತ್ತಾದ್ದರಿಂದ ನೆಲದ ಮೇಲೆ ಅದಕ್ಕೆ ಸರಿ ಕಾಗೆ ತನ್ನ ಬಳಗದೊಡನೆ ಸಂಭಾಷಣೆ ನಡೆ 
ಯಾಗಿ ಚಲಿಸಲು ಬರುತ್ತಿರಲಿಲ್ಲ. ಚೆನ್ನಾಗಿದ್ದ ಸಲು ಇಪ್ಪತ್ತೈದು ಬಗೆಯ ಧ್ವನಿ ಹೊರಡಿಸು 
ಕಾಗೆ ಕಾಳುಗಳನ್ನು ಹೆಕ್ಕಿ ತನ್ನ ಸಂಗಾತಿಗೆ ಇದೆ ಎಂದು ನಿಸರ್ಗತಜ್ಞರ ಮತವಿದೆ. ಶತ್ರು 
ನಿಲುಕುವಂತೆ ತಂದು ಚೆಲ್ಲುತ್ತಿತ್ತು . ಸುಮಾರು ವಿನ ಸೂಚನೆ ಮಾಡುವ ಸ್ವರ, ಆಹಾರ ವಿಚಾರ 
ಒಂದು ತಾಸಿನ ವರೆಗೆ ಈ ರೀತಿ ತನ್ನ ಕು೦ಟ ತಿಳಿಸುವ ಸ್ವರ - ಹೀಗೆ ಬೇರೆ ಬೇರೆ ವಿಷಯ 
ಸಂಗಾತಿಗೆ ಕಾಳು ತಿನ್ನಿಸಿದ ಬಳಿಕ ಆ ಸದೃಢ ಗಳನ್ನು ಸೂಚಿಸಲು ಅದು ಬೇರೆ ಬೇರೆ ಸ್ವರ 
ಕಾಗೆ ಗಟ್ಟಿಯಾಗಿ ಕಾ - ಕಾ ' ಎಂದು ಒದರಿ ಗಳನ್ನು ಹೊರಡಿಸುತ್ತದೆ. 


೮೪ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಬಹುಶಃ ಬಿದ್ದ ಗಡಿಯಾತಿಯ ಚಾಳಿಕ 


ಕಾಗೆಗಳಿಗೆ ತಮ್ಮ ಸ್ವರದ ಮೇಲೆ ಅಭಿಮಾನ ಕಂಡವರೆಷ್ಟೋ ಜನ ಇದ್ದಾರೆ . 
ವಿದ್ದಂತಿದೆ. ಒಂದೆಡೆ ಕಲೆತಾಗ ಅವುಗಳಲ್ಲಿ ಹೊಳೆಯುವ ಪುಟ್ಟ ವಸ್ತುಗಳನ್ನು ಕದಿಯು 
ಒಂದರ ನಂತರ ಒಂದು ವಿವಿಧ ಸ್ವರಗಳಿ೦ದ ವುದೂ ಅದಕ್ಕೆ ಪ್ರೀತಿಯ ಚಾಳಿ . ಕಣ್ಣಿಗೆ 
ಕೂಗುತ್ತವೆ. ಒಂದು ಕೂಗಿ ಮುಗಿಸಿದ ಬಳಿಕ ಬಿದ್ದ ಗಡಿಯಾರಗಳು, ಪೆನ್ನುಗಳು, ಉಂಗುರ 
ಉಳಿದವು ಒಟ್ಟಾಗಿ ಕೂಗುವುದು ಬಹುಶಃ ಗಳು ಮುಂತಾದವುಗಳನ್ನು ಹಾರಿಸಿಕೊಂಡು 
ಹಾಡಿದ ಕಾಗೆಗೆ “ ವಾಹವಾ ” ಎನ್ನುವುದಕ್ಕಾಗಿ ಹೋಗುತ್ತದೆ. ನ್ಯೂಯಾರ್ಕಿನ ಬೆರ್‌ ಮೌಂಟನ್ 
ಇದ್ದರೂ ಇರಬಹುದು. 

ಸ್ಟೇಟ್ ಪಾರ್ಕಿನಲ್ಲಿ ಕಾರುಗಳ ಇಗ್ನಿಶನ್ ಕೀ | 
ಮನುಷ್ಯನಂತೆ ಮಾತಾಡಲು ಕಲಿಯುವ ಗಳನ್ನು ಕದ್ದೊಯ್ದು ಒಂದು ಕಾಗೆ ತುಂಬ 
ಹಕ್ಕಿಗಳಲ್ಲಿ ಕಾಗೆಯೂ ಒಂದು. ಸುಮಾರು ಕೋಲಾಹಲವನ್ನು ಕೆಲಕಾಲ ನಡೆಸಿತ್ತು . 
ನೂರು ವರ್ಷಗಳ ಹಿಂದೆ ಒಂದು ಕಾಗೆ ಒಂದು ಮಲಗಿದ ದನಗಳ ಬೆನ್ನ ಮೇಲೆ ಮೃದುವಾಗಿ 
ಕುದುರೆ ಶರ್ಯತ್ತನ್ನು ಪ್ರಾರಂಭಿಸಿದ ಸಂಗತಿ ಹಾರಿಬಂದು ಕುಳಿತು ಒಮ್ಮಿಂದೊಮ್ಮೆ ಕರ್ಕಶ | 
ಸೋಜಿಗದ್ದಾಗಿದೆ . 

ವಾಗಿ ಕೂಗಿ ದನ ಬೆಚ್ಚಿ ಬೀಳುವಂತೆ ಕಾಗೆ 
ಜಾರ್ಜ್ ಟೌನಿನ ಮೈ ದಾನಿನಲ್ಲಿ ಶರ್ಯತ್ರಿ ಗಳು ಮಾಡುತ್ತವೆ. ಬೊಕ್ಕ ತಲೆಯವರು 
ಗಾಗಿ ಕುದುರೆಗಳು ಸಾಲುಗಟ್ಟಿ ನಿಲ್ಲುತ್ತಿದ್ದಾಗ ಬಯಲಲ್ಲಿ ಕುಳಿತು ತೂಕಡಿಸುತ್ತಿರುವಾಗ 
ಪೀಟ್ ಎಂಬ ಈ ಕಾಗೆ “ ಗೋ ” ( ಹೊರಡಿರಿ) ಮೇಲಿನಿಂದ ಬಂದು ತಲೆಯನ್ನು ಕುಕ್ಕುವುದೂ 
ಎಂದು ಕೂಗಿಬಿಟ್ಟಿತು. ಕುದುರೆಗಳು ಓಡಿದವು. ಕಾಗೆಗಳ ಕಿಡಿಗೇಡಿ ಆಟಗಳಲ್ಲಿ ಒಂದಾಗಿದೆ. 
ಪ್ರೇಕ್ಷಕರೂ ನ್ಯಾಯಾಧೀಶರೂ ಕೈ ಕೈ ಹಿಚುಕಿ ಟೆನಿಸ್ ಚೆಂಡಿನೊಡನೆ ಆಡುತಿ ದ ಎರಡು 
ಕೊಂಡರು. 

ಕಾಗೆಗಳ ವಿಚಾರವನ್ನು ಒಬ್ಬ ನಿರೀಕ್ಷಕ ಹೇಳಿ 
ಕಾಗೆಗೆ ಕುಚೋದ್ಯ ತುಂಬ ಇಷ್ಟವೆಂದು ದೈಾನೆ. ಒಂದು ಕಾಗೆ ಚಂಡನ್ನು ಇಳಿಜಾರಾದ 
ಕಾಣುತ್ತದೆ. ತನ್ನ ಕುಚೋದ್ಯಕ್ಕೆ ತುತ್ತಾಗಿ ಹಿಮಗಡ್ಡೆಯ ಮೇಲಿಂದ ಉರುಳಿಸುತ್ತಿತ್ತು. 
ಸಂಕಟಪಡುವವರನ್ನು ಕಂಡು ಅದಕ್ಕೆ ತುಂಬ ಅದು ನೆಲಮುವಷ್ಟರಲ್ಲಿ ಇನ್ನೊಂದು ಕಾಗೆ 
ಆನಂದವಾಗುತ್ತದೆ. ನೆಲದಲ್ಲಿ ಬೀಜಗಳನ್ನು ಹಾರಿಬಂದು ಹಿಡಿದು ಚಂಡನ್ನು ಮತ್ತೆ ಮೇಲ 
ಸಾಲಾಗಿ ಬಿತ್ತು . ಮುಂದೆ ಹೋಗುತ್ತಿರುವಾಗ ಕೊಯ್ತು ಮುಟ್ಟಿ ಸುತ್ತಿತ್ತು . ಯಾರೋ ಒಬ್ಬಾತ 
ಹಿ೦ದಿನಿ೦ದ ಕಿಡಿಗೇಡಿ ಕಾಗೆಯೊಂದು ಬಿತ್ತಿದ ಸಮೀಪ ಬಂದಾಗ ಅವು ಆ ಚಂಡನ್ನೆ ತಿ 
ಬೀಜವನ್ನು ಹೆಕ್ಕಿ ಬದಿಗೆ ಚೆಲ್ಲುತ್ತಿರುವುದನ್ನು ಕೊಂಡು ದೂರ ಹಾರಿಹೋಗಿಬಿಟ್ಟವು. 


( ಅಲ್ಲ, ಏನು ನಿಮ್ಮ ಶ್ರೀ ಪತಿರಾಯರ ಹೆಂಡತಿಯ ಸೊ ಕು ಅಂತೇನಿ ! 
ಈವೊತ್ತು ನಮ್ಮಲ್ಲಿಗೆ ಬಂದಿದ್ದಳು. ನಾನು ಮಾತಾಡುತ್ತಾ ಇರುವಾಗ ಒಂದಲ್ಲ 
ಹತ್ತು ಸಲ ಆಕಳಿಸಬೇಕೆ ಅವಳು ! ” ಎಂದು ಮಾತಾಳಿಯೊಳುಗಂಡನಲ್ಲಿ 
ದೂರಿಕೊಂಡಳು. 

ಗಂಡ ಹೇಳಿದ: “ ಅವಳು ಆಕಳಿ ಸುತ್ತಿರಲಿಕ್ಕಿಲ್ಲ ಅನಿಸುತ್ತದೆ. ಬಹುಶಃ 
ಏನೋ ಹೇಳಲು ಬಾಯಿ ತೆರೆಯುತ್ತಿದ್ದಿರಬೇಕು. ” 


ಆರೋಗ್ಯವನ್ನು ಪ್ರೀತಿಸುವವರು ಯಾವಾಗಲೂ ಲೈಫ್‌ಬಾಯ್‌ಯಿಂದ 

ಸ್ನಾನಮಾಡುತ್ತಾರೆ. 


ನಾವು ಆಟವಾಡುವಾಗಲಾಗಲಿ ಅಥವಾ ಕೆಲಸ ಮಾಡುವಾಗ 
ಲಾಗಲಿ ಕೊಳೆಯಿಂದ ತಪ್ಪಿಸಿಕೊಳ್ಳುವುದು ನನಗೆ ಎಂದೂ 
ಸಾಧ್ಯವಿಲ್ಲ. ಆ ಕೊಳೆಯಲ್ಲಿರೋಗದ ಕ್ರಿಮಿಗಳಿರುತ್ತವೆ. ಲೈಫ್ 
ಬಾಯ್ ಸೋಪು ಈ ಕ್ರಿಮಿಗಳನ್ನು ತೊಳೆದು ತೆಗೆಯುತ್ತದೆ 
ಮತ್ತು ನಿಮ್ಮ ಆರೋಗ್ಯವನ್ನು ರಕ್ಷಿಸುತ್ತದೆ. ಲೈಫ್ 
ಬಾಯಮ್ ಸೋಪಿನಿಂದ ಪ್ರತಿದಿನವೂ ಸ್ನಾನ 
ಮಾಡಿರಿ, ಮತ್ತು ಕೊಳೆಯಲ್ಲಿರುವ ಕ್ರಿಮಿಗಳಿಂದ 

ನಿಮ್ಮ ಆರೋಗ್ಯ 
ನ ನ್ನು ರಕ್ಷಿಸಿ 
ಕೊ ಳ್ಳಿ ರಿ, ಅದು 
ನಿಮನ್ನು ಬಹಳ 
ಆಹ್ಲಾದಿತರನ್ನಾಗಿ 
ಮಾಡುತ್ತದೆ. 


1² 


M 


ottill 


ill111111111 


LEERUO 


HHHH 


on minuevanot 
e boಾ 


MADE 
IN 
IND 
: 

QIA 
FRON 
PORI 
VACATABU 
QIUS 
ONLY 


SOAP 


BUTTAN 
LIVER 
N 


FEBUOI 


U 


ONLY 


III 


L/ P, 3 -X29 KN ಹಿಂದುಸ್ಥಾನ್ ಲೀವರ್ ಲಿಮಿಟೆಡ್ , ಮುಂಬಯಿ , ಅವರಿಂದ ತಯಾರಿಸಲ್ಪಟ್ಟಿದೆ. 


ಕೇತಕಿ - ಉತ್ತಮ ಆಹಾರ 


ಆಹಾರ ಸಮಸ್ಯೆಯ ನಿವಾರಣೆಗಾಗಿ ಯೋಜಿ ದಂಡೆಯ ಪ್ರದೇಶದಲ್ಲಿ ವಿಪುಲವಾಗಿ ಬೆಳೆಯು 
ಸಿರುವ ವಿವಿಧ ಕಾರಕ್ರಮಗಳಲ್ಲಿ ಧಾನ್ಯಗಳ ತದೆ. ಪೋರ್ತುಗೀಸ್ ಭಾಷೆಯಲ್ಲಿ ಇದಕ್ಕೆ 
ಬದಲು ಇತರ ವಸ್ತುಗಳನ್ನು ಉಪಯೋಗಿಸು ' ಮೆಲೋರಿ' ಎನ್ನುತ್ತಾರೆ. ಈ ಕೇತಕಿ ಗಿಡ 
ವುದೂ ಒಂದಾಗಿದೆ. ಬಾಳೆ ಹಣ್ಣು , ತೆಂಗಿನ ಸುಮಾರು ಮೂವತ್ತೈದು ಅಡಿ ಎತ್ತರವಾಗಿದ್ದು 
ಕಾಯಿ , ಮೀನು ಇತ್ಯಾದಿ ವಸ್ತುಗಳು ಭಾರತೀ ನೋಡಲು ಖರ್ಜೂರದ ಗಿಡದಂತೆ ಕಾಣಿಸು 
ಯರಿಗೆ ಪರಿಚಯವಾದವುಗಳೇ ಆಗಿವೆ . ಅವನ್ನು ವುದು. ಬುಡದಲ್ಲಿ ಈ ಗಿಡ ಸಾಧಾರಣ ಒ೦ದಡಿ 
ಆಹಾರವೆಂದು ನಾವು ಉಪಯೋಗಿಸುತ್ತಲೂ ಸುತ್ತಳತೆಯದಿದ್ದು ಅದು ಅಡಿಕೆ ಗಿಡದ ಬುಡ 
ಇದ್ದೇವೆ. ಧಾನ್ಯಗಳ ಬದಲು ಉಪಯೋಗಿಸ ದಂತೆ ಕಾಣಿಸುತ್ತದೆ. ಗಿಡದ ತುದಿಯಲ್ಲಿ ಎಲೆ 
ಬಹುದಾದ ಆಹಾರ ವಸ್ತುಗಳ ಮಾಲಿಕೆಯಲ್ಲಿ ತೆಂಗಿನ ಗಿಡಗಳ ಗರಿಗಳ ಮಾದರಿಯಲ್ಲಿ ಹಬಿ. 
ಕೆತಕಿಯು ಒಂದು ಎಂದರೆ ನಮಗೆಲ್ಲ ಆಶ್ಚರ ಕೊಂಡಿರುವುದು. ಎಲೆಗಳು ಸಾಧಾರಣವಾಗಿ 
ವೆನಿಸಬಹುದು. ಏಕೆಂದರೆ ನಾವಿನ್ನೂ ಅದು | ನಾಲ್ಕಿ೦ಚು ಅಗಲ ಮತ್ತು ಮೂರಿಂಚು ಉದ್ದವಾ 
ಆಹಾರ ಪದಾರ್ಥವೆಂದು ಅರಿತಿಲ್ಲ . - ಗಿರುತ್ತವೆ. ಎಲೆಗಳು ಗುಚ್ಛ ಗಳೊಪಾದಿಯಲ್ಲಿ 
ಕೇತಕಿಯನ್ನು ಬೆಳೆಯುವುದು ಸುಲಭವಾಗಿರು ಬೆಳೆಯುವವು. ಎಲೆಗಳ ಮಧ್ಯದಲ್ಲಿಯೆ ಫಲ | 
ವಂತೆ ಅದು ಸ್ವಾದಿಷ್ಟವೂ ಪೌಷ್ಟಿಕವೂ ಆದ ಬಿಡುವುದು . 
ವಸ್ತುವಾಗಿದೆ. 

- ನಿಕೋಬಾರ ನಿವಾಸಿಗಳಿಗೆ ಈ ಫಲ ಅತ್ಯ೦ತ 
- ಆದರೆ ಇಲ್ಲಿ ಹೇಳುವ ಕೇತಕಿ ಎಂದರೆ ಪ್ರಿಯವಾಗಿದೆ. ಇದರ ರುಚಿ ಮತ್ತು ಪೌಷ್ಟಿಕ| 
ನಾವು ಸುವಾಸನೆಗಾಗಿ ಉಪಯೋಗಿಸುವ ಪರಿ ಗುಣಗಳನ್ನು ಅವರು ತುಂಬ ಪ್ರಶಂಸೆ ಮಾಡು 
ಚಿತ ಕೇದಿಗೆಯಲ್ಲ. ಆಹಾರ ವಸ್ತುವೆಂದು ತಾರೆ. ಇದೇ ರೀತಿಯ ಕೆಲ ಬೇರೆ ಫಲಗಳು 
ನಾವೀಗ ಹೇಳುತ್ತಿರುವ ಕೇತಕಿ ಫಲವು ನಿಕೊ ( ಇವುಗಳಿಂದ ರೊಟ್ಟಿ ಮಾಡುತ್ತಾರೆ) ಆಫ್ರಿಕದ 
ಬಾರ ಮತ್ತು ಕಾರನಿಕೋಬಾರ ದ್ವೀಪಗಳ ಮಧ್ಯಭಾಗದಲ್ಲಿ ಮತ್ತು ಭಾರತದ ಕಡಲ ತೀರದ 

“ ನವನೀತ ೨) ದಿಂದ 


೮೬ 


- ೮೭ 


ಕೇತಕಿ ಉತ್ತಮ ಆಹಾರ 
ಪ್ರದೇಶಗಳಲ್ಲಿ ಬೆಳೆಯುತ್ತಿದ್ದರೂ ಅವಾವವೂ ತ್ತಾರೆ. ಮಂದಾಗ್ನಿಯಲ್ಲಿ ಅದನ್ನು ತುಸು 
ಕೇತಕಿ ಫಲವನ್ನು ಗುಣ - ರುಚಿಗಳಲ್ಲಿ ಸರಿಗಟ್ಟಿ ಹೊತ್ತಿನ ವರೆಗೆ ಕುದಿಸಿ. ಬೆಂದ ನಂತರ ತಣಿಸಿ 
ಲಾರವು. 

ನಾದಿ ಬಳಿಕ ರೊಟ್ಟಿ ಮಾಡುತ್ತಾರೆ. ಸರಿ 
ದಕ್ಷಿಣ ಭಾರತದಲ್ಲಿ ಕೇತಕಿ ವಿಪುಲವಾಗಿ ಯಾಗಿ ಮುಚ್ಚಿಟ್ಟರೆ ಈ ರೊಟ್ಟಿ, ಬಹಳ ದಿನಗಳ 
ಬೆಳೆಯುವುದೇನೋ ನಿಜ . ಆದರೆ ಆಹಾರವೆಂದು ವರೆಗೆ ಕೆಡುವುದಿಲ್ಲ. ಕೇತಕಿ ಫಲದಿಂದ ಅವರು 
ಅದಕ್ಕೇನೂ ಮಹತ್ವವಿಲ್ಲ. ಭಾರತದ ಕೇತಕಿ ರೊಟ್ಟಿಯನ್ನು ಮಾತ್ರವೇ ಅಲ್ಲ, ಮಸಾಲೆ ಬೆರಸಿ 
ಕೇವಲ ಅದರ ಸುಗಂಧ ದೃಷ್ಟಿಯಿಂದಷ್ಟೆ ಮಹತ್ವ ಪಲ್ಯ ಮುಂತಾದವನ್ನೂ ಮಾಡುವರು. 
ಪಡೆದಿದೆ. ಈ ಕೇತಕಿ ಗಿಡಕೂ ಫಲ ಬಿಡುತ್ತ 
ದಾದರೂ ನಿಕೋಬಾರ ಕೇತಕಿ ಫಲದಂತೆ ಕೇತಕಿ ಫಲ ಔಷಧೀಯ ದೃಷ್ಟಿಯಿಂದಲೂ 
ಇದಿಲ್ಲ. . 

ಒಳ್ಳೆಯದಾಗಿದೆ. ಕುಷ್ಠ ರೋಗ, ಹೃದಯ 
ನಿಕೊಬಾರದ ಕೇತಕಿ ಫಲ ಹೆಚ್ಚು ಕಡಿಮೆ ವಿಕಾರ, ಮೆದುಳಿನ ವಿಕಾರಗಳಲ್ಲಿ ಕೇತಕಿಯ 
ನಮ್ಮಲ್ಲಿಯ ಅನಾನಸ್ ಹಣ್ಣಿನಂತಿರುತ್ತದೆ. ಎಲೆ ಉಪಯುಕ್ತವಾಗುವುದೆಂದು ಸಿದ್ದವಾಗಿದೆ. 
ಹಣಾ ದಾಗ ಇದು ಗುಲಾಬಿ - ಹಳದಿ ಮಿಶ್ರಿತ ಯೋಗ್ಯ ಪ್ರಯೋಗಗಳನ್ನು ಮಾಡಿದರೆ ಅದರ 
'ಬಣ್ಣದ್ದಾಗುವುದು. ಹಣ್ಣಿನ ಒಳಭಾಗ ಗಟ್ಟಿ ಔಷಧೀಯ ಗುಣ ಇನ್ನಿಷ್ಟು ಸ್ಪಷ್ಟ ವಾಗಬಹುದು, 
ಯಾಗಿದ್ದು ಅದರಲ್ಲಿ ಎರಡು ಬೀಜಗಳಿರುತ್ತವೆ. ಈಸ್ಟ್ ಇಂಡಿಯಾ ಕಂಪನಿಯವರು ನಿಕೋ 
ಆಕಾರದಲ್ಲಿ ಮತ್ತು ರುಚಿಯಲ್ಲಿ ಈ ಬೀಜ ಬಾರ ಕೇತಕಿಯ ನಾಲ್ಕು ಸಸಿಗಳನ್ನು ಕಲ 
ಬದಾಮಿನಂತಿರುತ್ತದೆ. ಒಂದು ಹಣ್ಣಿನತೂಕ ಕತ್ತೆಯ ಬೊಟಾನಿಕಲ್ ಗಾರ್ಡನ್ಸಿ ನಲ್ಲಿ ೧೮ 
ಸುಮಾರು ೨೦ ಸೇರಿನಷ್ಟಿರುತ್ತದೆ. 

ನೆಯ ಶತಮಾನದಲ್ಲಿ ನೆಟ್ಟಿದ್ದರು. ಅವು ಇನ್ನೂ 
ನಿಕೊಬಾರಿಗಳು ಈ ಹಣ್ಣನ್ನು ಉಪಯೋಗಿ- ಆ ತೋಟದಲ್ಲಿವೆ. ಆದರೆ ಇವುಗಳನ್ನು ಅಧಿಕ 
ಸುವುದು ಈ ರೀತಿಯಲ್ಲಿ : ಅವರು ಹಣ್ಣಿನ ಸಿಪ್ಪೆ ಸಂಖ್ಯೆಯಲ್ಲಿ ಬೆಳೆಯುವ ಅಗತ್ಯವೀಗ ಉಂಟಾ 
ಯನ್ನು ಸುಲಿದೊಗೆದು ತಿರುಳನ್ನು ಪಾತ್ರೆಯ ಗಿದೆ . ನಮ್ಮ ಕಡಲ ತೀರಪ್ರದೇಶಗಳಲ್ಲಿ ಇದು 
ಲ್ಲಿಟ್ಟು ತುಸು ನೀರು ಸುರುವಿ ಒಲೆಯ ಮೇಲಿಡು ಚೆನ್ನಾಗಿ ಬೆಳೆಯಬಲ್ಲದು. 


ತಾಯ೦ದಿರ ಆರೋಗ್ಯಕ್ಕೆ ಹೆರಿಗೆಯ ನಂತರ 
ದಶಮೂಲಾರಿಷ್ಟ ಆ ಬಾಣಂತಿ ಕಷಾಯ 
- ಕೆ ಸೂರಿ ಯು ಕೆ * ನಂ . ೧, ಹೆರಿಗೆಯ ೧೦ ದಿನಗಳಿಗೆ, 

ಪ್ರಶಸ್ತವಾದದ್ದು . ನಂ. ೨. ಆಮೇಲೆಕೊಡಬೇಕು. 
* ಸೌಭಾಗ್ಯಶು೦ಠಿ ಪಾಕ 
ಬಾಣಂತಿಗೆ ೧ ತಿಂಗಳ ನಂತರ ಕೊಡಲು ಯೋಗ್ಯವಾದ ಅಹ್ಯ 

- ತ ಯಾ ರಿ ಆ ರು : 
ತಾರಾನಾಥ ರಸೌಷಧಿ ವರ್ಕ್, ಪೈವೇಟ್ ಲಿ., ಚಿಕ್ಕಮಗಳೂರು 


ಬೂಕ್ ಬಾಂಡ್ ಚಹಾ 


OKE BOND 


FINESI 


72 


41 14² cd4cv 


NNN 


2.POLNE SONDINDIA PRIVATE LIMITED 


YAMMA/ 

MM / 


Gife+ 


ಲಕ್ಷಾಂತರ 

ಜನರ 
ಆಯಿಕೆ 


BB 347K 


* ಬಾಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 


ಹಳೇ ಸಾಮಾನುಗಳಿಂದ ಭಾರಿ ಧರ್ಮಕಾರ ಮಾಡುವ 


ಆಸ್ಟ್ರೇಲಿಯದ ಅಪೂರ್ವ ಅಂಗಡಿ 


ಮಾ , ಭ , ಪೆರ್ಲ 


ಆಸ್ಟ್ರೇಲಿಯದ ಒಂದು ದೊಡ್ಡ ಪಟ್ಟಣವಾದ ಪ್ರಶ್ನೆಯುಭೂತಾಕಾರ ತಾಳಿ ನಿಲ್ಲುತ್ತದೆ. 
ಮೆಲ್ಬೋರ್ನ್‌ನ ಉಪನಗರವಾದ ಕೇ೦ಬರ್ ಈ ರೀತಿಯ ವೃದ್ಧರಿಗೆ ಆಶ್ರಯವೀಯಲು 
ವೇಲ್‌ನಲ್ಲಿ ಒಂದು ಚಿಕ್ಕ ಅಂಗಡಿಯಿದೆ. ಅಂಗಡಿ ಆಸ್ಟ್ರೇಲಿಯದ ಪ್ರಮುಖ ಧರ್ಮ ಸಂಪ್ರದಾಯ 
ಯೇನೋ ಚಿಕ್ಕದು. ಆದರೆ ಅದು ಮಾಡಿದ ಗಳು ( ಚರ್ಚುಗಳು) ವೃದ್ಧಾವಾಸಗಳನ್ನು ಕಲ್ಪಿ 
ಕೆಲಸ ಅದ್ಭುತವಾಗಿದೆ! ಅದರ ಹೆಸರು ಸ್ವಯಂ ಸಿವೆ. ಅಲ್ಲಿ ವೃದ್ಧರಿಗೆ ಇರಲು ಸ್ವಚ್ಛವಾದ 
ಸೇವಕ ಸಹಾಯಕರ ಅಂಗಡಿ' ಎಂದು ಮುದು ಸ್ಥಳ ಮತ್ತು ಉತ್ತಮ ಆಹಾರ ಕೊಡಲಾಗು 
ಕರಿಗೆ ತಮಗೆ ತಾವೇ ಸಹಾಯಕರಾಗುವುದರಲ್ಲಿ ಇದೆ. ಸಶಕ್ತರಾದವರಿಗೆ ಅಲ್ಪ ಸ್ವಲ್ಪ ಮನೋ 
ಸಹಕಾರವೀಯುವುದೇ ಇದರ ಉದ್ದೇಶವಾಗಿದೆ. ರಂಜನಾಮಯವಾದ ಕೆಲಸವೂ ದೊರೆಯುತ್ತದೆ; 

ಇತರ ಪಾಶ್ಚಾತ್ಯ ದೇಶಗಳಂತೆ ಆಸ್ಟ್ರೇಲಿಯ ಅಶಕ್ತರಾದವರಿಗೆ ಊಟೋಪಚಾರ, ಹಾಗೂ 
ದಲ್ಲಿಯೂ ವೃದ್ದರ, ಪಾಲನೆ ಪೋಷಣೆಯ ಶುಶೂಷೆಗಳು ದೊರೆಯುತ್ತವೆ. ಇವರಿಗೆ ತಮ್ಮ 
ಸಮಸ್ಯೆ ಅತ್ಯುಗವಾಗಿದೆ. ಅಲ್ಲಿ ಜನರು ನಮ್ಮಲ್ಲಿ ಸಮಪ್ರಾಯದವರೊಂದಿಗಿರುವ ಸುಸಂದರ್ಭ 
ರುವಂತೆ ಸಮ್ಮಿಲಿತ ಕುಟುಂಬದಲ್ಲಿ ವಾಸಿಸುವು ದೊರೆಯುತ್ತದೆ. 
ದಿಲ್ಲ . ಹೆಣ್ಣು ಮತ್ತು ಗಂಡುಮಕ್ಕಳು ಮದು ವೃದ್ಧಾವಾಸಗಳನ್ನು ವಿಸ್ತರಿಸಲು ಮತ್ತು 
ವೆಯ ಬಳಿಕ ತಂತಮ್ಮ ಮನೆಗಳಲ್ಲಿ ವಾಸಿಸಲಾ ಇತರ ವಸ್ತುಗಳನ್ನು ಸಂಗ್ರಹಿಸಲು ಹಣದ ಅವ 
ರಂಭಿಸಿದಾಗ ತಂದೆ ತಾಯಿಗಳು ಆಧಾರಹೀನ ಶ್ಯಕತೆಯಿದೆ. ಈ ಕೊರತೆಯನ್ನು ನಿವಾರಿಸುವು 
ರಾಗುತ್ತಾರೆ . ಹೆಚ್ಚು ವೃದ್ಧಾಪ್ಯ ಪ್ರಾಪ್ತವಾಗಿ ದಕ್ಕಾಗಿದೆ. ಸ್ವಯಂಸೇವಕರ ಅಂಗಡಿಯನ್ನು 
ಕೆಲಸ ಮಾಡಲು ಶಕ್ತಿಯಿಲ್ಲದಿರುವಾಗ ಅವರ ತೆರೆಯಲಾಯಿತು. 
ಆಧಾರವೆಂದರೆ ಸರಕಾರದಿಂದ ದೊರೆಯುವ ಮೆಲ್ಬೋರ್ನಿನ ಹಲವು ಸೇವಾಭಾವನೆಯ 
* ಪೆನ್ಶನ್ ' ಹಣ ಮಾತ್ರ . ಇದರಿಂದ ಅವರ ಸಜ್ಜನರು ಸೇರಿ ಒಂದು ನೂತನ ಯೋಜನೆಯ 
ಜೀವನ ಸಾಗುವುದಿಲ್ಲ, ಧನಕ್ಕಿಂತಲೂ ಹೆಚ್ಚಾಗಿ ಪ್ರಕಾರ ಕಾರ್ಯಾರಂಭ ಮಾಡಿದರು. ಅವರಲ್ಲಿ 
ಅವರಿಗೆಸ್ನೇಹದ, ಜೊತೆಗಾರರ ಮತ್ತು ಸೇವೆಯ ಪ್ರಸಿದ್ಧ ವ್ಯವಸಾಯಿಯಾದ ದಿವಂಗತ ವಿಲ್ಸನರು 
ಅವಶ್ಯಕತೆಯಿರುತ್ತದೆ. ಆಸ್ಟ್ರೇಲಿಯಾದವರ ಪ್ರಮುಖರಾಗಿದ್ದರು. ಅವರು ಜನಸಾಮಾನ್ಯ 
ಸಾಮಾನ್ಯ ಆಯುಃಪ್ರಮಾಣ ೮೦ - ೯೦ ವರ್ಷ ! ರೊಡನೆ ತಂತಮ್ಮ ಮನೆಗಳಲ್ಲಿರುವ ಅನವಶ್ಯಕ 
ಆದುದರಿಂದ ವೃದ್ದರ ಮುಂದೆ ತಮ್ಮ ವೃದ್ದಾ - ವಸ್ತುಗಳನ್ನು ಸ್ವಯಂಸೇವಕರಿಗೆ ಕೊಡುವಂತೆ 
ಪ್ಯದ ಈ ದೀರ್ಘ ಸಮಯವನ್ನು ಕಳೆಯುವ ಆಗ್ರಹಪೂರ್ವಕ ಬಿನ್ನವಿಸಿಕೊ೦ಡರು . ಉಪ 

ಹಿ೦ದಿಯಿ೦ದ 
D4 - 12 


೮೯ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಯೋಗಿಸಲ್ಪಟ್ಟ ಬಟ್ಟೆ ಬರೆ , ಚಪ್ಪಲಿ, ಹಳೆಯ ಸ್ವಂತ ' ಟ್ರಕ್ ' ಇಟ್ಟು ಕೊಳ್ಳಲು ಸಮರ್ಥ 
ಗಡಿಯಾರ, ಮೇಜು ಕುರ್ಚಿಗಳು, ರೇಡಿಯೋ , ವಾಯಿತು. ಜನರು ಫೋನ್ ಮಾಡಿ ತಿಳಿಸಿದಾಗ 
ಪಾತ್ರೆಗಳು - ಯಾವುದೇ ವಸ್ತುವಿರಲಿ ಅದನ್ನು ಅದು ಮನೆಮನೆಗೆ ಹೋಗಿ ಹಳೆಯ ಸಾಮಾನು 
ಅವರು ತೆಗೆದುಕೊಂಡು ಹೋಗುತ್ತಿದ್ದರು. 1ಳನ್ನು ತರಲಾರಂಭಿಸಿತು. ಅಧಿಕಾಧಿಕ 

ಪ್ರಥಮ ಮನವಿಯಲ್ಲಿ ಸಾಕಷ್ಟು ಸಾಮಗ್ರಿ, ಸಾಮಗ್ರಿ ಬರಲಾರಂಭಿಸಿ ಅವುಗಳ ವಿಕ್ರಯವೂ 
ಗಳು ದೊರೆತು ಸ್ವಯಂಸೇವಕರು, ಹೆಚ್ಚಾಗಿ ಭರದಿಂದ ಸಾಗಿ ಹೆಚ್ಚು ಹಣ ಬರತೊಡಗಿತು. 
ಮಹಿಳೆಯರು ಅವುಗಳನ್ನು ಉಪಯುಕ ಪತ್ರಿಕೆಗಳು ಈ ಅಂಗಡಿಯ ಜಾಹೀರಾತುಗ. 
ವಸ್ತುಗಳನ್ನಾಗಿ ಪರಿವರ್ತಿಸಿದರು. ಬಟ್ಟೆಗಳನ್ನು ಇನ್ನು ಧರ್ಮಾರ್ಥ ಪ್ರಚಾರ ಮಾಡಿದವು. 
ಬಿಸಿ ನೀರಿನಲ್ಲಿ ಕುದಿಸಿ, ಒಗೆದು ಸ್ವಚ್ಛ ಮಾಡಿ ರೇಡಿಯೋ ಮತ್ತು ಟೆಲಿವಿಜನುಗಳು ತಮ್ಮ 
ದರು. ಉಣ್ಣೆ ಬಟ್ಟೆ ಗಳನ್ನು ಡೈನಿಂಗ್ ಕಾರ್ಯಕ್ರಮಗಳೊಂದಿಗೆ ಈ ಅಂಗಡಿಯ 
ಮೂಲಕ ಉತ್ತಮಗೊಳಿಸಿದರು . ಹಿತ್ತಾಳಿ, ಪ್ರಚಾರ ಕಾರ್ಯವನ್ನು ಧರ್ಮಾರ್ಥವಾಗಿ 
ಬೆಳ್ಳಿ ಪಾತ್ರೆಗಳನ್ನು ಪಾಲಿಶ್ ಮಾಡಿ ಹೊಸದ ಮಾಡಿದವು. ವಿಕ್ಟೋರಿಯಾ ಪ್ರಾಂತ್ಯದ ರೇಲ್ವೆ 
ರಂತೆ ಮಾಡಿದರು . ದುರಸ್ತಿ ಮಾಡಲು ಸಾಧ್ಯ ಹೊರಗಿನಿಂದ ಬರುವ ದಾನದತ್ತವಾದ ಸಾಮಾ 
ವಾದ ಪಾತ್ರೆಗಳನ್ನೆಲ್ಲ ದುರಸ್ತಿ ಮಾಡಿ ಸರಿಪಡಿಸ ನುಗಳನ್ನೂ ಪಾರ್ಸಲುಗಳನ್ನೂ ನಿಃಶುಲ್ಕವಾಗಿ 
ಲಾಯಿತು. ಮತ್ತು ಒ೦ದಾನೊ೦ದು ದಿನ ಕೇಂಬರ್‌ವೇಲಿನ ತನಕ ತಲುಪಿಸುವ ಅನುಕೂ 
ಕೇ೦ಬರ್ ವೇಲಿನ ಒಂದು ಚಿಕ್ಕ ಕೊಠಡಿಯಲ್ಲಿ ಲತೆಯನ್ನು ಮಾಡಿಕೊಟ್ಟಿತು. ವಿಲ್ಸನ್ ಮತ್ತು 
ಸ್ವಯಂಸೇವಕರ ಅಂಗಡಿ ' ಯನ್ನು ಉದ್ಘಾ ಅವರ ಸಂಸ್ಥೆಯವರು ಒಂದು ಸುಂದರ ಕಟ್ಟಡ 
ಟಿಸಲಾಯಿತು. ಓರ್ವ ಉತಾಹಿ ತರುಣನು ಕಟ್ಟಿ , ಧರ್ಮಾರ್ಥವಾಗಿ ಅಂಗಡಿಗೆ ಬಿಟ್ಟು 
ಕೈಯಲ್ಲಿ ಗಂಟೆಯನ್ನು ಹಿಡಿದುಕೊಂಡು ರಾಜ ಕೊಟ್ಟಿದೆ. ಇಲ್ಲಿಯೆ ಈ ಅಂಗಡಿಯಿಂದು ವೈಭವ | 
ಮಾರ್ಗದ ಚೌಕಗಳಲ್ಲಿ ನಿಂತು ಅದನ್ನು ಬಾರಿ ದಿಂದ ಮೆರೆಯುತ್ತಿದೆ. 
ಸುತ್ತ ಡಂಗುರ ಸಾರುತ , ಆ ಅಂಗಡಿಯನ್ನು ವಿಲ್ಸನ್ ರು ಅನುಭವಿಕ ಉದ್ಯಮಿಗಳಾಗಿ 
ಸಂದರ್ಶಿಸಲು ಆಮಂತ್ರಣವಿತ್ತನು. ಅನಂತರ ದ್ದರು. ಅವರಿದನ್ನು ದಾನದಿಂದ ನಡೆಯುವ 
ಅಂಗಡಿಗೆ ಬಂದವರಾರೂ ಬರಿಗೈಯಲ್ಲಿ ಹಿ೦ತಿ ಒಂದು ಸಂಸ್ಥೆಯಂತೆ ನಡೆಸದೆ ಒಂದು ಉತ್ತಮ . 
ರುಗಿ ಹೋಗಲಾರದಾದರು. ವಸ್ತುಗಳು ಎಷ್ಟು 

ಔದ್ಯೋಗಿಕ ಸಂಸ್ಥೆಯಂತೆ ನಡೆಸಿದರು. ಅಂಗ 
ಅಗ ವಾಗಿದ್ದು ಎಂದರೆ ಪ್ರತಿಯೊಬ್ಬನಿಗೂ ತನಗೆ ಡಿಯ ಅದ್ಭುತ ಸಫಲತೆಗೆ ಅವರು ಮಾಡಿರುವ 
ಬೇಕಾದ ಒಂದಲ್ಲ ಒಂದು ವಸ್ತು ಅಲ್ಲಿ ದೊರೆತೇ ಕೆಲವು ನಿಯಮಗಳೇ ಮೂಲ ಕಾರಣ. ದಾನ: 
ದೊರೆಯುತ್ತಿತ್ತು . ಒ೦ದು ಉಣೆಯ ಸೂಟು ವಿತ್ತವರಿಗೆ ಕೂಡಲೇ ಧನ್ಯವಾದ ಪತ್ರವನ್ನು 
೪ ಪೌಂಡಿಗೆ, ಒಂದು ಹಳೇ ರೇಡಿಯೋ ೧೦ ಶಿಲ್ಲಿಂ ಬರೆಯಬೇಕೆಂಬುದು ಪ್ರಥಮ ನಿಯಮ . ದೊರೆತ 
ಗಿಗೆ, ಒಂದು ಸಾಮಾನ್ಯ ಸ್ಥಿಯ ಉಡುಪು ೮ ವಸ್ತುಗಳಲ್ಲಿ ಯಾವುದಾದರೂ ಮಾರಾಟಕ್ಕೆ 
ಶಿಲ್ಲಿಂಗಿಗೆ, ಒಂದು ನೆಕಟ್ಟಿ ೧ ಶಿಲ್ಲಿಂಗಿಗೆ, - ಅಯೋಗ್ಯವೆಂದು ಕಂಡುಬಂದಲ್ಲಿ ಏನೊಂದೂ 
ಒಂದು ದೊಡ್ಡ ಕಾದಂಬರಿ ೬ ಪೆನ್ಸ್‌ಗಳಿಗೆ ವಿಚಾರಿಸದೆ ಅದನ್ನು ಎಸೆದುಬಿಡುವುದು ಎರಡು 
ದೊರೆಯುತ್ತಿತ್ತು ! ಇಷ್ಟು ಅಗ ವಿರುವಾಗ ವಸ್ತುನೆಯ ನಿಯಮ . ವಸ್ತುಗಳು ಗಿರಾಕಿಗಳನ್ನು 
ಗಳು ಮಾರಾಟವಾಗಲು ಎಷ್ಟು ಸಮಯ ಬೇಕು? ಆಕರ್ಷಿಸುವಷ್ಟು ಅಗ್ಗವಾಗಿರಬೇಕು ಮತ್ತು| 
ಕೆಲವೇ ದಿನಗಳಲ್ಲಿ ಈ ಅಂಗಡಿ ಒಂದು ವಸ್ತುಗಳನ್ನು ಕೊಳ್ಳುವವರಿಗೆ ಸಾಕಷ್ಟು ಉಳಿ 


ಆಸ್ಟ್ರೇಲಿಯದ ಅಪೂರ್ವ ಅಂಗಡಿ 


೯೧ 


ತಾಯವಾಗಬೇಕೆಂಬುದು ಮೂರನೆಯ ನಿಯಮ, ಪೌಂಡು ದಾನವಾಗಿ ಕೊಟ್ಟಿತ್ತು . ಅಂದರೆ 
ಜಾಹಿರಾತುಗಳಿಗೆ ಶಕ್ತಿ ಮೀರಿ ಪ್ರಾಶಸ್ಯ ಕೊಡ ಪ್ರತಿ ತಿಂಗಳಿಗೂ ೧, ೦೦೦ ಪೌಂಡುಗಳ ರೀತಿ 
ಬೇಕೆಂಬುದು ನಾಲ್ಕನೆಯದು. ಸ್ವಯಂಸೇವಕ ಯಲ್ಲಿ ಸಹಾಯವೀಯುತ್ತಿತ್ತು . ಸರಕಾರದಿಂದ 
ರಿಗೆ ಅಂಗಡಿಯಲ್ಲಿ ಕೆಲಸ ಮಾಡಲು ಸರ್ವ ದೊರೆತ ಹಣವನ್ನೂ ಗಣನೆಗೆ ತೆಗೆದುಕೊಂಡರೆ 
ಅನು ಕೂಲತೆಯಿರಲಿ, ಅಂಗಡಿ ಸ್ವಚ್ಛವಾಗಿರಲಿ , ೧೯೫೭ ನೇ ಡಿಸೆಂಬರತನಕ ಈ ಸಂಸ್ಥೆಯು ಬೇರೆ 
ಊಟಮಾಡಲು, ಸ್ನಾನಮಾಡಲು - ಸರ್ವ ಬೇರೆ ವೃದ್ಧಾವಾಸಗಳಿಗೆ ೧, ೦೦ , ೦೦೦ ಪೌಂಡು 
ಸೌಕರ್ಯಗಳೂ ಅಲ್ಲಿರಬೇಕೆಂಬುದು ಐದನೆ ಗಳಷ್ಟು ಸಹಾಯವಿತ್ತಿತು. ಹರುಕು- ಮುರುಕು 
ಯದು. ಅಂಗಡಿಯನ್ನು ಶಕ್ತಿಮೀರಿ ಅಲಂಕ ಸಾಮಾನು ಮತ್ತು ಚಿಂದಿ ಬಟ್ಟೆಗಳನ್ನು ಮಾರಿ 
ರಿಸಿ ಗಿರಾಕಿಗಳಿಗೆ ಬೇಸರವನ್ನುಂಟು ಮಾಡದಂತೆ ಇನ್ನೊ೦ದು ಧನವನ್ನು ದಾನ ಕೊಡುವುದು 
ಇಟಿರಬೇಕೆಂಬುದೇ ಕೊನೆಯ ನಿಯಮ. ಅಪೂರ್ವ ಗೌರವದ ಮಾತು ! 

ಅಂಗಡಿಯ ಆದಾಯದಲ್ಲಿ ಖರ್ಚು ಕಳೆದು ಈಗ ಸೇವಾಭಾವನೆಯಿಂದ ಈ ಅಂಗಡಿಯ 
ಬಾಕಿ ಉಳಿದ ಹಣವನ್ನು ದಾನ ಕೊಡುವುದರ ಕೆಲಸ ಮಾಡುವವರ ವಿಚಾರ ಸಲ. 
ಲ್ಲಿಯೂ ವಿಲ್ಸನರು ಹಲವು ಸುಂದರ ನಿಯಮ ನೋಡೋಣ. ಇವರಲ್ಲಿ ಮಹಿಳೆಯರೇ ಹೆಚ್ಚು 
ಗಳನ್ನು ಮಾಡಿದ್ದಾರೆ. ನಾವು ಸಿಕ್ಕ ಸಿಕ್ಕವರಿಗೆಲ್ಲ ಅವರಲ್ಲೂ ಹೆಚ್ಚಿನವರು ವೃದ್ಧೆಯರು! ಇಂದು 
ದಾನ ಕೊಡಲಾರೆವು. ಹಾಗೂ ಅಲ್ಪ ಸ್ವಲ್ಪವಾ- ಸಾಧಾರಣ ನೂರು ಮಂದಿ ಸ್ವಯಂಸೇವಕರು 
ಗಿಯೂ ದಾನ ಮಾಡಲಾರೆವೆಂದು ಅವರು ಹೇಳು ಕ್ರಮಪ್ರಕಾರ ಒಬ್ಬರ ನಂತರ ಒಬ್ಬರಂತೆ ಇಲ್ಲಿ 
ತಿದ್ದರು. ಅವರು ಇದಕ್ಕಾಗಿ ಏಂಗ್ಲಿಕನ್ , ಕೆಲಸ ಮಾಡುತ್ತಿದ್ದಾರೆ. ಇವರ ಕೆಲಸ 
ಕೆಥೋಲಿಕ್ , ಮೆಥಡಿಸ್ ಪ್ರೆಸ್ ಬಿಟೀರಿಯನ್ ಸಾಮಾನು ಮಾರಾಟಮಾಡುವುದು ಇಲ್ಲವೆ 
ಮತ್ತು ಯಹೂದಿವೃದ್ಧಾವಾಸಗಳಲ್ಲಿ ಒಂದೊಂ ಅದನ್ನು ಎತ್ತಿ ಆಚೀಚೆಗಿರಿಸುವುದು. ಇಡೀ 
ದನ್ನು ಆರಿಸಿ ಅವುಗಳಿಗೆ ನಿಯಮಿತವಾಗಿ ೧೦೦೦ ಅಂಗಡಿಯಲ್ಲಿ ಸಂಬಳದ ಕೆಲಸಗಾರರು 
ಪೌಂಡುಗಳನ್ನು ಕೊಡುವಂತೆ ನಿರ್ಣಯಿಸಿದರು. ಕೇವಲ ಇಬ್ಬರು ಒಬ್ಬ ಟ್ರಕ್ಕಿನ ಡ್ರೈವರ್‌ , 
ಆದಾಯವು ಹೆಚ್ಚಿದ ಮೇಲೆ ಇದನ್ನು ೨೦೦೦ ಇನ್ನೊಬ್ಬ ಸೆಕ್ರೆಟರಿ. ಸ್ವಯಂಸೇವಕರಲ್ಲಿ ಕೆಲವ 
ಪೌಂಡುಗಳಿಗೇರಿಸಿದರು. ದಾನದ ಪರಿಮಾಣವು ರಂತೂ ವಾರದಲ್ಲಿ ನಾಲ್ಕು ದಿನ ಪೂರ್ತಿ 
ಅಲ್ಪವಾದರೆ ಅದರಿಂದ ಯಾರಿಗೂ ಪ್ರಯೋಜನ ಸಮಯವನ್ನು ಅಂಗಡಿಯಲ್ಲಿ ಕಳೆಯುತ್ತಾರೆ. 
ವಾಗುವುದಿಲ್ಲವೆಂದು ವಿಲ್ಸನರ ಅಭಿಪ್ರಾಯ ತಮ್ಮ ಬಿಡು ಸಮಯವನ್ನು ಉಪಯುಕ 
ವಾಗಿತ್ತು . 

ಕಾರ್ಯದಲ್ಲಿ ವಿನಿಯೋಗಿಸುವುದೇ ಇವರಿಗಾ 
ಈ ಕಿರಿದಾದ ಸಂಸ್ಥೆಯು ಎಷ್ಟು ದಾನಮಾಡಿ ಗುವ ಲಾಭ . ಅಂಗಡಿಯಲ್ಲಿ ತಮ್ಮ ಸಮ ವಯಸ್ಕ 
ದೆಯೆಂದು ತಿಳಿಯುವುದು ಬಹಳರೋಚಕವಾದ ಮಿತ್ರರು ದೊರೆತು ಸಂತೋಷದಿಂದ ಸಮಯ 
ಸಂಗತಿಯಾಗಿದೆ, ೧೯೫೩ ರಲ್ಲಿ ಸ್ಥಾಪಿತವಾದ ಈ ಕಳೆಯುತ್ತಾರೆ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ 
ಅಂಗಡಿಯು ಪ್ರಥಮ ವರ್ಷದಲ್ಲೇ ೧೦,೦೦೦ ಅವರಿಗೆ ದೊರೆಯುವ ಸಂತೋಷವೆಂದರೆ 
ಪೌಂಡುಗಳನ್ನು ದಾನವಾಗಿ ಕೊಟ್ಟಿತು! ಮೂರು ಸಹಾಯ ಅಗತ್ಯವಿರುವ ತಮ್ಮಂತೆಯೇ ವೃದ್ದ 
ವರ್ಷ ಕೊನೆಗೊಳ್ಳುವಷ್ಟರಲ್ಲಿ ಈ ಸಂಖ್ಯೆ ರಾದ ಜನರಿಗೆ ತಮ್ಮ ಸಮಯ ಹಾಗೂ ಪರಿಶ್ರ 
೩೪ ,೦೦೦ ಪೌಂಡಿಗೇರಿತು ಮತ್ತು ೪೬ ತಿಂಗಳು ಮದ ಮೂಲಕ ಸಹಾಯವೀಯುತೆ ಎಂಬ 
ಪೂರ್ತಿಯಾಗುವಷ್ಟರಲ್ಲಿ ಈ ಸಂಸ್ಥೆಯು೪೬೦೦೦ ಸಮಾಧಾನ. 


ಒ೦ದು ಅವ್ಯವಸ್ಥಿತ 
ವಿವೇಚನೆ 


ಹೆಂಗಸನ್ನು ಹೇಗೆ 


ಅರ್ಥಮಾಡಿಕೊಳ್ಳಬೇಕು ? 


ಲಾಂಗೂಲಾಚಾರ 


ಹೆಂಗಸರನ್ನು ಎಲ್ಲರಿಗಿಂತ ಚೆನ್ನಾಗಿ ತಿಳಿ ದ್ದೇನೆ. ನಿಮಗೂ ಮಾಡಿಕೊಳ್ಳಲು ಉಪದೇಶಿ 
ದವನು ಬ್ರಹ್ಮಚಾರಿ ಎಂದು ಹೇಳಿದ ಮಹಾನು ಸುತ್ತೇನೆ. ೨೫ ವರ್ಷಗಳ ವಿವಾಹಿತ ಜೀವನ 
ಭಾವ ಯಾರೋ ನಾನರಿಯೆ . ಅವನು ಬ್ರಹ್ಮ ದಲ್ಲಿ ನಾನು ಪಡೆದ ಅನುಭವಗಳನ್ನು ನಾನಿಲ್ಲಿ 
ದೇವರ ಮಗನಾಗಿದ್ದರೂ ಅವನ ಈ ಮಾತನ್ನು ಸಂಗ್ರಹಿಸುತ್ತೇನಾದರೂ ಪರೋಪದೇಶದಿಂದ 
ಒಪ್ಪಲಾರೆ. ಅವನದು ಒಂದು ತರಹದ ಸೀ ತಿಳಿಯಲಾರದ ಸಂಗತಿಗಳಲ್ಲಿ ಇದೊಂದಾಗಿ 
ತರ್ಕ , ಮತ್ತು ಸ್ತ್ರೀ -ತರ್ಕವೆಂಬ ಆ ವಿಶಿಷ್ಟ ರುವುದರಿಂದ ನಿಮಗೂ ನಾನು ಸ್ವಾನುಭವ ಪಡೆ 
ತರ್ಕಶಾಸ್ತ್ರ ಪುರುಷರ ಬಾಯಲ್ಲಿ ಎಂದೂ ಸೊಗ ಯಲುಸೂಚಿಸುತ್ತಿರುವುದು, 
ಸುವುದಿಲ್ಲ, “ ನಿಮಗೆ ದೋಸೆಸೇರುವುದಿಲ್ಲೆಂದು ಸುದೈವದಿಂದ ನನ್ನೀ ಸೂಚನೆಯನ್ನು ಅನು 
ನನಗೆ ಗೊತ್ತಿತ್ತು . ಆದರೆ ಅಂಗಡಿಯಲ್ಲಿ ನಿನ್ನೆ ಸರಿಸುವುದಕ್ಕೆ ನಿಮಗೆ ವಿಶೇಷ ಕಷ್ಟವಾಗಲಾ 
ಉದ್ದು ಸಿಗಲಿಲ್ಲ, ಅದಕ್ಕೆ ಇವೊತ್ತು ದೋಸೆ ರದು. ಏಕೆಂದರೆ ನೀವು ಮದುವೆಯಾಗಬೇಕೆಂ। 
ಮಾಡಲಿಲ್ಲ " - ಈ ತರಹದ ತ ರ್ಕ ಹೆಂಗಸರ ದಿದ್ದರೆ ನಿಮಗೆ ಧಾರಾಳ ಸಹಕಾರ ಸಿಗುವುದು. 
ತಾರಸ್ವರದಲ್ಲೇ ಹೆಚ್ಚು ಸೊಗಸುತ್ತದೆ. ಖಂಡಿತ. ನಿಜ ಹೇಳುವುದಾದರೆ ನಿಮ್ಮೊಡನೆ 

ಗಂಡಸರ ತರ್ಕಶಾಸ್ತ್ರದ ಪ್ರಕಾರ ಹೋಳಿಗೆ ಸಹಕರಿಸಲು ತುದಿಗಾಲ ಮೇಲೆ ಹುಡುಗಿಯರು 
ತಿಂದರೇನೇ ಅದರ ರುಚಿ ತಿಳಿಯುತ್ತದೆ. ಆ ನಿಂತಿರುತ್ತಾರೆ. ಕನಿಕರವಿಲ್ಲದ ಜನರು, ಹುಡುಗಿ 
ಪ್ರಕಾರ ಹೆಂಗಸರನ್ನು ತಿಳಿಯಬೇಕಾದರೆ ಒಬ್ಬ ಯರು ಗಂಡಂದಿರಿಗಾಗಿ ಬೇಟೆಯನ್ನೆ ಆಡು - 
ಳನ್ನು ಮದುವೆ ಮಾಡಿಕೊಳ್ಳುವುದೇ ಉತ್ತಮ ರುತ್ತಾರೆಂದು ಹೇಳುವುದುಂಟು . ಮದುವೆಯೆಂ 
ಉಪಾಯ . ನಾನು ಮದುವೆ ಮಾಡಿ ಕೊಂಡಿ ಬುದು ಬೇಟಿಯಾಗಿದ್ದರೆ, ಸಿಕ್ಕಿ ಬಿದ್ದ ಪ್ರಾಣಿಯ 


೯೨ 


ಹೆಂಗಸನ್ನು ಹೇಗೆ ಅರ್ಥ ಮಾಡಿಕೊಳ್ಳ ಬೇಕು ? 


೯೩ 


( ಕೆಲ ದಿನವಾದರೂ ಸಿಕ್ಕಿಸಿ ಹಾಕಿದ ಪ್ರಾಣಿ ಯಬೇಡಿ. ಸ್ತ್ರೀಯರು ಇಲ್ಲದಿದ್ದರೆ ಯಾವುದರ 
ಯಷ್ಟೇ ಸಂತುಷ್ಟವಾಗಿರುವ ಬೇಟೆ ಇದೊಂದೇ ಲ್ಲಿಯೂ ಸ್ವಾರಸ್ಯವಿಲ್ಲೆಂದು ನನಗೆ ಗೊತ್ತಿದೆ. 
ಎನ್ನಬಹುದು. 

ನಾನು ಕೇಳಿಕೊಳ್ಳುವುದಿಷ್ಟೆ . ಎಲ್ಲರಿಗೂ 
ಜಗತ್ತಿನ ಬಲೆಗಾರರಲ್ಲಿ ಹೆಂಗಸರ ಸಂಖ್ಯೆ ಗೊತ್ತಿರುವ ಒಂದು ರಹಸ್ಯವು ಬಯಲಾಗದಂತೆ 
ಇಷ್ಟೇಕೆ ಹೆಚ್ಚು ಎಂದು ಕೇಳಿದರೆ ಮಾತೃತ್ವದ ಅವರು ನೋಡಿಕೊಳ್ಳುವುದು ಒಳಿತು, ಎಂದು. 
ಭಾವನೆ ಎಂದು ಉತ್ತರ ಬರುತ್ತದೆ, ಆದರೆ ಇದನ್ನೆ ಗಂಡಸರು ಕೌಟುಂಬಿಕ ಸಾಮರಸ್ಯ 
ಒಮ್ಮೊಮ್ಮೆ ತನಗೆ ಬೇರೆಯೆ ಸಂಶಯ ಬಂದಿದೆ ಎಂಬ ಸ್ವಲ್ಪ ಉದ್ದವಾದ ಹೆಸರಿಂದ ಕರೆಯು 
ಯೆಂದು ಒಬ್ಬಾನೊಬ್ಬ ಲೇಖಕ ಹೇಳಿದ್ದಾನೆ. ವುದು. 
ಬ್ರಿಟಿಶರು ಸಾಮ್ರಾಜ್ಯವನ್ನು ಗೆಲ್ಲಬೇಕಾದರೆ ಹೆಂಗಸರ ಮೇಲೆ ಇರುವ ಆರೋಪಗಳು 
ನಾಗರಿಕತೆಯನ್ನು ಪ್ರಸಾರ ಮಾಡುವ ಪ್ರೇರಣೆ ಅನಾದಿ ಕಾಲದಿಂದ ಇದ್ದವುಗಳೇ . ಅವರಿಗೆ 
ಎಷ್ಟಿ ತ್ತೊ ಅಷ್ಟೇ ಹೆಂಗಸಿಗೆ ಮದುವೆಯಾಗುವು ತರ್ಕ ತಿಳಿಯುವುದಿಲ್ಲ , ಅವರ ವಿಚಾರಗ 
ದರಲ್ಲಿ ಮಾತೃತ್ವ ಭಾವನೆಯ ಪ್ರೇರಣೆ ಇದೆ. ಇನ್ನು ಊಹಿಸಲು ಸಾಧ್ಯವಿಲ್ಲ . ಇತರ ಹೆಂಗಸ 
ಯೆಂದು ಅವನೆಣಿಕೆ ಮುಖ್ಯ ಆಸೆ, ನಿರಂಕುಶ ರನ್ನು ಕಂಡರೆ ಅವರಿಗಾಗುವುದಿಲ್ಲ . ಇಲ್ಲದ 
ಪ್ರಭುತ್ವದ - ಚಿಕ್ಕ ಸಂಸಾರದ ಮೇಲೆಯೆ ತೊಂದರೆಗಳನ್ನು ಉಂಟು ಮಾಡಿ ಕೊಂಡು 
ಇರಲೊಲ್ಲದೇಕೆ. 

ತೊಂದರೆಗಳಿಗಾಗಿ ವ್ಯಥೆ ಪಡುವುದೆಂದರೆ ಅವು 
ಇದರಲ್ಲಿ ತಪ್ಪೇನೂ ಇಲ್ಲವೆನ್ನಿ . ಬೆಳಗ್ಗೆ ರಿಗೆ ಸುಖ . ಎಲ್ಲಕ್ಕೂ ಹೆಚ್ಚಾಗಿ ಕೊನೆಯ 
ಆಫೀಸಿಗೆ ಹೊರಡುವಾಗ ಈವೊತ್ತು ಅಂಗಿ ಬದ ಮಾತು ಅವರದಾಗಬೇಕೆಂಬುದಕ್ಕಾಗಿ ಉಳಿದ 
ಲಿಸಬೇಕೋ ಬೇಡವೋ ಎಂದು ನಿರ್ಣಯಿಸ ಎಲ್ಲ ಮಾತುಗಳಲ್ಲಿ ಅವರು ತಮ್ಮ ಪಾಲಿಗಿ೦ತ 
ಲಾರದ ಗಂಡಸರೆಷ್ಟೋ ಇದ್ದಾರೆ. ಅದನ್ನು ಹೆಚ್ಚನ್ನು ತೆಗೆದುಕೊಳ್ಳುತ್ತಾರೆ. 
ನಿರ್ಧರಿಸುವ ಜವಾಬ್ದಾರಿ ಹೊರುವ ಹೆಂಡತಿ ಅವರಿಗೆ ತರ್ಕ ತಿಳಿಯುವುದಿಲ್ಲ ಎಂಬುದು 
ಹತ್ತಿರ ಇರುವುದರಿಂದ ಅವರ ಬುದ್ಧಿಶಕ್ತಿಯ ಅವರ ತರ್ಕ ತನಗೆ ತಿಳಿಯುವುದಿಲ್ಲ ಎಂದು 
ಮೇಲೆಬೀಳುವ ಭಾರ ಅಷ್ಟು ಮಟ್ಟಿಗೆ ಕಡಿಮೆ ಹೇಳುವ ಗಂಡಸಿನ ರೀತಿಯೆಂದು ತೋರು 
ಯಾಗುತ್ತದೆ. “ ಕರಣೇಷು ಮಂತ್ರಿ ” ಎಂದು | ಇದೆ. ನನ್ನ ಹೆಂಡತಿಯ ಎಲ್ಲ ಹೆಂಡಿರಂತೆ 
ಹೆಂಡಂದಿರನ್ನು ಒಪ್ಪಲು ಗಂಡಸರು ಯಾವಾ ತರ್ಕದ ಪರಿಚಯವನ್ನು ಮಾಡಿಕೊಟ್ಟಿ 
ಗಲೂ ಸಿದ್ದರೇ ಮಾತ್ರ ಇಂಗ್ಲಂಡಿನ ರಾಣಿಗೆ ದ್ವಾಳೆ. ಅವಳಿಗೆ ನನ್ನ ಮೇಲೆ ಸಿಟ್ಟು ಬಂದಾಗ 
ಪ್ರಧಾನ ಮಂತ್ರಿ ಮ್ಯಾ ಕಿನ್ನರು ಸಲಹೆ ಲೆಲ್ಲ ಅವಳು ಮಕ್ಕಳನ್ನು ಬಡಿಯುತ್ತಿರುತ್ತಾಳೆ. 
ಕೊಡುವ ಹಾಗೆ ಹೆಂಡಂದಿರೂ ಏಕಾಂತದಲ್ಲಿ ಒಮ್ಮೆ ನನಗೆ ಅವಳ ಮೇಲೆ ಸಿಟ್ಟು ಬಂದಾಗ 
ಸಲಹೆ ಕೊಡಬೇಕೆಂದಷ್ಟೆ ಅವರು ಅಪೇಕ್ಷಿಸು ನಾನು ಮಗುವನ್ನು ಬಡಿದೆ. ಅವಳು ಉರಿದೆ 
ತಾರೆ. ಆದರೆ ಗಂಡಸರ ಮಂತ್ರಿಗಳು ಕೆಲ ದಳು. ಈ ಕೆಳಗಿನ ಧಾಟಿಯಲ್ಲಿ ಸಂವಾದ 
ವೇಳೆ ಮಂತ್ರಿತ್ವದ ಈ ಮರಾದೆಯನ್ನು ಮೀರಿ, ಮುಂದುವರಿಯಿತು : 
ನಿಜವಾದ ಯಜಮಾನ( ತಿ) ಯಾರೆಂದು ಬಹಿ ಅವಳು : “ ಕೊಂದುಬಿಡಿರಿ ಮಗುವನ್ನ .” 
ರಂಗವಾಗಿ ಪ್ರದರ್ಶಿಸುವುದರಿಂದ ಎಷ್ಟೋ ನಾನು : “ನೀನು ಎಷ್ಟು ಹೊಡೆಯು ತ್ತಿ 
ತೊಡಕುಗಳು ಉತ್ಪನ್ನವಾಗುತ್ತವೆ. ಯಲ್ಲ, ನಾನು ಒಮ್ಮೆ ಕೈ ತಗಲಿಸಿದರೆ ಇಷ್ಟು 
ನಾನು ಸ್ತ್ರೀ ವಿರೋಧಿಯೆಂದು ಮಾತ್ರ ತಿಳಿ ಕೂಗಾಟ, ” 


೯೪. 


ಕಸ್ತೂರಿ, ಡಿಸೆಂಬರ್‌ ೧೯೫೯ 


ಅವಳು : “ ಹಾಗೇ ಮಾಡಿರಿ. ಇಬ್ಬರೂ ಕೊಳ್ಳಬಹುದು.... ಆದರೆ ಇದೆಲ್ಲದರ ಚೋದ್ಯ 
ಹೊಡೆದು ಕೊಂದುಬಿಡೋಣಅದನ್ನ . " ವೆಂದರೆ, ಅವರ ಗಣಿತವನ್ನೆ ಕಡೆಗೆ ನೀವೊಪ್ಪಿ 

ಈ ತರ್ಕ ನನಗೆ ಅರ್ಥವಾಗಲಿಲ್ಲ ಎಂದು ಕೊಳ್ಳುತ್ತಿರಿ. ಮತ್ತು ಸೀರೆ ಬರುತ್ತದೆ. 
ನಾನು ಪ್ರಾಂಜಲವಾಗಿ ಒಪ್ಪಿಕೊಳ್ಳುತ್ತೆನೆ. ಹೆಂಗಸರ ಹತ್ತಿರ ಹಣ ಉಳಿಸುವ ಅತ್ಯಂತ 
ಆದರೆ ಅದಕ್ಕಾಗಿ ಅದು ತರ್ಕವೇ ಅಲ್ಲ ಎಂದು ಮೌಲಿಕ ವಿಧಾನಗಳಿವೆ. ಈಚೆಗೆ ಹಣ ಉಳಿಸುವ 
ಹೇಳಲು ನಾನು ಸಿದ್ಧನಿಲ್ಲ. ಐನ್‌ಸ್ಟೈನರ ಸಾಪೇ ಉಪಾಯಗಳನ್ನು ಕುರಿತು ಗೃಹಿಣಿಯರ ಲೇಖನ 
ಕ್ಷತಾ ಸಿದಾ೦ತವೂ ನನಗೆ ಅರ್ಥವಾಗುವುದಿಲ್ಲ. ಸ್ಪರ್ಧೆಯಲ್ಲಿ ಒಬ್ಬರು ಪೇಟೆಯಲ್ಲಿ ಸಾಮಾನು 
ಸ್ತ್ರೀಯರದೇ ಒಂದು ತರ್ಕಶಾಸ್ತ್ರವಿರಲೇಬೇ ಕಟ್ಟಿಕೊಡುವ ದಾರವನ್ನೆಲ್ಲ ತೆಗೆದಿಟ್ಟು ಗಂಡನ 
ಕೆಂದೂ ಅದರ ಗೋ ಪ್ರಗಳು ಪುರುಷರಿಗೆ ಬನೀನು, ಅಂಡರ್‌ವೇರ್‌ಗಳನ್ನು ಹೊಲಿದು 
ಮೀರಿದವೆಂದೂ ನಾನು ಊಹಿಸಿದ್ದೇನೆ. ಅದರಲ್ಲಿ ನೂಲಿನ ಖರ್ಚು ಉಳಿಸು ತ್ತಿರುವುದಾಗಿ ಬರೆದಿ 
ಎರಡು + ಎರಡು = ೪ ಆಗುವುದಿಲ್ಲವಷ್ಟೆ ಅಲ್ಲ, ದ್ದಾರೆ. ಅವರು ಬ್ಯಾಂಕಿನಲ್ಲಿ ಈ ಮೂಲಕ ಬಹಳ 
ಕೆಲ ವೇಳೆ ೩ ಮತ್ತು ಕೆಲ ವೇಳೆ ೫ , ೬ , ೭ ದೊಡ್ಡ ಮೊತ್ತವನ್ನು ಕೂಡಿಟ್ಟಿರಬೇಕು. ಗಂಡನು 
ಏನು ಬೇಕಾದರೂ ಆಗಬಲ್ಲದು. ಯಾವ ವೇಳೆ ಪ್ರತಿ ವರ್ಷ ನೂಲಹುಣ್ಣಿವೆಯಲ್ಲಿ ತೆಗೆದುಹಾಕಿದ 
ಎಷ್ಟು ಎಂಬುದು ಮಾತ್ರ ಅವರದೇ ಗುಟ್ಟು . ಜನಿವಾರವನ್ನೆಲ್ಲ ಹೊಂದಿಸಿ ಹೊಸೆದು ಬಾವಿ 

ಇದನ್ನೆ ಹೆಂಗಸರ ದುರೂ ಹ್ಯತನ ಎನ್ನು ಹಗ್ಗದ ಖರ್ಚು ಉಳಿಸುವ ವಿಚಾರ ಯಾವ 
ವುದು. ಇದು ಹಣದ ವಿಚಾರದಲ್ಲಿ ಪ್ರಕಟಕ್ಕೆ ಮಹಿಳೆಗಾದರೂ ಹೊಳೆದರೂ ಹೊಳೆಯಬ 
ಬರುವಷ್ಟು ಬೇರಾವುದರಲ್ಲಿಯೂ ಬರುವುದಿಲ್ಲ. ಹುದು. ಹೊಳೆಯದಿದ್ದರೆ ಹೊಳೆಯಲಿ ಕೂ 
ಅವರು ಹೇಳುವ ರೂ , ೨೦೦ ರ ಬನಾರಸ್ ಸೀರೆ ಇಲ್ಲ. ಏಕೆಂದರೆ ಹೆಂಗಸರ ವಿಚಾರಗಳು 
ತಂದು ಕೊಟ್ಟರೆ ನಿಮಗೆ ಅದಕ್ಕಾಗಿ ಬಿದ್ದ ದುರೂ ಹ್ಯವಾದವು. 
ಹೆಚ್ಚಿನ ವೆಚ್ಚವನ್ನು ಅವರು ಮೂರೇ ತಿಂಗಳಲ್ಲಿ ಒಬ್ಬ ಹೆಂಗಸು ಇನ್ನೊಬ್ಬಳನ್ನು ಮೆಚ್ಚುವು 
ತರಕಾರಿ ಒಂದರಲ್ಲೇ ಉಳಿಸಿಕೊಡುತ್ತಾರೆ. ದಿಲ್ಲ ಎಂಬ ಮಾತಿನಲ್ಲಿ ತಥ್ಯವಿದೆ. ಒಬ್ಬ ಹೆಂಗ 
ಏಕೆಂದರೆ ನೀವು ತರಕಾರಿ ಪೇಟೆಯಲ್ಲಿ ಅಂಗಡಿ ಸಿಗೆ ಇನ್ನೊಬ್ಬ ಹೆಂಗಸು, ಒಬ್ಬ ನವ್ಯ ಕವಿಗೆ 
ಯವನು ಹೇಳಿದಷ್ಟು ಹಣ ಕೊಟ್ಟು ತರುತ್ತೀರಿ. ಇನ್ನೊಬ್ಬ ನವ್ಯ ಕವಿಯ ಕವಿತೆ ಅರ್ಥವಾಗು 
ನಾಳೆಯಿಂದ ಅವರೇ ಪೇಟೆಗೆ ಹೋಗಿ ಸಾಕಷ್ಟು ವಷ್ಟೆ ಅರ್ಥವಾಗುವುದು ಇದಕ್ಕೆ ಕಾರಣವಿರ 
ಚರ್ಚೆ ಮಾಡಿ ತರಕಾರಿ ತಂದು ಹಣ ಉಳಿಸು ಬಹುದು, ಇಬ್ಬರು ಹೆಂಗಸರು ಮಾತಾಡುವು 
ವರು. ನೀವು ದಿನಕ್ಕೆ ಸರಾಸರಿ ಐದಾಣೆಗಿಂತ ದನ್ನು ನೀವುಕೇಳಿದರೆ ಅವರಿಗೆ ಒಬ್ಬರ ಭಾಷೆ 
ಹೆಚ್ಚು ತರಕಾರಿಗೆ ವೆಚ್ಚ ಮಾಡುವುದಿಲ್ಲೆಂದೂ ಇನ್ನೊಬ್ಬರಿಗೆ ಅಡ್ಡವಾಗುವುದೇ ಎಂಬ ಸಂಶಯ 
ಅಷ್ಟನ್ನೂ ಉಳಿಸಿದರೂ ಮೂರು ತಿಂಗಳಿಗೆ ಬಂದೇ ಬರುತ್ತದೆ. ಆದರೆ ನನ್ನ ಎಣಿಕೆ ಪೂರ್ತಿ 
೯೧ ದಿನವೆಂದು ಹಿಡಿದು ಒಟ್ಟು ರೂ ೨೮- ೭ -೦ ತಪ್ಪಾಗಿದ್ದರೂ ಇರಬಹುದು. ಹೆಂಗಸು ಹೆಂಗ 
ಮಾತ್ರ ಉಳಿಯಬಲ್ಲದೆಂದೂ ವಾದಿಸುತ್ತೀರಿ. ಸನ್ನು ಮೆಚ್ಚದಿರಲು ಹೆಂಗಸು ಹೆಂಗಸಿಗೆ ಪೂರ್ತಿ 
ಆದರೆ ಅವರಿಗೆ ಮನವರಿಕೆಯಾಗುವುದಿಲ್ಲ. ನೀವು ಅರ್ಥವಾಗುತ್ತಿರುವುದೇ ಕಾರಣವಾಗಿದ್ದರೂ ಇರ 
ಶುದ್ದ ಜಿಪುಣರು ಮತ್ತು ಸ್ವಾರ್ಥಿಗಳು, ನೀವು ಬಹುದು. 
ಸುಡುವ ಸಿಗರೇಟುಗಳ ವೆಚ್ಚದಲ್ಲಿ ಅರ್ಧ ಉಳಿಸಿ ಅಥವಾ ಈ ಅಪ್ರೀತಿಗೆ ಹೆಂಗಸರ ವಾಚಾಳಿ 
ದರೆ ವರ್ಷಕ್ಕೆ ನಾಲ್ಕು ಬನಾರಸ್ ಸೀರೆ ತೆಗೆದು ತನ ಕಾರಣವಾಗಿರುವ ಸಂಭವವೂ ಇಲ್ಲದಿಲ್ಲ, 


ಹೆಂಗಸನ್ನು ಹೇಗೆ ಅರ್ಥಮಾಡಿಕೊಳ್ಳಬೇಕು? 


೯೫ 


ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸು ಮಾತಾ ವಿಷಯ ಮೊದಲಿದು ದಕ್ಕಿಂತ ಹೆಚ್ಚು ಜಾಣರಾ 
ಡುತ್ತಿದ್ದರೆ ಕೇಳುವುದನ್ನೆಲ್ಲ ಅವನೂ ಹೇಳುವು ಗಿಲ್ಲೆಂದುನೀವು ನನ್ನನ್ನು ದೂರಬಹುದು, ಆದರೆ 
ದನ್ನೆಲ್ಲ ಅವಳೂ ಮಾಡುತ್ತಿರುತ್ತಾರೆ. ಆದರೆ ಸುದೈವದಿಂದ ಹೆಂಗಸು ನಿಮಗೆ ಅರ್ಥವಾಗ 
ಇಬ್ಬರು ಹೆಂಗಸರು ಮಾತಾಡುತ್ತಿದ್ದರೆ ಹೇಳು ದೇನೇ ನಿಮ್ಮನ್ನು ಸಂತೋಷಗೊಳಿಸಬಲ್ಲಳು. 
ವುದರ ಗುತ್ತಿಗೆಗಾಗಿ ಇಬ್ಬರಲ್ಲೂ ಸ್ಪರ್ಧೆಯೇಳು ಅಜ್ಞಾತದಮೋಹಕತೆಯನ್ನೆಲ್ಲ ಅವಳು ತನ್ನಲ್ಲಿ 
ತದೆ. ಇದು ಪರಸ್ಪರ ಮೆಚ್ಚಿಕೆಗೆ ಅಷ್ಟು ಅಳವಡಿಸಿಕೊಂಡಿದ್ದಾಳೆ. ಅದಕ್ಕೆ ನಿಮಗೆ 
ಹಿತಾವಹವಲ್ಲ ತಾನೆ ? 

ಉಪದೇಶಿಸಿದ್ದು , ಹೆಂಗಸನ್ನು ಅರಿಯಬೇಕಾ 

ದರೆ, ಅಥವಾ ಅರಿಯದಿರಬೇಕಾದರೆ , ಒಬ್ಬ 
ಈ ಎಲ್ಲ ಚರ್ಚೆಯ ನಂತರ ನೀವು ಹೆಂಗಸರ ಳನ್ನು ಮದುವೆಯಾಗಿ, ಅಂತ ! 


ನ್ಯಾಯಾಧೀಶ ಆರೋಪಿ ನಿನ್ನ ಮುಖಕ್ಕೆ ಹೊಡೆದು ಹಲ್ಲುಗಳನ್ನು ದು 
ರಿಸಿದ ಎಂಬುದು ನಿಜವೇ ? 

- ವಾದಿ - ಹೌದು ಸ್ವಾಮಿ , ಹಾಗೆ ಮಾಡುವಾಗಲೂ ಆತ ಕೀಳು ಮನ 
ಸನ್ನೇ ವ್ಯಕ ಮಾಡಿದ. ನನ್ನ ಕೆಟ್ಟ ಹಲ್ಲುಗಳನ್ನೆಲ್ಲ ಹಾಗೇ ಇಟ್ಟು ಒಳ್ಳೆಯ 
ನನ್ನೆ ಉದುರಿಸಿದ. 


ರೋಗಿ- ಡಾಕ್ಟರರೇ , ನನ್ನ ಕಿವಿ ತೀರ ನ೦ದವಾಗಿ ಬಿಟ್ಟಿದೆ. ನಾನು 
ಕೆಮ್ಮಿದ್ದು ಕೂಡ ನನಗೆ ಕೇಳಿಸುವುದಿಲ್ಲ. 

ಡಾಕ್ಟರ ಒಂದು ಔಷಧಿ ಬರೆದುಕೊಡುತ್ತೇನೆ. 
ರೋಗಿ- ಅದರಿಂದ ಕಿವಿ ಕೇಳಿಸುವಂತಾಗುವುದೇ ? 

ಡಾಕ್ಟರ ಇಲ್ಲ. ಇನ್ನೂ ಗಟ್ಟಿಯಾಗಿ ಕೆಮ್ಮುಲು ನಿನಗೆ ಸಾಧ್ಯವಾ 
ಗುವುದು . 


* 


ನಾಲ್ಕ೦ತಸ್ತಿನ ಕಟ್ಟಡದ ಕಾರ್ ನಡೆದಿತ್ತು . ನಾಲ್ಕನೆಯ ಅಂತಸ್ತಿನಲ್ಲಿ 
ಕಿಟಕಿ ಹಚ್ಚುತ್ತಿದ್ದ ಬಡಿಗ ಕೆಳಗೆ ನೆಲದ ಮೇಲಿದ್ದ ಒಬ್ಬ ಕೂಲಿಯವನನ್ನು 
ದೇಶಿಸಿ “ ತಮಾ , ಒ೦ದು ಮಿನಿಟು ಬಾ ಇಲ್ಲಿ ಬಂದು ಕಿವಿಗೊಟ್ಟು 
ಕೇಳು ” ಎಂದ. 
- ತಿಮ್ಮ ನಿಚ್ಚಣಿಕೆಯನ್ನೇರಿ ಬಂದ ಮೇಲೆ ಬರುವಷ್ಟರಲ್ಲಿ ಅವನಿಗೆ 
ದಣಿವಾಗಿ ಹೋಗಿತ್ತು . ತೇಕುತ್ತ ಆತ ಅತ್ತಿತ್ತ ಆಲಿಸಿ “ ಏನೂ ಕೇಳೋ 
ದಿಲ್ಲಲ್ಲ'' ಎ೦ದ, 

“ ಹೌದು, ಎಷ್ಟು ಶಾಂತವಾಗಿದೆ ನೋಡಿಲ್ಲಿ ” ಎಂದ ಬಡಿಗ. 


ನಿನ್ನು ಆಯ್ಕೆ 


ಯಾವುದು ? 


ಯಾವುದು ? 


ಸಿಂಡಿಕೇಟ್ 
ಬೇ೦ಕ್ 


ಯಾಕೆ ? 


ಯಾಕೆ ? 


ಉತ್ತಮ ಬೇಂಕಿಂಗ್ ಸೌಲಭ್ಯಗಳಿಗೆ 
ದಿ ಕೆನರಾ ಇಂಡಸ್ಟ್ರಿಯಲ್ ಎಂಡ್ ಬೆ೦ಕಿ೦ಗ್ ಸಿಂಡಿಕೇಟ್ , ಲಿಮಿಟೆಡ್ 

ಪ್ರಧಾನ ಕಾರ್ಯಾಲಯ : ಉಡುಪಿ, ಮೈಸೂರು ರಾಜ್ಯ . 
ದಕ್ಷಿಣ ಭಾರತದಾದ್ಯಂತ ಒಟ್ಟು ಶಾಖೆಗಳು : 


ಅವರು ಶ್ರೀರಾಮನಿಗೆ. 
ಸೇವಕರಾಗಿದ್ದರಂತೆ ! 


ಆಂಧ್ರದ 
ರಾವುದೂತರು 


ಜಿ , ಕೊಯಿಲೋ 


ಮರ 


ಆಂರ್ಧಪ್ರದೇಶದ ಚಿತ್ರದುರ್ಗದ ದಟ್ಟಡವಿ 
ಯಲ್ಲಿ ಆಧುನಿಕ ನಾಗರಿಕತೆಯ ಸಂಪರ್ಕವಿಲ್ಲದ 
ಚಿಕ್ಕ ಆದಿವಾಸಿ ಜನಾಂಗವೊಂದಿದೆ. ತಾವು 
ರಾಮದೂತರು ಎಂದುಕೊಳ್ಳುವ ಈ ಜನಾಂಗಕ್ಕೆ 
ಆಧುನಿಕ ಜೀವನದ ಸುಖಸೌಕರೂಗಳ ಸೌಲಭ್ಯ 
ಇಲ್ಲದಿರುವಂತೆ ಅದರ ನಾನಾವಿಧವಾದ ಹೊಣೆ 
ಗಾರಿಕೆಗಳ ಭಾರವೂ ಇಲ್ಲ. 

* ರಾಮದೂತ' ಎಂದೊಡನೆ ಸ್ವಾಭಾವಿಕ 
ವಾಗಿ ಶ್ರೀರಾಮಚಂದ್ರನನ್ನು ಓಲೈ ಸಿದ ವಾನರ 
ಜನಾಂಗದ ಕಲ್ಪನೆ ಬರುತ್ತದೆ. ಆದರೆ ಈ ರಾಮ . 
ದೂತರೇನೂ ವಾನರರಲ್ಲ, ನರರೇ . ರಾಮನ 
ಜೀವನದಲ್ಲಿಯೇ ಅತ್ಯಂತ ದುಃಖದಾಯಕವಾದ 
ಘಟನೆ ತಮ್ಮ ಚಿತ್ರದುರ್ಗದಲ್ಲಿಯೇ ಸಂಭವಿಸಿತು 
ಎನ್ನುತ್ತಾರೆ ಈ ರಾಮದೂತರು . ವನವಾಸದ 
ಕಾಲದಲ್ಲಿ ರಾಮಚಂದ್ರ ಈ ಅಡವಿಯಲ್ಲಿ ಕೆಲ 
ಕಾಲ ವಾಸವಾಗಿದ್ದ . ಆಗ ಈ ರಾಮದೂತರು 
ಅವನ ಸೇವೆ ಮಾಡುತ್ತಿದ್ದರು. ಈ ಜನರ 
ನಿಷ್ಕಲ್ಮಷವಾದ, ಸರಳ ಜೀವನವನ್ನು ಕಂಡು 
ಮಗನಾದ ರಾಮಚಂದ್ರನು ಇಲ್ಲಿಯೇ ವಾಸ 
ವಾಗಿರಲು ನಿಶ್ಚಯಿಸಿದ. 
- ಆದರೆ ದೈವೇಚ್ಛೆ ಬೇರೆಯೇ ಆಗಿತ್ತು . ಒಂದು 
ದಿನ ಸೀತೆ ಅಕಸ್ಮಾತ್ತಾಗಿ ಬಂಗಾರಬಣ್ಣದ ಚಿಗ 
ರಿಯೊಂದನ್ನು ಕಂಡು ಮೋಹಿತಳಾಗಿ ಅದನ್ನು 
ತಂದುಕೊಡಬೇಕಾಗಿ ರಾಮನನ್ನು ಬೇಡಿ 
ಕೊ೦ಡಳು ಪ್ರಿಯ ಪತ್ನಿಯ ಮನವನ್ನು 
ಸಂತೋಷಪಡಿಸಲು ರಾಮನು ತಮ್ಮ ಲಕ್ಷಣ 
ನೊಡನೆ ಚಿಗರಿಯನ್ನು ಹಿಡಿಯಲು ಹೊರಟ . 
ಆದರೆ ಆ ಚಿಗರಿ ಅವರ ಕೈಗೆ ಸಿಗಲಿಲ್ಲ. ಸಿಗುವು 
ದಾದರೂ ಹೇಗೆ! ಅದು ವಾಸ್ತವವಾದ ಚಿಗರಿ 
ಯಾಗಿರಲಿಲ್ಲ. ದುಷ್ಟನಾದ ರಾವಣನೇ ಆ ರೂಪ 
ಧರಿಸಿ ಬಂದಿದ್ದ . ಚಿಗರಿಯನ್ನು ಬಹುದೂರದ 
ವರೆಗೆ ಬೆನ್ನಟ್ಟಿ ದಣಿದ ರಾಮಲಕ್ಷ್ಮಣರು ಅದು 
ಸಿಗದಿರಲು ನಿರಾಶರಾಗಿ ಹಿ೦ ತಿರುಗಿದರು . ಸಂಜೆ 

“ ಸ೦ಡೇ ಸ್ಪಾ೦ಡಡ: ೯ ” ನಿ೦ದ 


08 


0 


D4 - 13 


ES 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಅವರು ತಿರುಗಿ ಬಂದಾಗ ಗುಡಿಸಲಿನಲ್ಲಿ ಸೀತೆ ತೀರ ಇತ್ತೀಚಿನ ವರೆಗೆ ಇವರು ಒಂದು ಬಗೆಯ 
ಇರಲಿಲ್ಲ . ಅವಳ ಅಪಹರಣವಾಗಿಹೋಗಿತ್ತು . ಮದ್ಯವನ್ನು ಪ್ರತಿ ಮನೆಯಲ್ಲಿ ತಯಾರಿಸುತ್ತಿ 
ರಾಮದೂತರು ಆಗ ಒ೦ದು ಪಡೆಯನ್ನು ಸಂಘ - ದ್ದರು. ಪ್ರತಿ ಊಟದಲ್ಲಿಯೂ ಇದು ಅಗತ್ಯ 
ಟಿಸಿ ಸೀತೆಯ ಶೋಧಕ್ಕಾಗಿ ರಾಮ - ಲಕ್ಷಣ ವಾದ ವಸ್ತುವಾಗಿತ್ತು . ತಿಂದ ಆಹಾರವು ಪಚನ 
ರೊಡನೆ ಹೊರಟರು. 

ವಾಗಲು ಮತ್ತು ಕಠಿನ ಹವೆಯ ತಾಪವನ್ನು 
ಅವತಾರಪುರುಷನಾದ ಶ್ರೀರಾಮಚಂದ್ರನ ಸಹಿಸಿಕೊಳ್ಳಲು ಈ ಮದ್ಯ ಅತ್ಯಗತ್ಯವಾದದ್ದು 
ಸಂಬಂಧ ತಮಗೆ ಹೇಗೆ ಬಂತು ಎನ್ನುವಾಗ ಎಂದು ಪ್ರತಿಯೊಬ್ಬ ರಾಮದೂತನೂ ದೃಢ 
ರಾಮದೂತರು ಹೇಳುವ ಕಥೆ ಇದು. ವಾಗಿ ನಂಬುತ್ತಾನೆ. 

ರಾಮದೂತರು ಬಲು ಸರಳ ಜೀವಿಗಳು . ಇನ್ನು ಈ ರಾಮದೂತನ ಮನೆಯೋ - ಅದೂ 
ತೀರ ಇತ್ತೀಚಿನ ವರೆಗೂ ಇವರಲ್ಲಿ ಗಂಡಸಿನ ಕುತೂಹಲಕಾರಿಯಾದದ್ದೆ . ಗಿಡಮರಗಳನ್ನು 
ಉಡುಪು ಎಂದರೆ ಟೊಂಕಕ್ಕೆ ಸುತ್ತಿಕೊಳ್ಳುವ ಸವರಿ ಒಂದಿಷ್ಟು ನೆಲವನ್ನು ಸ್ವಚ್ಚ ಮಾಡಿ 
ಒಂದು ಚಿಗುರಿಯ ಚರ್ಮ ಮಾತ್ರವೇ ಆಗಿತ್ತು . ಸುತ್ತಲೂ ಕಂಬಗಳನ್ನು ನೆಟ್ಟು ಅಡ್ಡ ಕಂಬಿ 
ಚಿಗರಿಯ ಚರ್ಮ ಸಿಗದಿದ್ದರೆ ಈ ಪಂಜೆಯನ್ನು ಹಾಕುತ್ತಾರೆ. ಒಣಗಿದ ಎಲೆಗಳುಳ್ಳ ಟೊಂಗೆ 
ಬೇರಾವುದಾದರೂ ಪ್ರಾಣಿಯ ಚರ್ಮದಿಂದ ಗಳಿಂದ ಮಾಡನ್ನು ಹೆಚ್ಚುತ್ತಾರೆ. ಈ ಮನೆ 
ತಯಾರಿಸಿಕೊಳ್ಳುತ್ತಿದ್ದರು. ಸ್ತ್ರೀಯರು ಬಟ್ಟೆ ಯೊಳಗೆ ಸಾಮಾನುಗಳು ಇರುವುದೇ ಇಲ್ಲ 
ಯನ್ನೇ ಧರಿಸುತ್ತಿದ್ದಿಲ್ಲ ಅಥವಾ ಹೆಚ್ಚೆಂದರೆ ಎನ್ನಬಹುದು. 
ಚಮತ್ಕಾರವಾದ ರೀತಿಯಲ್ಲಿ ಎಲೆಗಳನ್ನು ಇವರ ಭಾಷೆ ಆರ್ ಅಥವಾ ದ್ರವಿಡ ಭಾಷೆಯ 
ಹೆಣೆದು ತಮ್ಮ ಅಂಗಾಂಗಗಳನ್ನು ಮುಚ್ಚಿ ಸಂಪರ್ಕವಿಲ್ಲದ ಪ್ರತ್ಯೇಕವಾದ ಭಾಷೆ . ಆದರೆ 
ಕೊಳ್ಳುತ್ತಿದ್ದರು. 

ಈ ಭಾಷೆಯ ಬಳಕೆ ಈಗ ಕಡಮೆಯಾಗತೊಡ 
ಆದರೆ ಈಗ ರಾಮದೂತ ಕಣ್ಣು ಕುಕ್ಕುವ ಗಿದ್ದು ಸುತ್ತು ಮುತ್ತಲಿನ ಪ್ರದೇಶದ ಜನರ 
ಬಣ್ಣದ ಬಟ್ಟೆಯನ್ನು ಉಡುತ್ತಾನೆ. ಕಚ್ಚೆ ಹಾಕಿ ಭಾಷೆಯಾಗಿರುವ ತೆಲುಗು ಭಾಷೆಯೆ ಹೆಚ್ಚಾಗಿ 
ರುವ ಈ ಬಟ್ಟೆಯ ಎರಡು ತುದಿಗಳು ಮುಂದೆ ಉಪಯೋಗಿಸಲ್ಪಡುತ್ತಿದೆ. 
ಮತ್ತು ಹಿ೦ದೆ ಜೋತಾಡುತ್ತಿರುತ್ತವೆ. ರಾಮ ಕಾಡುಜನಾಂಗಗಳ ಸಾಮಾನ್ಯ ಪದ್ಧತಿಯಂತೆ 
ದೂತ ಜನಾಂಗದ ಹೆಂಗಸರಿಗೆ ಸೀರೆಯುಡಲು ರಾಮದೂತರಿಗೂ ಉದ್ಯೋಗ ವ್ಯವಹಾರ 
ಕಲಿತಿದ್ದಾರೆ. ರಾಮದೂತ ನಗರಕ್ಕೆ ಬರುವಾಗ ಗಳು ಗೊತ್ತಿಲ್ಲ. ಆದರೆ ಇವರಲ್ಲಿಯೇ ಮುಂದು 
ಶೃಂಗಾರವಾಗಿ ಬರುತ್ತಾನೆ. ಆಗ ಆತ ವರಿದವರು ಶಹರ ಪಟ್ಟಣಗಳಿಗೆ ಹೋಗಿ 
ಟೊಂಕಕ್ಕೆ ಸುತ್ತಿರುವ ಬಟ್ಟೆಯ ಜೊತೆಗೆ ಒಂದು ತುಂಬ ಶ್ರೇಷ್ಠ ವಾದ ಔಷಧಿ ಗಿಡಮೂಲಿಕೆ 
ನೆಹರೂ ಜಾಕಿ ( ಟನ್ನೂ ಹಾಕಿರುತ್ತಾನೆ ! ಆದರೆ ಗಳನ್ನು ಮಾರುತ್ತಾರೆ. ಔಷಧಿಯ ಜೊತೆಗೆ 
ಈ ಜಾಕಿಟು ಬಟ್ಟೆಯದಲ್ಲ – ಚಿಗರಿಯ ಮಂತ್ರವನ್ನೂ ಸೇರಿಸುತ್ತಾರೆ. ಮಂತ್ರವಿಲ್ಲದೆ 
ಚರ್ಮದ್ದು . 

ಇವರ ವೈದ್ಯ ನಡೆಯುವುದೇ ಇಲ್ಲ. ಇವರ 
ರಾಮದೂತರ ಜೀವನ ರೀತಿ ಇನ್ನೂ ಶಿಲಾ ಮಂತ್ರಪಠನದಲ್ಲಿ ರಾಮ , ಲಕ್ಷಣ ಮತ್ತು 
ಯುಗದ್ದೆ ಆಗಿದೆ, ಬೇಯಿಸಿದ ಆಹಾರ ಅವರಿಗೆ ನಕುಲ ಎಂಬ ಮೂರುಹೆಸರುಗಳು ಬರುತ್ತವೆ. 
ಒಂದು ಹಬ್ಬದೂಟ. ಅವರ ನಿತ್ಯದ ಊಟವೆಂ ಸಾಮಾನ್ಯವಾಗಿ ರಾಮದೂತನು ಕೃಶಾಂ 
ದರೆ ಹಣ್ಣು ಹಂಪಲು ಮತ್ತು ಹುರಿದ ಮಾಂಸ, ಗನೇ ಸರಿ . ಆದರೆ ಹಾಗೆಂದು ಅವನೇನೂ 


ಆ೦ಧ್ರದ ರಾವುದೂ ತರು 


೯೯ 


ದುರ್ಬಲ ಶರೀರದವನಲ್ಲ. ಸರಾಸರಿ ಐದಡಿ ಕಾಗದಕ್ಕೆ ಮಸಿ ಬಳಿಯುವುದರಲ್ಲಿ ಏನು ಪುರು 
ನಾಲ್ಕ೦ಗುಲ ಎತ್ತರದ ಈತನ ಮೈ ಬಣ್ಣ ಕಪ್ಪು . ಷಾರ್ಥವಿದೆ ಎಂದವರ ವಾದ. ಅದಕ್ಕಿಂತಲೂ 
ಕೂದಲು ನೆತ್ತಿಯ ಮೇಲೆ ಗಂಟು ಹಾಕು ನಿಜವಾದ ಬಾಣವೊಂದರಿ೦ದ ಕಾಡುಮೃಗವೊ೦ 
ತಾನೆ. ಇವನ ಆಯುಧ ಬಿಲ್ಲು ಬಾಣ , ಬಿದಿರಿನ ದರ ಮೈಗೆ ರಕ್ತ ಲೇಪನ ಮಾಡಿಸುವುದು ಪೌರು 
ಬಿಲ್ಲು, ಬಾಣಳ ಬತ್ತಳಿಕೆ ಸದಾ ಇವನ ಹೆಗಷದ ಕಾರ ಗಂಡಸುತನ ! 
ಲಿಗೆ ಇದ್ದದ್ದೆ . 

ಇವರ ವೈವಾಹಿಕ ಜೀವನವೆಲ್ಲ ಪಾಂಡವರ 
- ಲಗ್ನ , ಲಗ್ನ ನಿಶ್ಚಯ , ಜನನ ಇತ್ಯಾದಿಗಳಲ್ಲಿ ಚರಿತ್ರೆಯನ್ನಾಧರಿಸಿದೆ. ವಿವಾಹ ಸಮಯದಲ್ಲಿ 
ಇನ್ನೂ ಇವರಲ್ಲಿ ಪರಂಪರಾಗತ ರೂಢಿಗಳೇ ಐದು ಬಣ್ಣಗಳನ್ನು ತಯಾರಿಸಬೇಕಲ್ಲದೆ ಐದು 
ಬಳಕೆಯಲ್ಲಿವೆ . 

ಹೂಗಳನ್ನೂ ತರಬೇಕಾಗುತ್ತದೆ. ವಿವಾಹ 
ಬಿಲ್ಲು- ಬಾಣಗಳಿಂದ ಶೌಲ್ಯವನ್ನು ಪ್ರದರ್ಶಿ ಸಮಾರಂಭಕ್ಕೆ ಬಂದ ಅತಿಥಿಗಳಿಗೆ ಹಾಲಿನಲ್ಲಿ 
ಸುವ ವರೆಗೂ ಯಾವ ಗಂಡಸೂ ಲಗ್ನಕ್ಕೆ ಅರ್ಹ ಕುದಿಸಿದ ಬಿದಿರಿನ ಮೊಳಕೆಗಳನ್ನು ಜೇನು 
ನಾಗುವುದಿಲ್ಲ . ಆತನ ಶೌರ ಪರೀಕ್ಷೆಯ ವಿಧಾನ ತುಪ್ಪದ ಜೊತೆಗೆ ಎಲೆಯಲ್ಲಿ ಬಡಿಸುತ್ತಾರೆ. ಲಗ್ನ 
ಹೀಗೆ ಗಿಡದ ನೆ. ಲಿಟ್ಟ ಚಿಕ್ಕ ವಸ್ತುವೊಂದನ್ನು ಕಾಲದಲ್ಲಿ ಯಾವ ರಾಮದೂತನೂ ಹತ್ತಿಯ 
ಆತ ಮೂರು ಬಾಣಗಳಲ್ಲಿ ಕೆಳಗುರುಳಿಸಬೇಕಾ ಬಟ್ಟೆಯನ್ನು ತೊಟ್ಟುಕೊಳ್ಳಲಾರ. ಅದು 
ಗುವುದು . ಆತ ಈ ಸಾಹಸ ಕೃತಿಯನ್ನು ತಾನು ನಿಷಿದ್ಧ . ಅಡವಿಯ ಎಲೆಗಳು ಮಾತ್ರ ಅವನ 
ಬಯಸುವ ಹುಡುಗಿಯ ಬಳಗದೆದುರು ಮಾಡಿ ಮೈ ಮುಚ್ಚಬಹುದು. 
ತೋರಿಸಬೇಕಾಗುವುದು. ಒಂದು ಗುಂಪಿನವ ಅತ್ತೆ ಅಳಿಯನ ಕಿವಿಗಳಿಗಾಗಿ ಉಂಗುರಗಳ 
ರೆದುರು ಈತ ಒಮ್ಮೆ ಸೋತನೆಂದರೆ ಮುಂದೆ ಆ ಉಡುಗರೆ ಕೊಡುತ್ತಾಳೆ. ಶೋಭನ ಪ್ರಸ್ಪದ 
ಗುಂಪಿನ ಹುಡುಗಿಯನ್ನು ಪಡೆಯುವ ಆಶೆಯನ್ನು ರಾತ್ರಿಯನ್ನು ಗಂಡಹೆಂಡಿರು ಅಡವಿಯಲ್ಲಿ ಕಳೆ 
ಅವನು ಇಟ್ಟು ಕೊಳ್ಳುವುದು ಸಾಧ್ಯವೇ ಇಲ್ಲ . ಯುತ್ತಾರೆ. ವರದಕ್ಷಿಣೆ ಸಿಗುತ್ತದಾದರೂ ಅದರ 

ರಾಮದೂತರಲ್ಲಿ ಪರಂಪರಾಗತವಾಗಿ ಬಂದ ಮೊತ್ತ ಬರೀ ಒ೦ಬತ್ತು ರೂಪಾಯಿಗಳು ! 
' ರಾಜ' ನಿರುತ್ತಾನೆ. ಇಡೀ ಜನಾಂಗ ಅವನಿಗೆ ತರುಣ ತರುಣಿಯರ ಅನೈತಿಕ ವರ್ತನೆಗೆ 
ಅತ್ಯಂತ ನಿಷ್ಠೆಯಿಂದ ನಡೆದುಕೊಳ್ಳುತ್ತದೆ. ಕೊಡುವ ಶಿಕ್ಷೆ ಆದರ್ಶಪ್ರಾಯವಾದದ್ದೆ ಎನ್ನ 
ಸುಧಾರಿಸಿದ ಜನರಿಗೆ ತೀರ ವಿಚಿತ್ರವೆನಿಸಬಹು ಬೇಕು. ಅಪರಾಧಿಗಳಿಬ್ಬರನ್ನೂ ಪ್ರತ್ಯೇಕವಾಗಿ 
ದಾದರೂ ರಾಮದೂತರ ರಾಜನು ಮುಖದ ಎರಡು ಗಿಡಗಳಿಗೆ ಕಟ್ಟಿ ಹಾಕುತ್ತಾರೆ. ಸಮಾ 
ಮೇಲೆಎಡಗಡೆಗೆ ಮಾತ್ರ ಮೀಸೆ ಬೆಳಸಿಕೊಂಡು ಜದ ಜನರೆಲ್ಲ ಸೇರುತ್ತಾರೆ. ಅವರಲ್ಲಿ ಬಹಳ 
ಮೆರೆಸುತ್ತಾನೆ. ಇದೊಂದು ದೈವೀ ಲಕ್ಷಣ ಹೊತ್ತಿನ ವರೆಗೆ ಚರ್ಚೆ ನಡೆಯುತ್ತದೆ. ಕೊನೆ 
ಎ೦ದು ರಾಮದೂತರು ತಿಳಿಯುತ್ತಾರೆ. ಯಲ್ಲಿ ಆರೋಪಿಗಳು ಅಪರಾಧಿಗಳೆಂದು 

ಇವರಲ್ಲಿ ಕೆಲವೇ ಜನರು ಓದುಬರಹಗಳನ್ನು ನಿರ್ಣಯವಾಗುವುದೇ ಹೆಚ್ಚು . ಅವರಿಗೆ ವಿಧಿ 
ಬಲ್ಲರು, ಹೆಚ್ಚಿನವರಿಗೆ ಪಾಟಿ, ಪುಸ್ತಕ, ಪೆನ್ಸಿಲ್ ಸುವ ಶಿಕ್ಷೆಯೆಂದರೆ ಅವರಿಬ್ಬರೂ ಲಗ್ನ ಮಾಡಿ 
ಎಂದರೆ ಎಲ್ಲಿಲ್ಲದ ಜುಗುಪ್ಪೆ , ಲೇಖನಿಗೆ ಅವರ ಕೊಳ್ಳಬೇಕೆನ್ನುವುದು ! ಅಪರಾಧಿಗಳ ತಂದೆ 
ಹೆಸರು " ಚಿಕ್ಕ ಬಾಣ ! ' ಜನರು ಈ ಬಾಣ ತಾಯಿಗಳು ತಪ್ಪು ದಂಡವೆಂದು ಎಲ್ಲರಿಗೂ 
ದಿಂದ ಏನನ್ನೋ ಗೀಚುತ್ತ ಕುಳಿತಿರುವುದೆಂದರೆ ಪಾನೀಯಗಳನ್ನು ಒದಗಿಸಬೇಕಾಗುವುದು . 
ಅದೊಂದು ಸೋಮಾರಿ ಜೀವನ ಎನ್ನುತ್ತಾರೆ. ಗಟ್ಟಿಯಾದ ಅಡವಿಯ ಬಳ್ಳಿಗಳಿಂದ ಕಟ್ಟಿದ 


೧೦೦ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ತೊಟ್ಟಿಲಲ್ಲಿ ತಾಯಿ ರಾಮಾಯಣದ ಕಥೆಯನ್ನು ಮಂತ್ರಮಾಟಗಳ ಪ್ರಭಾವ ಈ ಜನರಲ್ಲಿದೆ: 
ವಿವರಿಸುವ ಹಾಡುಗಳನ್ನು ಹಾಡುತ್ತ ಮಗುವನ್ನು ದಕ್ಷಿಣಭಾರತದವರು ಗಂಧಾದಿಗಳನ್ನು ಹಣೆಗೆ 
ಮಲಗಿಸುತ್ತಾಳೆ, “ ರಾಮಲಕ್ಷ್ಮಣರಿಗೆ ವನ ಹಚ್ಚಿಕೊಳ್ಳುವಂತೆ ರಾಮದೂತರು ಒಂದು 
ವಾಸವಾಯಿತು. ಸೀತೆಯ ಅಪಹರಣವಾಯಿತು. ವಿಶಿಷ್ಟ ಕಲ್ಲಿನ ಪುಡಿಯನ್ನು ಹಣೆಗೆ ಹಚ್ಚಿಕೊಳ್ಳು 
ಎಲ್ಲರಿಗೂ ಕಷ್ಟವಾಯಿತು. ಮುದ್ದು ಮಗು, ತಾರೆ, ಬಾಯಲ್ಲಿಟ್ಟು ಕೊಂಡಾಗ ಹುಲಿಯನ್ನು 
ನೀನೂ ನಮ್ಮನ್ನು ತೊಂದರೆಪಡಿಸುತ್ತಿರುವಿ . ಕೂಡ ಮಂಕುಗೊಳಿಸುವ ತಾಯಿತವೊಂದು 
ಮಲಗು, ನಿದ್ದೆ ಮಾಡು " ಇದು ಹಾಡಿನ ತಮ್ಮಲ್ಲಿದೆ ಎಂದು ಇವರು ಹೇಳುವರು 
ಧೋರಣೆ. 

ಕಾಡು ಮೃಗಗಳು ತಮ್ಮ ಮಾಂಸದಿಂದ 
ರಾಮದೂತರಲ್ಲಿ ಪುರೋಹಿತರಾಗುವವ ಇವರಿಗೆ ಆಹಾರವೊದಗಿಸುವಂತೆ ಚರದಿಂದ 
ರದೂ ಒ೦ದು ವಿಚಿತ್ರ ಕಥೆಯೇ , ಲಗ್ನವಾಗ ಬಟ್ಟೆಯನ್ನೊ ದಗಿಸುವವು. ಯುರೋಪಿಯ 
ಬಯಸಿದ ತರುಣ ಮೂರು ಸಲ ಬಾಣ ನೈರು ಉಪಯೋಗಿಸುವ ಜಾಕ್ ಬೂಟಿನ 
ಪ್ರಯೋಗಕೌಶಲ್ಯದಲ್ಲಿ ಒಂದೇ ಸವನೆ ಅಯ ಮಾದರಿಯಲ್ಲಿ ಇವರು ಚರದ ಪಾದರಕ್ಷೆಯೊ೦ 
ಶಸ್ವಿಯಾದರೆ ಅವನಿಗೆ ಜೀವನದಲ್ಲಿ ವೈರಾಗ್ಯ ದನ್ನು ಕಲ್ಲು ಮುಳ್ಳುಗಳಿಂದ ರಕ್ಷಿಸಿಕೊಳ್ಳಲು 
ಹುಟ್ಟುತ್ತದೆ. ಆತ ಜಡಮನಸ್ಸಿನಿಂದ ಏಕಾಂಗಿ ಹಾಕಿಕೊಳ್ಳುತ್ತಾರೆ. 
ಯಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಪುರುಷತ್ವ ಇವರ ಶಬ್ದಕೋಶವೆಲ್ಲ ರಾಮಾಯಣದ 
ವನ್ನು ನಾಶಗೊಳಿಸುವ ಒಂದು ಮೂಲಿಕೆಯ ಕಥೆಗೆ ಸಂಬಂಧಿಸಿದ್ದೇ ಆಗಿದೆ. ಗಿಡಗಳು, 
ರಸವನ್ನು ಕುಡಿಯುತ್ತಾನೆ. ಆ ಕ್ಷಣದಿಂದ ಆತ ಹಣ್ಣುಗಳು, ಹೂಗಳು ಎಲ್ಲವಕ್ಕೂ ರಾಮನ 
ತನ್ನನ್ನು ದೇವರ ಸೇವೆಗಾಗಿ ಮೀಸಲಾಗಿರಿಸಿ ಕುಟುಂಬದವರ ಹೆಸರುಗಳೇ ಇವೆ. 
ಕೊಳ್ಳುತ್ತಾನೆ. ಸಮಾಜ ಅವನನ್ನು ತನ್ನ ಗುರು ಶವಗಳನ್ನಿವರು ಸುಡುತ್ತಾರೆ. ಬಿದಿರಿನ 
ವೆಂದು ಸ್ವೀಕರಿಸುತ್ತದೆ. 

ಸುಗ್ಗಿಯ ಕಾಲದಲ್ಲಿ ದಟ್ಟವಾದ ಬಿದಿರು ಮೆಳೆ 
ಈ ಗುರು ಮಾಡುವ ಕಾರಗಳೇನು ? ಆತ ಯಾರಿಸಿ ಅದರ ನಡುವೆ ಶವವನ್ನಿಟ್ಟು ಮೆಳೆಗೆ 
ಸಮಾಜದವರಿಗಾಗಿ ಬಿಲ್ಲುಬಾಣಗಳನ್ನು ತಯಾ ಬೆಂಕಿ ಹಚ್ಚುತ್ತಾರೆ. ಬಿದಿರಿನ ಮೆಳೆ ಸಿಗದಾಗ 
ರಿಸುತ್ತಾನೆ. ಅವರಿಗಾಗಿ ಪೂಜೆಪುರಸ್ಕಾರಗ ಗಿಡದ ಪೊಟರೆಯಲ್ಲಿ ಶವವನ್ನಿಟ್ಟು ಗಿಡಕ್ಕೆ ಬೆಂಕಿ 
ಳನ್ನು ನಡೆಸುತ್ತಾನೆ. ಪ್ರತಿಯಾಗಿ ಸಮಾಜ ಹಚ್ಚುತ್ತಾರೆ. ಚಿತೆಗಳನ್ನು ರಚಿಸಿ ಶವದಹನ 
ಅವನಿಗೆ ಆಹಾರವನ್ನೊದಗಿಸುತ್ತದೆ. 

ಮಾಡುವುದು ಇವರಲ್ಲಿಲ್ಲ. 
ರಾಮದೂತ ಸಾಮಾನ್ಯವಾಗಿ ತನ್ನ ತಲೆ 
ಮತ್ತು ಗಡ್ಡದ ಕೂದಲನ್ನು ೨೫ ವರ್ಷಗಳ ಆದರೆ ಈಗ ರಾಮದೂತರ ಸಂಖ್ಯೆ ದಿನೇ 
ವರೆಗೂ ಕತ್ತರಿಸಿಕೊಳ್ಳುವುದಿಲ್ಲ. ೨೫ ವರ್ಷ ದಿನೇ ಕಡಿಮೆಯಾಗತೊಡಗಿದೆ. ಇನ್ನು ೨೫ 
ವಾದ ಬಳಿಕ ತಲೆ ಮತ್ತು ಗಡ್ಡದ ಕೂದಲನ್ನು ವರ್ಷಗಳಲ್ಲಿ ಇವರ ವಂಶ ನಿರ್ವಂಶವಾಗುವ, 
ಚರಕ್ಕೆ ಹತ್ತುವಷ್ಟು ಗಿಡವಾಗಿ ಕತ್ತರಿಸಿ ಏನಾದರೂ ಅಳಿದುಳಿದವರಿದ್ದರೆ ಅವರು ಕೆಳ 
ಕೊಳ್ಳುತ್ತಾನೆ. ಕತ್ತರಿಸಿದ ಕೂದಲನ್ನು ನರ ಜಾತಿಯವರಲ್ಲಿ ವಿಲೀನವಾಗಿ ಹೋಗಬಹು 
ಸಿಂಹ ಸ್ವಾಮಿಗೆ ಕಾಣಿಕೆಯಾಗಿ ಅಕ್ಷಿಸುತ್ತಾನೆ. ದಾದ, ಲಕ್ಷಣಗಳು ಕಾಣಿಸುತ್ತವೆ. ಹಾಗಾದರೆ 
ಇವರು ಉಪಯೋಗಿಸುವ ಬಾಳು ಕುಡು ಪ್ರಾಚೀನ ಭಾರತದ ಒ೦ದು ಗೊಣಸು ಕಡಿದು 
ಗೋಲಿನಂತಿರುತ್ತದೆ. 

ಹೋದಂತಾದೀತು. 


(°C) 


' 


.. 


: : 


. 


SRA , 


16 


4 ! ! 


! ! ! 


ಕಳೆದು ಹೋದ ಗಹ 


ಭೂಮಿಗೆ ಬಂದು ಬೀಳುವ 
ಉಲ್ಕೆಗಳೆಲ್ಲ ಎಲ್ಲಿಂದ ಬರುತ್ತವೆ ? 


ವಿಜ್ಞಾನಪ್ರಿಯ 


೧೯೦೮ ರಲ್ಲಿ ಸೈಬೀರಿಯದ ಆಕಾಶದಲ್ಲಿ ಹಿಂದೆ ಒ೦ದು ಅತಿ ಚಿಕ್ಕ ಉಿ ಅಮೇರಿಕನ್ 
ಲಕ್ಷಾಂತರ ಚದರ ಮೈಲು ಪ್ರದೇಶದಲ್ಲಿ ಕಣ್ಣು ಮಹಿಳೆಯೊಬ್ಬಳ ಮನೆಯ ಚಪ್ಪರವನ್ನು 
ಕುಕ್ಕಿಸುವ ಬೆಳಕೊಂದು ಚಮಕಿಸಿ , ಅದರ | ಕೊರೆದು ಅವಳ ಮಲಗುವ ಕೋಣೆಯೊಳಗೆ 
ಬೆನ್ನಿಗೆ ಸಾವಿರ ಸಿಡಿಲಿನ ಶಬ್ದ ದೊಡನೆ ಭಾರಿ ಬಿದ್ದು ಅವಳನ್ನು ಕಂಗಾಲು ಮಾಡಿತು. 
ಪದಾರ್ಥವೊಂದು ಭೂಮಿಗೆ ಬಂದು ಅಪ್ಪಳಿಸಿ, ಆದರೆ ಭೂಮಿಯ ಚರಿತ್ರೆಯಲ್ಲಿ ಅದಕ್ಕೆ 
ಅನೇಕ ಚದರ ಮೈಲು ಅರಣ್ಯವನ್ನು ನಾಶಗೊ - ಅಪ್ಪಳಿಸಿದ ಉಲ್ಕೆಗಳಲ್ಲಿ ಸೈಬೀರಿಯದು ಅತಿ 
ಆಸಿ, ನೆಲದಲ್ಲಿ ಹೂತುಹೋಯಿತು. ಅದೊಂದು ದೊಡ್ಡದೂ ಅಲ್ಲ, ಅಮೇರಿಕದ್ದು ಅತಿ ಚಿ 
ಮಹಾ ಉಿಯಾಗಿತ್ತು . ಮಾನವನ ಲಿಖಿತ ಕ ದೂ ಅಲ್ಲ. ಅಮೆರಿಕದ ಅರಿಜೋನಾದಲ್ಲಿ 
ಇತಿಹಾಸದಲ್ಲಿ ಭೂಮಿಗೆ ಬಂದು ಬಿದ್ದ ಉಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬಿದ್ದಿರಬಹು 
ಗಳಲೆಲ್ಲ ಇದು ಅತಿ ದೊಡ್ಡದು, ಅದರ ಉದ್ದ ದಾದ ಒಂದು ಉಿ ಭೂಮಿಯಲ್ಲಿ ಮಾಡಿದ 
ಸುಮಾರು ೧೫೦ ಅಡಿ ಇತ್ತು . ಕೆಲ ವರ್ಷಗಳ ಹೊಂಡವನ್ನು ನೋಡಿದರೆ ಆ ಉಿ ಸುಮಾರು 

೧೦೧ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಒಂದು ಮೈಲು ವ್ಯಾಸವುಳ್ಳದ್ದಾಗಿದ್ದಂತೆ ಕಾಣು ಪ್ರಥಮವಾಗಿ, ಇಂಥ ಒಂದು ಗೋಲ 
ಇದೆ. ೧೯೫೦ ರಲ್ಲಿ ಕ್ರಿಬೆಕ್ ( ಕೆನಡಾ ) ನಲ್ಲಿ ಅಥವಾ ಗ್ರಹ ಇದ್ದಿರಬಹುದೆ ? ಎಂಬ ಪ್ರಶ್ನೆಗೆ 
ಹಿಮದಿಂದ ಮುಚ್ಚಿದ್ದ ಒಂದು ಹೊಂಡವನ್ನು ಹೌದು ಎಂದು ಉತ್ತರ ಬರುತ್ತದೆ. ೧೮ ನೇ 
ಕಂಡುಹಿಡಿಯಲಾಯಿತು. ಪರೀಕ್ಷಿಸಿದಾಗ ಅದು ಶತಮಾನದ ಖಗೋಲ ವಿಜ್ಞಾನಿಜೋಹಾನ್ 
೧೧,೫೦೦ ಅಡಿ ( ಎರಡು ಮೈಲಿಗೂ ಹೆಚ್ಚು ) ಬೊ ಡನು ಸೂರನಿಂದ ಗ್ರಹಗಳ ದೂರ 
ವ್ಯಾಸ ಮತ್ತು ೧೩೦೦ ಅಡಿ ದಪ್ಪವಾದ ಉಿ ಒಂದು ವಿಶಿಷ್ಟ ನಿಯಮಕ್ಕನುಸಾರವಾಗಿರುತ್ತ 
ಯಿಂದ ಉಂಟಾಗಿರಬೇಕೆಂದು ಗೊತ್ತಾಯಿತು. ದೆಂದು ಕಂಡುಹಿಡಿದನು. ಆ ನಿಯಮಕ್ಕೆ 
ಈ ಮಹಾ ಉಿಗಳು ಭೂಮಿಯನ್ನು ತಾಸಿಗೆ ಸುಮಾರಾಗಿ ಸರಿ ಹೊಂದುವಂತೆ ಸೂರನಿಂದ 
೩೦,೦೦೦ ದಿಂದ ೧,೫೦,೦೦೦ ಮೈಲಿನ ವರೆಗಿನ ಬುಧ ೪ ಭಾಗ , ಶುಕ್ರ ೭ ಭಾಗ, ಭೂಮಿ ೧೦ 
ವೇಗದಿಂದ ಅಪ್ಪಳಿಸಿರಬೇಕೆಂದೂ ಅಂದಾಜು ಭಾಗ, ಮಂಗಳ ೧೬ ಭಾಗ ದೂರ ಇವೆ. 
ಇದೆ ಸಣ್ಣ ಉಿ ಗಳಲ್ಲಿ, ನೀವುರಾತ್ರಿಯಲ್ಲಿ ಮುಂದಿನ ಗ್ರಹವಾದ ಗುರು ೫೨ ಭಾಗ ದೂರ 
ಅನೇಕ ವೇಳೆ ನೋಡುವ ಅಸಂಖ್ಯ ಬೀಳುವ ವಿದೆ . ಬೋಡನ ನಿಯಮ ಪ್ರಕಾರ, ಮಂಗಳ 
ನಕ್ಷತ್ರಗಳೂ ಸೇರಿವೆ . ಇವು ಭೂಮಿಗೆ ಬೀಳುವ ನಿಗೂ ಗುರುವಿಗೂ ನಡುವೆ ೨೮ ಭಾಗ ದೂರದಲ್ಲಿ 
ಮೊದಲೇ ವಾತಾವರಣದ ಘರ್ಷಣೆಯಿಂದ ಇನ್ನೊಂದು ಗ್ರಹ ಇರಬೇಕಾಗಿತ್ತು , ಆದರೆ 
ಉರಿದುಹೋಗಿರುತ್ತವೆ. 

ಇರಲಿಲ್ಲ. ಹಾಗೇ ಗುರುವಿನ ನಂತರ ಶನಿ 
ಅನಾದಿಯಿಂದಲೂ ಉಿ ಗಳು ಮನುಷ್ಯ ೧೦೦ ಭಾಗ ದೂರವಿದ್ದು ನಿಯಮವನ್ನು ಪಾಲಿ 
ನಲ್ಲಿ ಭಯಭಕ್ತಿಗಳನ್ನು ಪ್ರೇರಿಸಿವೆ. ಮಕ್ಕಾ ಸಿದ್ದಾನೆ. ಅನಂತರ ಕಂಡುಹಿಡಿದ ಯುರನಸ್ 
ನಗರದಲ್ಲಿ ಮುಸ್ಲಿಮರಿಗೆ ಪೂಜ್ಯ ವಾಗಿರುವ ಕೂಡ ಬೋಡನ ನಿಯಮಕ್ಕೆ ತಪ್ಪದಂತೆ , 
ಕಾಬಾಶಿಲೆ ಬಹುಶಃ ಉಲ್ಕಾಶಿಲೆಯೇ ಆಗಿರ ೧೯೬ ಭಾಗ ದೂರವಾಗಿದ್ದಾನೆಂದು ನಿರ್ಧಾರ 
ಬಹುದೆಂದು ಭಾವಿಸಲಾಗಿದೆ. ಆದರೆ ಇವೆಲ್ಲ ವಾಯಿತು. 
ಉಿ ಗಳು ಎಲ್ಲಿಂದ ಬರುತ್ತವೆ ? 

- ಹಾಗಾದರೆ ಮಂಗಳನಿಗೂ ಗುರುವಿಗೂ 
ಉಿ ಗಳು ಆ ಕೃತಿಯಲ್ಲಿ ಮಾತ್ರ ವೈವಿಧ್ಯ ಮಧ್ಯೆ ಮಾತ್ರ ಬೋಡನ ನಿಯಮದಂತೆ ಗ್ರಹ 
ವುಳ್ಳವುಗಳಾಗಿಲ್ಲ , ಸ್ವರೂಪದಲ್ಲಿಯೂ ಕೆಲವು ಏಕಿಲ್ಲ ? ಎಂದು ಖಗೋಲಶಾಸ್ತ್ರಿಗಳು ವಿಚಾರ: 
ಶಿಲಾಮಯವಾಗಿದ್ದರೆ ಕೆಲವು ಲೋಹಮಯ ಕೊಳಗಾದರು . ಆ ಮೇಲೆ ೧೮೦೧ ರಲ್ಲಿ 
ವಾಗಿವೆ. ಆಸ್ಟ್ರೇಲಿಯದಲ್ಲಿ ಚದರಿಬಿದ್ದವಂತೂ ಮಂಗಳ ಗುರುಗಳ ಮಧ್ಯೆ ತಕ್ಕ ಸ್ಥಾನದಲ್ಲಿ 
ಗಾಜಿನಂತಿವೆ. ಇವೆಲ್ಲ ನಮ್ಮ ಭೂಮಿಯ ಒಂದು ಪುಟ್ಟ ಗ್ರಹ ಕಾಣಸಿಕ್ಕಿತು. ಆ ಗ್ರಹದ 
ಸಮೀಪದ ಅಂತರಿಕ್ಷದಲ್ಲಿ ಧಾರಾಳವಾಗಿರುವಂತೆ ವ್ಯಾಸ ೫೦೦ ಮೈಲಿಗೂ ಕಡಿಮೆಯಿತ್ತು . 
ಕಾಣುತ್ತದೆ. ಇವು ಕೇವಲ ಅಂತರಿಕ್ಷದಲ್ಲಿ ಅದಕ್ಕೆ ಸೈರಸ್ ಎಂದು ನಾಮಕರಣವಾ 
ಉಳಿದ ಪದಾರ್ಥದ ತುಣುಕುಗಳೋ ಅಥವಾ ಯಿತು. 
ಯಾವುದಾದರೂ ಅಂತರಿಕ್ಷದ ಉತ್ಪಾತದಿಂದ ಬರಬರುತ್ತಾ ಹಿಂಡುಗಟ್ಟಳೆ ಕುದ್ರ ' ಗ್ರಹ | 
ಛಿದ್ರಛಿದ್ರವಾದ ಗೋಲದ ಅಂಶಗಳೇ ? ಗಳು ದುರ್ಬಿನಿನಲ್ಲಿ ಗೋಚರಕ್ಕೆ ಬಂದವು. 

ಈ ಪ್ರಶ್ನೆಯ ಬೆಂಬತ್ತಿ ವಿಜ್ಞಾನಿಗಳು ಮಾಡಿದ ಇಂದು ಇಂಥ ೨೦೦೦ ಕ್ಕೂ ಹೆಚ್ಚು ಆಕಾಶ 
ಪತ್ತೇದಾರಿ ಕೆಲಸದ ಫಲವಾಗಿ ಕೆಲ ಅರ್ಥ ಕಾಯಗಳನ್ನು ಖಗೋಲಶಾಸ್ತ್ರಿಗಳು ಗುರುತಿಸಿ 
ವಾದ ಸಂಗತಿಗಳು ಹೊರಪಟ್ಟಿವೆ. ದ್ದಾರೆ. ಇವುಗಳಲ್ಲಿ ಯಾವುದರ ಅಗಲವೂ 


ಕಳೆದು ಹೋದ ಗ್ರಹ 

೧೦೩ 
೧೦೦ ಮೈಲಿಗಿಂತ ಹೆಚ್ಚಿಗೆ ಇಲ್ಲ. ಕೆಲವಂತೂ ಯ ೧/ ೫೦೦ ಅ೦ಶ ಗಾತ್ರ ಕೂಡ ಆಗುವುದಿಲ್ಲ. 
ತೀರ ಸಣ್ಣವು. 

ಆದರೆ ಭೂಮಿಗೆ ಬಿದ್ದ ಉಲ್ಕೆಗಳನ್ನು ಪರೀ 
ಒ೦ದು ವಿಚಿತ್ರವೆಂದರೆ , ಇತರ ಗ್ರಹಗಳೆಲ್ಲ ಕ್ಷಿಸಿದಾಗ ವಿಜ್ಞಾನಿಗಳಿಗೆ ಅವುಗಳಲ್ಲಿ ಸಿಕ್ಕಿದ 
ಹೆಚ್ಚು ಕಡಿಮೆಗೋಲಾಕಾರವಾಗಿರುವಾಗ ಇವು ಪದಾರ್ಥಗಳು “ ಆ ಗ್ರಹ” ವು ಹೆಚ್ಚು ಕಡಿಮೆ 
ಚಿತ್ರ ವಿಚಿತ್ರ ಆ ಕೃತಿಯವಾಗಿವೆ . ಅವುಗಳಲ್ಲಿ ಭೂಮಿಯಂತೆಯೇ ಇದ್ದಿರಬೇಕೆಂಬ ಊಹೆಗೆ 
ಅಧಿಕಾಂಶದವು ಮಂಗಳನಿಗೂ ಗುರುವಿಗೂ ಎಡೆಮಾಡಿಕೊಟ್ಟಿವೆ. ಲೋಹಮಯ ಉಿ 
ನಡುವೆ ಸೂರನಿಗೆ ಪ್ರದಕ್ಷಿಣೆ ಹಾಕುತ್ತಿದ್ದರೂ ಗಳನ್ನು ಅವರು ಬಹುಕಾಲ ಪರೀಕ್ಷಿಸಿದ್ದಾರೆ. 
ಹಲ ಕೆಲವು ಭೂಮಿ ಮತ್ತು ಶುಕ್ರನ ಪಥಗ ಅವು ಕಬ್ಬಿಣ- ನಿಕ್ಕೆಲ್ ಲೋಹಗಳನ್ನು ಒಳ 
ಇನ್ನೂ ಕತ್ತರಿಸಿ ದೀರ್ಘವೃತ್ತಾಕಾರದ ಪಥಗಳ ಗೊಂಡಿವೆ. ಅವುಗಳನ್ನು ಕತ್ತರಿಸಿ ನೋಡಿ 
ಲ್ಲಿಯ ಪರಿಭ್ರಮಿಸುತ್ತಿವೆ. ಇಂಥ ಎರಡು ದಾಗ ಈ ಕಬ್ಬಿಣ ಮತ್ತು ನಿಕ್ಕಲ್ ಸಮ್ಮಿಶ್ರಣ 
ಕ್ಷುದ್ರಗ್ರಹಗಳು ಒಂದೊಂದು ಮೈಲು ಅಗಲ ಒಂದು ವಿಶಿಷ್ಟ ಕ್ರಮದಲ್ಲೇ ಆದಂತೆ ಕಾಣುತ್ತದೆ 
ದವು - ಭೂಮಿಗೆ ೧೦ ಲಕ್ಷ ಮೈಲಿನಷ್ಟು ಹತ್ತಿರ ಡಾ . ಉಪ್ತಿಗ್ ಎಂಬವರು , ಕಬ್ಬಿಣ - ನಿಕ್ಕೆಲ್ 
ವಾಗಿ ಕೆಲ ವರ್ಷಗಳ ಕೆಳಗೆ ಕಾಣಿಸಿಕೊಂ ಧಾತುಗಳು ಈ ಬಗೆಯ ರಚನೆಯಲ್ಲಿರೂಪುಗೊ 
ಡಿದ್ದ ವು . ಇನ್ನೂ ಸ್ವಲ್ಪ ಹತ್ತಿರ ಬಂದಿದ್ದರೆ ಇಬೇಕಾದರೆ ಆ ಗ್ರಹದ ಪರಿಸಿ ತಿ ಹೇಗಿರಬೇ 
ಅವು ಭೂಮಿಯ ಆಕರ್ಷಣೆಗೊಳಗಾಗಿ ಇಲ್ಲಿ ಕೆಂದು ಪ್ರಯೋಗ ಮೂಲಕ ನೋಡಿದರು . 
ಬಂದು ಅಪ್ಪಳಿಸಬಹುದಾಗಿತ್ತು . ಸೈಬೀರಿಯ , ಅದರ ಪರಿಣಾಮ ಹೀಗಿತು : ಕುದಿಯುತ್ತಿದ್ದ ಈ 
ಅರಿಜೋನಾ ಮತ್ತು ಕ್ವಿಬೆಕ್‌ನಲ್ಲಿ ಬಂದು ಲೋಹಗಳ ರಸವು ಕೋಟ್ಯಂತರ ವರ್ಷಗಳ 
ಬಿದ್ದವು ಇಂಥವೇ ಅಡ್ಡದಾರಿ ಹಿಡಿದ ಕುದ್ರ ವರೆಗೆ ಅತ್ಯಂತ ಒತ್ತಡದ ಪರಿಸ್ಥಿತಿಯಲ್ಲಿ ಸಾವು 
ಗ್ರಹಗಳಾಗಿರಬೇಕು, 

ಕಾಶವಾಗಿ ತಣಿದರೇನೇ ಅವುಗಳ ರಚನೆ ಹೀಗಿ 
- ಅ೦ದ ಮೇಲೆ ಮಂಗಳನಿಂದಾಚೆ ೧೦ ಕೋಟಿರಲು ಸಾಧ್ಯ . ಇಷ್ಟು ಒತ್ತಡವಿರಬೇಕಾದರೆ 
ಮೈಲು ದೂರದಲ್ಲಿ ಒಂದು ದೊಡ್ಡ ಗ್ರಹವಿತ್ತೆ ? ಇಷ್ಟು ಸಾವಕಾಶವಾಗಿ ಅದು ತಣಿಯಬೇಕಾ 
ಅದು ಪುಡಿಪುಡಿಯಾಗಿ ಈ ಕ್ಷುದ್ರಗ್ರಹ ಮತ್ತು ದರೆ ಆ ಗ್ರಹ ಸಾಕಷ್ಟು ಭೂಮಿಗಿಂತ ಬಹಳ 
ಉಿಗಳಾಗಿ, ಕೆಲವು ನಿರ್ದಿಷ್ಟ ಮಾರ್ಗದಲ್ಲಿ ಚಿಕ್ಕ ದಲ್ಲದಷ್ಟು ದೊಡ್ಡದಿರಬೇಕು. ಉಿ ಗಳ 
ಮತ್ತೆ ಕೆಲವು ದಿಕ್ಕಾಪಾಲಾಗಿ ಸಿಡಿದು ಸುತ್ತು ಪಳಕುಗಳನ್ನು ಸೂಕ್ಷ್ಮದರ್ಶಕದಲ್ಲಿ ಪರೀಕ್ಷಿಸಿದ 
ತಿರಬಹುದೆ ? ಅಂಥ ಗ್ರಹವಿದ್ದಿದ್ದರೆ ಅದು ವಿಜ್ಞಾನಿಗಳು ಒಮ್ಮಿಂದೊಮ್ಮೆ ಈ ಒತ್ತಡ ಇಲ್ಲ 
ಎಷ್ಟು ದೊಡ್ಡದಿತ್ತು ? ಅದು ಯಾವಾಗ , ಏಕೆ ದಂತಾದ ಲಕ್ಷಣಗಳನ್ನು ಕಂಡಿದ್ದಾರೆ. ಆ ಗ್ರಹ 
ಒಡೆಯಿತು ? ಆ ಗ್ರಹದ ಸ್ವರೂಪ ಹೇಗಿದ್ದಿರ ಸಹಸಾಸ್ಫೋಟಗೊಂಡಿರಬೇಕೆಂಬುದನ್ನು ಇದು 
ಬಹುದು ? ಅಲ್ಲಿ ಜೀವಜಂತುಗಳಿದ್ದಿರಬಹುದೆ ? ಸಮರ್ಥಿಸುತ್ತದೆ. 
- ಭೂಮಿಯ ಮೇಲಿರುವ ಎಲ್ಲ ಬಗೆಯ ಉಿ - ಈ ಗ್ರಹ ಇದ್ದದ್ದೇ ಆದರೆ ಅದು ಎ೦ದು 
ಗಳು ಈ ಪ್ರಶ್ನೆಗಳಿಗೆ ಸಾಕಷ್ಟು ವಿಶ್ವಸನೀಯ ಹುಟ್ಟಿತು ? ಎಂದು ಒಡೆಯಿತು ? ಉಿಗಳಲ್ಲಿ 
ಉತ್ತರಗಳನ್ನು ಕೊಡುತ್ತವೆ. 

ಯುರೇನಿಯಂ ಧಾತು ಸಿಕ್ಕಿದೆ. ಯುರೇನಿಯಂ 
“ ಆ ಗ್ರಹ'' ಎಷ್ಟು ದೊಡ್ಡದಾಗಿರಬಹುದು? ವಿಕಿರಣಶೀಲ ಧಾತುವಾಗಿದೆ. ಅದು ಸಾವ 
ಈಗ ಮಂಗಳ- ಗುರುಗಳ ನಡುವೆ ಸುತ್ತುತ್ತಿರುವ ಕಾಶವಾಗಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ 
- ಕ್ಷುದ್ರ ಗ್ರಹಗಳನ್ನೆಲ್ಲಒಟ್ಟು ಹಾಕಿದರೂ ಭೂಮಿ ವಿಕಿರಣಶೀಲತೆಯನ್ನು ಕಳೆದುಕೊಂಡು ಸೀಸ 


ಕಸ್ತೂರಿ, ಡಿಸೆಂಬರ್ ೧೯೫೯ 
ವಾಗಿ ರೂಪಾಂತರಗೊಳ್ಳುತ್ತದೆ. ಒಂದು ತಾಕರ್ಷ ಣದ ಫಲವಾಗಿ ಅವುಗಳ ಪಥವು 
ಯುರೇನಿಯಂ ಗಟ್ಟಿಯಲ್ಲಿರುವ ಸೀಸದ ಅಂಶ ಪುನಃ ಪುನಃ ಬದಲಾಗುತ್ತಿತ್ತು . ಕೊನೆಗೊಂದು 
ವೆಷ್ಟೆಂದು ಗೊತ್ತು ಹಚ್ಚಿದರೆ ಅದು ಯಾವಾಗ ದಿವಸ ಅವು ಒಂದಕ್ಕೊಂದು ತೀರ ಹತ್ತಿರವಾ 
ಉ೦ಟಾಯಿತೆಂದು ತಿಳಿಯಬಹುದು . ಉಿಗಳ ದವು. ಅವು ಒಂದನ್ನೊಂದು ಸೆಳೆದುಕೊಂಡು 
ಲ್ಲಿರುವ ಯುರೇನಿಯಂ ಪರಿಶೀಲನೆಯಿಂದ ಅದು ತಾಕಲಾಡಿದ ಭರಕ್ಕೆ ಎರಡೂ ಹೋಳು 
೪೫೦ ಕೋಟಿ ವರ್ಷಗಳಿಂದ ಹಾಸ ಹೊಂದು ಹೋಳಾಗಿ ಒಡೆದು ಚಲ್ಲಾಪಿಲ್ಲಿಯಾದವು. 
ತಿದೆಯೆಂದು ಸಿದ್ದವಾಗಿದೆ. ನಮ್ಮ ಗ್ರಹ ಅಷ್ಟು ಈ ಅಂತರಿಕ್ಷ ಅವಘಡ ಎಂದು ಘಟಿಸಿತು ? 
ಹಿಂದೆ ಘನರೂಪಕ್ಕೆ ಬಂದಿರಬೇಕು. ಭೂಮಿಯ ಈ ಜೋಡಿಗ್ರಹ ಕೋಟಿ 
ಕೋಟಿ ವರ್ಷಗಳ 
ವಯಸ ಇಷ್ಟೆ ಇದೆಯಾದ್ದರಿಂದ ಭೂಮಿ ವರೆಗೆ ಆಕಾಶದಲ್ಲಿ ಅಪಘಾತವಿಲ್ಲದೆ ಸಂಚರಿಸಿರ 
ಮತ್ತು ಇತರ ಗ್ರಹಗಳೊಂದಿಗೆ ಈ ನಷ್ಟ ಬೇಕು. ಇಲ್ಲದಿದ್ದರೆ ತಣಿದು ಅವುಗಳೊಳಗಿನ 
ಗ್ರಹವೂ ಹುಟ್ಟಿತ್ತೆಂದಾಯಿತು. 

ಪದಾರ್ಥಗಳು ಒಂದರಿ೦ದೊ೦ದು ಬೇರ್ಪಡಲು 
ಭೂಮಿಯ ಸ೦ಗಡಲೇ ಹುಟ್ಟಿದ ಈ ಗ್ರಹವು, ಸಮಯ ಸಾಲುತ್ತಿರಲಿಲ್ಲ. ಹೀಗೆ ಬೇರ್ಪಟ್ಟಿದ್ದ 
ಭೂಮಿ ಮತ್ತು ಇತರ ಗ್ರಹಗಳು ನಿರಾಪದ ರಿಂದಲೇ ಅವು ಛಿದ್ರವಾದಾಗ ಲೋಹ, ಕಲ್ಲು, 
ವಾಗಿ ಆಕಾಶವನ್ನು ಪರಿಭ್ರಮಿಸುತ್ತಿರುವಾಗ, ಕಾಜುಗಳೆಲ್ಲ ಬೇರೆಬೇರೆಯಾಗಿ ಚದರಲು ಸಾಧ್ಯ 
ತಾನೊ೦ದು ಏಕೆ ಅಪಘಾತಕ್ಕೆ ತುತ್ತಾಯಿ) ವಾಯಿತು. ನಿಜವಾಗಿ ಅದು ೪೦೦ ಕೋಟಿ 
ತೆಂಬುದನ್ನು ಮಾತ್ರ ಸುಲಭವಾಗಿ ವಿವರಿಸ ವರ್ಷ ಬದುಕಿತ್ತೆಂದುತೋರುತ್ತದೆ. 
ಲಿಕ್ಕಾಗುವುದಿಲ್ಲ . ಗ್ರಹಪ್ರಪಂಚದಲ್ಲಿ ಅಪಘಾತ ಅದರ ಅವಸಾನ ಕಾಲವನ್ನು ಇನ್ನೊಂದು 
ವೊದಗಬೇಕಾದರೆ ಅವಶ್ಯವಾಗಿ ಎರಡಾದರೂ ರೀತಿಯಿಂದ ಹೆಚ್ಚು ಕಡಿಮೆ ಖಚಿತವಾಗಿ 
ಪಕ್ಷಗಳು ಬೇಕು. ಆದ್ದರಿಂದ ವಿಜ್ಞಾನಿಗಳು ಗೊತ್ತುಪಡಿಸಲು ಸಾಧ್ಯವಾಗಿದೆ. ಯುರೇನಿಯಂ 
ಒಂದಲ್ಲ ಎರಡು ಆಕಾಶಕಾಯಗಳು ಹತ್ತಿರ ಹಾಸವನ್ನೆಳೆದು ಅದರ ಆದಿ ಎಂದೆಂದು ಕಂಡು 
ಹತ್ತಿರವಾದ ಪಥಗಳಲ್ಲಿ ಮಂಗಳ ಗುರುಗಳ ಹಿಡಿದ ಹಾಗೆ ಚಿಕ ಉಲೆ ಗಳಲಿರುವ 
ನಡುವೆ ಮಂಗಳನಿಂದ ಹತ್ತು ಕೋಟಿ ಮೈಲು ಹೀಲಿಯಂ ಧಾತುವನ್ನು ಅಳೆದು ಅದು ಎಂದು 
ದೂರದಲ್ಲಿ ಶ್ರಮಿಸುತ್ತಿದ್ದವೆಂದು ತರ್ಕಿಸುತ್ತಾರೆ. ಕೊನೆಗಂಡಿ ತೆಂದೂ ಗೊತ್ತುಪಡಿಸಬಹುದು. 
ಇವೆರಡೂ ಒಂದೇ ಗಾತ್ರದವಿರಲಿಕ್ಕಿಲ್ಲ. ಒಂದು ಮೇರಿಲಂಡ್ ವಿಶ್ವವಿದ್ಯಾಲಯದಲ್ಲಿ ಉಿ 
ಹೆಚ್ಚು ಕಡಿಮೆ ಭೂಮಿಯಷ್ಟು , ಇನ್ನೊ೦ದು ಅದ ಗಳಲ್ಲಿರುವ ಒಟ್ಟು ಹೀಲಿಯಂ ಪ್ರಮಾಣದ 
ಕ್ಕಿಂತ ಕಡಿಮೆ , ಚಂದ್ರನಷ್ಟು ಎನ್ನಿರಿ, ಗಾತ್ರ ಹೋಲಿಕೆಯಿಂದ ಈ ಅವಘಡ ಕೇವಲ ೩೦ 
ವಾಗಿರಬಹುದೆಂದು ಇಟ್ಟು ಕೊಂಡು ಅಪಘಾತ ಕೋಟಿ ವರ್ಷಗಳ ಹಿಂದೆ ಒದಗಿತೆಂದು ಗಣಿಸು 
ಹೇಗೆ ಸಂಭವಿಸಿರಬಹುದೆಂದು ಅವರು ಯೋಚಿ ಲಾಗಿದೆ. 
ಸಿದರು . 

ಈಗ ಇಡೀ ಚಿತ್ರವನ್ನು ನಾವು ಕಲ್ಪಿಸಿಕೊಳ್ಳ, 
ಕಾರಣ ಹುಡುಕಲು ಬಹಳ ಶ್ರಮಿಸಬೇಕಾ ಬಹುದು. ೪೫೦ಕೋಟಿವರ್ಷಗಳ ಕೆಳಗೆರೂಪು 
ಗಲಿಲ್ಲ. ಹೆಚ್ಚು ಕಡಿಮೆ ಒಂದೇ ಪ್ರದೇಶದಲ್ಲಿ ಗೊಂಡ ನಮ್ಮ ಸೂರಿನ ಸಂಸಾರದಲ್ಲಿ ಒಂಬ 
ತಿರುಗುತ್ತಿದ್ದ ಈ ಗ್ರಹಗಳ ಮೇಲೆ ಅವುಗಳಾ - ತಲ್ಲ, ಹನ್ನೊಂದು ಗ್ರಹಗಳಿದ್ದವು. ಅವುಗಳಲ್ಲಿ 
ಚೆಗೆ ಇದ್ದ ಪ್ರಚಂಡ ಗುರುಗ್ರಹವು ಸಹಜವಾ ಮಂಗಳ, ಗುರುಗಳ ನಡುವೆ ಇದ್ದುದು ಒಂದು 
ಗಿಯೇ ಪ್ರಭಾವ ಬೀರುತ್ತಿತ್ತು . ಅದರ ಗುರು ಜೋಡಿಗ್ರಹ, ಆ ಜೋಡಿ೪೨೦ಕೋಟಿ ವರ್ಷ 


ಕಳೆದು ಹೋದ ಗ್ರಹ 


೧೦೫ 


ಕಾಲ ಇತರ ಗ್ರಹಗಳಂತೆ ಸೂರಪ್ರದಕ್ಷಿಣೆ ಭೂಮಿಯೆಲ್ಲ ಆಗ ಉರಗಗಳ ಅಪ್ರತಿಹತ 
ಮಾಡಿದ ಮೇಲೆ ಒಂದಾನೊಂದು ದಿನ ಗುರುವಿನ ಸಾಮಾಜ್ಯವಾಗಿತ್ತು . ಆಗ ಮನುಷ್ಯ ಇದ್ದಿದ್ದರೆ, 
ಪ ತಾಪದಿಂದ ಒಂದಕ್ಕೊಂದು ತೀರ ಹತ್ತಿರ ಅವನ ಹತ್ತಿರ ದೂರದರ್ಶಕವಿದ್ದಿದ್ದರೆ ಅವನು 
ಬಂದು ತಾಕಲಾಡಿ ನುಚ್ಚು ನೂರಾದವು. ಕೆಲವು ಅಂತರಿಕ್ಷದ ಅತ್ಯದ್ಭುತ ಘಟನೆಯನ್ನು ಕಂಡು 
ತುಣುಕುಗಳು ಕ್ಷುದ್ರಗ್ರಹಗಳಾಗಿ ಅದೇ ಪಥ ಧನ್ಯನಾಗಬಹುದಿತ್ತು . 
ದಲ್ಲಿ ಇನ್ನೂ ಸುತ್ತುತ್ತಿವೆ. ಆದರೆ ನುಚ್ಚಿನ ನಮ್ಮ ದುರಂತಕ್ಕೀಡಾದ ಗ್ರಹದಲ್ಲಿ ಮನುಷ್ಯ 
ಒಂದು ದೊಡ್ಡ ಭಾಗ ತನ್ನ ಪಥದಿಂದ ಬಹು ರಾಗಲಿ ಜೀವಜಂತುಗಳಾಗಲಿ ಇದ್ದಿರಬಹುದೆ ? 
ದೂರದವರೆಗೆ ತಳ್ಳಲ್ಪಟ್ಟು ಮಂಗಳ, ಭೂಮಿ ಅವೆಲ್ಲ ಈ ಅಪಘಾತಕ್ಕೆ ಬಲಿಯಾಗಿರಬಹುದೆ ? 
ಮತ್ತು ಶುಕ್ರನ ಪಥಗಳನ್ನೂ ಕತ್ತರಿಸುವ ಸುದೈವದಿಂದ ಇಲ್ಲ. ಉಿ ಗಳಲ್ಲಿರುವ ಶಿಲಾ 
ಬಹಳ ದೀರ್ಘವೃತ ಪಥದಲ್ಲಿ ತಿರುಗುತ್ತವೆ. ಪದಾರ್ಥಗಳನ್ನು ಪರೀಕ್ಷಿಸಿದರೆ ಅಲ್ಲಿ ನೀರಿನ 
( ಹೀಗೆ ಭೂಮಿಗೆ ಹತ್ತಿರ ಬರುವ ತುಣುಕು ಮತ್ತು ಪ್ರಾಣವಾಯು ( ಆಮ್ಲ ಜನ ಕ ) ವಿನ 
ಗಳಲ್ಲಿ ಒಂದು ದೊಡ್ಡ ಪುಂಜವು ಪ್ರತಿ ೩೩ ಅಭಾವವಿದ್ದಂತೆ ತೋರುತ್ತದೆ. ಉಲ್ಕೆಗಳು 
ಅಥವಾ ೩೪ ವರ್ಷಗಳಿಗೊಮ್ಮೆ ಭೂಮಿಯನ್ನು ವಷಿ೯ಸಿದ ಕಾಜಿನ ಚೂರುಗಳೂ ಆ ಲೋಕ 
ಸಮೀಪಿಸುತ್ತದೆ. ಅವುಗಳಲ್ಲಿ ಕೆಲವು ಭೂಮಿಗೆ ದಲ್ಲಿ ನೀರಿನ ಕ್ರಿಯೆ ಆಗಿದ್ದಿಲ್ಲವೆಂದು ತೋರಿಸು 
ತೀರ ಸಮೀಪ ಬರುವುದರಿಂದ ಅದರ ಆಕರ್ಷ - ಇವೆ. ಆಗಿದ್ದರೆ ಗಾಜು ಸವೆದು ಹೋಗುತ್ತಿತ್ತು . 
ಣೆಗೆ ಒಳಪಟ್ಟು ಭೂಮಿಗೆ ಅಪ್ಪಳಿಸುತ್ತವೆ. ಆದ್ದರಿಂದ ಯಾವ ಜೀವಿಯ ಅಲ್ಲಿ ಬದುಕು 
ಅವೇ ಉಿ ಗಳು. 

ವುದು ಸಾಧ್ಯವಿದ್ದಿಲ್ಲ. 
ಈ ಅವಘಡ ಹೊಂದಿದ ಗ್ರಹದ ಅವಶೇಷವು ಆದರೆ ಅಲ್ಲಿ ವಾತಾವರಣವಿತ್ತು . ಅದರಲ್ಲಿ 
ಕ್ಷುದ್ರಗ್ರಹ ಮತ್ತು ಉಿಗಳಿಗಷ್ಟೇ ಸೀಮಿತ ಪ್ರಾಣವಾಯು ಇದ್ದಿಲ್ಲವೆಂಬುದು ಅಷ್ಟು ಮಹತ್ವ 
ವಾಗಿಲ್ಲ. ಮೊನ್ನೆಮೊನ್ನೆಯ ವರೆಗೆ ಮಾನವ ದೃಲ್ಲ. ಭೂಮಿಯ ವಾತಾವರಣದಲ್ಲಿಯೂ 
ನನ್ನು ದಿಗಿಲುಗೊಳಿಸುತ್ತಿದ್ದ ಧೂಮಕೇತುಗಳೂ ಪ್ರಾರಂಭದಲ್ಲಿ ಪ್ರಾಣವಾಯು ಇದಿಲ್ಲ. ಆದರೆ 
ಆ ಅಪಘಾತದ ಮಕ್ಕಳೇ . ಅವು ಬಹುಶಃ ಆ ನಮ್ಮ ಕಳೆದುಹೋದಗ್ರಹ ಮಂಗಳನಾಚೆಗೆ 
ಗ್ರಹವನ್ನು ಆವರಿಸಿದ್ದ ವಾತಾವರಣದ ಭಾಗ ಇದ್ದುದರಿಂದ ಅಲ್ಲಿಯ ಚಳಿಯಲ್ಲಿ ನೀರು ಎಂದೂ 
ಗಳು. ಅವು ಭೂಮಿ ಮತ್ತು ಇತರ ಗ್ರಹಗಳೊ ದ್ರವರೂಪದಲ್ಲಿರಲು ಸಾಧ್ಯವಿರಲಿಲ್ಲ. ಅದರಿ೦ 
ಡನೆ ಹುಟ್ಟಿದರೆ ಅವುಗಳ ಪಥಗಳು ಇಷ್ಟು ದಲೇ ಅಲ್ಲಿ ಜೀವಜಂತು ಹುಟ್ಟಿರಲಾರದು. 
ಹುಚಾಬಟ್ಟಿ ಇರುತ್ತಿರಲಿಲ್ಲ . ಧೂಮಕೇತುಗ ಒ೦ದು ವೇಳೆ ಅದು ಸೂರನಿಗೆ ತುಸು ಹತ್ತಿರವಾ 
ಳಲ್ಲಿ ರುವ ಪದಾರ್ಥಗಳ ವರ್ಣತಂತು ಪರೀಕ್ಷೆ - ಗಿದ್ದಿದ್ದರೆ, ಮತ್ತು ಅದರೊಡನೆ ತಾಕಲಾಡಲು 
ಯಿಂದ ಈ ಊಹೆಗೆ ಪುಷ್ಟಿ ದೊರೆತಿದೆ. ಸಂಗಡಿಗ ಗ್ರಹವೊಂದಿದ್ದಿಲ್ಲವಾದರೆ, ಅಲ್ಲಿ 

ಈ ಅಪಘಾತ ಸಂಭವಿಸಿದಾಗ ಭೂಮಿಯ ಜೀವೋತ್ಪತ್ತಿ ಆಗಲು ಯಾವ ಆತಂಕವೂ ಇರು 
ಮೇಲೆ ಮನುಷ್ಯ ಇನ್ನೂ ಉದಯಿಸಿರಲಿಲ್ಲ. ತ್ತಿರಲಿಲ್ಲ. 


D 4 - 14 


ಮೊಮ್ಮಗಳು ಸರ ಸು ಅಳುತ್ತಿದ್ದುದನ್ನು ಕೇಳಿ, ಅದೇ ದಿನ ಮಗ, ಸೊಸೆ, ಮೊಮ್ಮಕ್ಕಳನ್ನು 
ನೋಡಲೆಂದು ಬಂದಿದ್ದ ಅಜ್ಜ , ನಸ್ಯ ಸೇವಿಸುತ್ತಾ ಹೊರಗೆ ಬಂದರು , “ ಶಂಕರೂ , ಚಿಕ್ಕವರನ್ನ 

ಯಾಕೆ ಅಳಸ್ತೀಯೋ , ಏಟು ಕೊಡ್ತನೆ?” ಎಂದು, ಬೆಳಗಿನಿಂದ ಆಡಿ ಕೊಂಡಿದ್ದ ಶಂಕರೂ ಹಸಿವಿನಿಂದ 
ಊಟದ ಹೊತ್ತಿಗೆ ಚಾವಡಿಗೆ ಬಂದವನೇ ತಂಗಿಯ ಆಟದ ಬಳೆಚೂರುಗಳನ್ನು ಕಾಲಿನಿಂದೊಗೆದಿದ್ದ. 
ಅಜ್ಜ ಹೊರಗೆ ಬಂದಾಗ ನಸ್ಯದ ಪ್ರಭಾವದಿಂದಾಗಿ ಸೀನು ಬಂತು. ಶ೦ಕರು ತಾನೂ ಸೀತು ಅಣಕಿಸಿ 
ಒಳಗೋಡಿದ ನಗುತ್ತಾ , ಅಜ್ಞ ನಗುತ್ತಲೇ ಸರಸೂಗೆ ಸಮಾಧಾನ ಹೇಳಿದರು “ ಬಾರಮ್ಮ , ಕತೆ 
ಹೇಳೇನೆ'' ಎಂದು. 
ಕತೆಯೆಂದೊಡನೆ ಸರಸೂ ಅಳು ನಿಂತಿತು . ಒಳಗೋಡಿದ್ದ ಶಂಕರೂ ಬಾಗಿಲ ಸಂದಿನಲ್ಲಿ ಅಜ್ಜನಿಗೆ ಕಾಣ 
ದಂತೆ ಕತೆಕೇಳತೊಡಗಿದ. 
*ನೋಡುಮಗೂ ” ಎಂದು ಅಜ್ಜಯ್ಯ ಪ್ರೀತಿಯಿಂದ ಮೊಮ್ಮಗಳ ಮೈ ದಡವಿ ಹೇಳಿದರು . “ ದೇವರು 
ಆರಂಭದಲ್ಲಿ ನಾಲ್ಕು ಪ್ರಾಣಿಗಳನ್ನು ಸೃಷ್ಟಿಸಿದರು : ಮನುಷ್ಯ , ಗೂಳಿ, ನಾಯಿ , ಗೂಗೆ, ಎಲ್ಲರಿಗೂ 


40 ವರ್ಷ ಆಯುಷ್ಯ ಕೊಟ್ಟ,ಗೂಳಿ, ದೇವರ ಸೃಷ್ಟಿ 


ಡಿ 


ನಾಯಿ , ಗೂಗೆಗಳಿಗೆ ತಮ್ಮ ಆಯುಷ್ಯ 
ಹೆಚ್ಚೆ೦ದು ತೋರಿ, ದೇವರೊಡನೆ ಅರ್ಧ ವಾಪಾಸು ತೆಗೆದುಕೋ . 
ಎಂದವಂತೆ. ಸರಿ , ದೇವರು ಮನುಷ್ಯನಿಗೆ ಉಳಿದ ಪ್ರಾಣಿಗಳ 
ಅರ್ಧ ಆಯುಷ್ಯ ಸೇರಿಸಿಕೊಟ್ಟ , ಹೀಗಾಗಿ ಮನುಷ್ಯನಿಗೆ 40ರ 
ತನಕ ತನ್ನ ದೇ ಆಯುಷ್ಯ , ಆ ಮೇಲೆ 20 ವರ್ಷ ಗೂಳಿಯಂತೆ 
ತಿನ್ನುವುದೊಂದೆ ಗೊತ್ತು . ಆ ಮೇಲೆ 20 ವರ್ಷ ನಾಯಿಯಂತೆ 
ಮನೆ ಕಾದು ಕೊಂಡಿರುತ್ತಾನೆ, ಮಕ್ಕಳು ಕೊಟ್ಟ ಆಹಾರ ತಿನ್ನು ತಾ . ಆ ಮೇಲೆ 
20 ವರ್ಷ, 100ರ ತನಕ , ಗೂಗೆಯಂತಿರುತ್ತಾನೆ.?? 
ಶಂಕರೂ ( ಇಷ್ಟೇನೇ ಕತೆ ? ”” ಎಂದುಕೊಂಡು ಒಳಗೋಡಿದ, “ ಅಮಾ ಹಸಿ 
ನಾಗತ್ತೆ ' ಎಂದು, ತಾಯಿ ಸಾವಿತ್ರಿ " ಸ್ನಾನ ಮಾಡ್ಕೊಂಡು ಬಾರೋ ” 
ಎಂದ ಮೇಲೆಯೇ ಶಂಕರೂ ಬಚ್ಚಲು ಮನೆಗೋಡಿದ. 
ಎಲ್ಲರಿಗಿಂತ ಮೊದಲು ತಟ್ಟೆಯಿಟ್ಟು ಕುಳಿತ ಶಂಕರೂ ತಲೆತುಂಬ ಕತೆಯ 
ಯೋಚನೆ. ಈಗ ಅಪ್ಪನಿಗೆಷ್ಟು ವಯಸ್ಸು , ಅಜ್ಜನಿಗೆಷ್ಟು ಎಂದು ಆತ ಯೋಚಿಸುತ್ತಿದ್ದಂತೆಯೇ ತಂದೆ 
ರಾಮಣ್ಣ ಬಂದರು . ಶಂಕರೂ ಕೇಳಿಯೇ ಬಿಟ್ಟ “ ಅಪ್ಪಾ , ನಿನಗೆ ವಯಸ್ಸೆಷ್ಟು ? ? 
ಆಗ ಅಜ್ಜ , ಸರ ಸೂ ಊಟಕ್ಕೆ ಬಂದರು , ರಾಮಣ್ಣನಿಗೆ ಮಗನ ಪ್ರಶ್ನೆ ಕೇಳಿ ನಗುಬಂತು. “ ಯಾಕೋ 
ನಲುವತ್ತೆರಡು.'' 
* ಹಾಗಾದರೆ , ಅಪ್ಪ ನಿನ್ನನ್ನು ಗೂಳೇಂತ ಕರೀಬಹುದು ” ಎಂದ ಶಂಕರೂ ನಗುತ್ತಾ , 
ತಂದ ಮಕ್ಕಳ ಮಾತು ಕೇಳುತ್ತಿದ್ದ ಅಜ್ಜನಿಗೆ ಶಂಕರೂ ಪ್ರಶ್ನೆ ತನ್ನ ಕತೆಯ ಪರಿಣಾಮ ಎಂದು 
ತಿಳಿಯಿತು. ಅವರು ನಗುತ್ತಾ ( ತುಂಟ, ನನಗೆ ಬುದ್ದಿ ಕಲಸ್ವಾನೆ?” ಎಂದು ಎಲ್ಲರಿಗೂ ತಾನು 
ಹೇಳಿದ ಕತೆಯನ್ನು ವಿವರಿಸಿದರು. 
ಸಾವಿತ್ರಿ , ರಾಮಣ್ಣ ನಕ್ಕುಬಿಟ್ಟರು. ರಾಮಣ್ಣ , ( ಶಂಕರೂ , ಅದು ಹಳೇ ಕಾಲದ ಕತೆ, ಈಗಿಂದಲ್ಲ. 
ಆದರೆ ಅದರಲ್ಲಿ ಬುದ್ದಿವಾದ ಇದೆ. 40 ವರ್ಷದ ಮೇಲೆ ಮನುಷ್ಯ ಆಹಾರದ ವಿಚಾರ ಎಚ್ಚರಿಕೆಯಿಂದಿರ 
DL/P. 4A - X29 KN 


ಬೇಕು, ಗೂಳಿಹಾಗೆ ತುಂಬ ತಿನ್ನಬಾರದು. ಒಳ್ಳೆ ಆಹಾರ ತೆಗೋಬೇಕು. ಅದರಲ್ಲಿ ದೇಹಕ್ಕೆ ಶಕ್ತಿ 
ಕೊಡೋ ಅ೦ಶ , ವಿಟಮಿನ್ಸ್ ಮುಂತಾದುವೆಲ್ಲ ಹೆಚ್ಚಿರಬೇಕು.?? 
ಆದರೆ ಶಂಕರೂಗೆ ಸಮಾಧಾನವಾಗತ್ತೆಯೆ ? * ಗೂಳಿ ಹಾಗೆ ಇರೋದಾದರೆ ಗೂಳಿ ಹಾಗೆ ಯಾಕೆ 
ತಿನ್ನಬಾರದು ? ?” ಎಂದ. 
ರಾಮಣ್ಣ ನಕ್ಕು ಹೇಳಿದರು. “ ಹಾಗೆ ಜೀರ್ಣಿಸಿಕೊಳ್ಳಲಿಕ್ಕಾಗೋಲ್ಲಕಾಣೋ , ಅದಕ್ಕೆ ಸ್ವಲ್ಪ ಆಹಾರ 
ದಲ್ಲೇ ಹೆಚ್ಚು ಶಕ್ತಿ ಸಿಗುವಂಥ ಆಹಾರ ತೆಗೋಬೇಕು ?? 
“ ಎಂಥ ಆಹಾರವೋ ಅದು ? ?” ಎಂದರು ಅಜ್ಜ . 
* ಕೊಬ್ಬು ನೋಡಪ್ಪ ' ಎಂದರು ರಾಮಣ್ಣ , ಒಂದು ಔನ್ನು ಕೊಬ್ಬಿನಲ್ಲಿ ಅಷ್ಟೇ ಗೋಧಿ ಅಥವಾ 

ಅಕ್ಕಿಗಿಂತ ಎರಡೂವರೆ ಪಾಲು ಹೆಚ್ಚು ಶಕ್ತಿ ಇರತ್ತೆ . ? 
* ಆದರೆ ಎಲ್ಲ ಕೊಬ್ಬು ಬೇಕೂಂತ ಕೊಬ್ಬು ತಿಂತಾರೇನೋ ?” ಎಂದರು 
ಅಜ್ಜ ನಗುತ್ತಾ , 
ಆಗ ಸಾವಿತ್ರಿ ಮಾತನಾಡಿದಳು, “ ಅದನ್ನೇ ತಿನ್ನದಿದ್ದರೇನು ಮಾವಯ್ಯ ! 
ಅಡಿಗೆಗೆ ಉಪಯೋಗಿಸೋದಿಲ್ವೆ ! ಅದೂ , ನಿಮ್ಮ ಮಗ ಕೊಬ್ಬನ್ನ ಆಡಿಗೇ 
ಸಾಧನ ಅನ್ನೊದಿಲ್ಲ - ಅದೇ ಆಹಾರ ಅಂತಾರೆ . ? 

" ನೋಡು ಸಾವಿತ್ರೀ , , , ನಿನ್ನ ಅಡಿಗೆ ಚೆನ್ನಾಗಿದೇಂತ ನಾನು 
ಹೆಚ್ಚಾಗಿ ಇಲ್ಲಿಗೆ ಊಟಕ್ಕೆ ಬರೋದೇನೋ ನಿಜ , . . ಮಕ್ಕಳನ್ನೂ 
ನೋಡಿದ ಹಾಗಾಗುತ್ತೆನ್ನು , ಆದರೆ, ಈ ಅಡಿಗೆ ಸಾಧನ, ಗೀಧನ 
ಅನ್ನೋ ಬದಲು, ಸ್ಪಷ್ಟವಾಗಿ ಒಳ್ಳೆ ಕೊಬ್ಬರಿ ಎಣ್ಣೆ ಅನ್ನ 
ಬಾರದೆ ? ” ಎಂದರು ಅಜ್ಜ . 

* ಆದರೆ ನಾವು ಎಣ್ಣೆ ಉಪಯೋಗಿಸೋದಿಲ್ಲ, ಮಾವಯ್ಯ , 
“ ಡಾಲ್ಲಾ ? ” ಎಂದಳು ಸಾವಿತ್ರಿ , 
ಅಜ್ಜ ನಡುವೆಯೇ ತಡೆದು ಹೇಳಿದರು “ ಏನು ? * ಡಾಲ್ಲಾ ? ? ” 
ತಂದೆಯ ಆಶ್ಚರ್ಯ ನೋಡಿ ರಾಮಣ್ಣ ಮಾತನಾಡಿದ : “ ಹೌದಪ್ಪ , ' ಡಾಲ್ಲಾ '. ಅದೇ ಆಹಾರ . 
ಶಕ್ತಿ ಕೊಡುವಂಥ ಅಡಿಗೆಯ ಕೊಬ್ಬು , “ ಡಾಲ್ಲಾ ' ಕ್ಕೆ ಏನು ಸೇರಸ್ತಾರೆ ಗೊತ್ತೇ ? ಎಲ್ಲ ಆಹಾರದಲ್ಲಿರ 
ಬೇಕಾದ, ಕಣ್ಣು ಚರ್ಮಗಳಿಗೆ ಒಳ್ಳೆಯದಾದ ವಿಟಮಿನ್ ' ಎ ' ; ಎಲುಬಿಗೆ, ಹಲ್ಲಿಗೆ ಶಕ್ತಿ ಕೂಡುವಂಥ 
ವಿಟಮಿನ್ ' ಡಿ . ” 
* ಡಾಕ್ಟರ ಹಾಗೆ ಮಾತಾಡ್ತೀಯಲ್ಲೋ ?” ಎಂದರು ಅಜ್ಜ . 
“ ಅಪ್ಪನಸ್ನೇಹಿತರೆಲ್ಲ ಡಾಕ್ಟರರೇ ” ಎಂದ ಶಂಕರೂ ಹೆಮ್ಮೆಯಿಂದ, 
ಸಾವಿತ್ರಿ ನಕ್ಕು ಹೇಳಿದಳು, “ ಶಂಕರೂ , ಸರಸೊನ್ನ ನೋಡಿದರೆ ಗೊತ್ತಾಗೋದಿಲ್ವೇ ಮಾವಯ್ಯ , 
* ಡಾಲ್ಟಾ ' ದ ಶಕ್ತಿದಾಯಕ ಕೊಬ್ಬು, ವಿಟಮಿನ್‌ಗಳಿಂದ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು. 
* ಶಾ ' ಸೀಲ್ ಮಾಡಿದ ಡಬ್ಬದಲ್ಲಿ ಬರತ್ತೆ . ಹೀಗಾಗಿ ಧೂಳು, ಕೊಳೆ ಸಂಪರ್ಕ ಇಲ್ಲ. ಹೀಗಿರುವಾಗ 
ನ ಅಡಿಗೆ ರುಚಿಯಾಗಿದ್ದರೆ ಆಶ್ಚರ್ಯವೇನು? ಈಗ ಹೇಳಿ ಮಾವಯ್ಯ ಡಾಲ್ದಾ ' ಬೇಕೇ ಬೇಕಲ್ಲ. ” 
ನೀನನ್ನೋದು ಸರಿ ?” ಎಂದರು ಅಜ್ಜ ಶಂಕರೂ ಬೆನ್ನು ಸವರಿ, 
DL /P . 4B -X29 KN 

ಹಿಂದುಸ್ತಾನ್ ಲೀವರ್ ಲಿಮಿಟೆಡ್ , ಮುಂಬಯಿ 


ನಿಮ್ಮ ಮಗು 


ವಾದ, ಸಹಾನುಭೂತಿಪರವಾದ ವಾತಾವರಣ 
ವಿರುವಂತೆ ತಂದೆ- ತಾಯಿಗಳು ನೋಡಿಕೊಳ 
ಬೇಕು. ಸುರಕ್ಷಿತತೆಯ ಭಾವನೆ ಉಗು ವವರಿಗೆ 
ಅತಿ ಅಗತ್ಯವಾಗಿದೆ. 

8 ತಮ್ಮ ಚಿ೦ತೆ , ಬೇಸರ,ಕೊಪಾದಿಗಳನ್ನು 
ಮಕ್ಕಳ ಮುಂದೆ ಪ್ರದರ್ಶಿಸುವುದು ವಿಹಿತವೇ 
ಎಂದು ವಿಚಾರಿಸಬೇಕು. ಇಂಥ ಪ್ರದರ್ಶನಗಳೆ 
ಹೆಚ್ಚಾಗಿ ಮಗುವಿನ ತೊಂದರೆಯನ್ನು ಹೆಚ್ಚಿಸು 


ವವು. 


VVದ್ದು ವಿಕೆ ಒಂದು ರೋಗವಲ್ಲ. ಅದು ಈ ಮಗು ಉಗ್ಗುವುದರಿಂದ ಅದು ತಮಗಿಂತ 
ಆಳವಾದ ಭಾವನೆಗಳ ಉದ್ರೇಕದ ಒಂದು ಭಿನ್ನವಾದದ್ದು ಎಂದು ತಂದೆ - ತಾಯಿಗಳು 
ಲಕ್ಷಣ. ಮಗುವಿನ ಮನಸ್ಸಿನಲ್ಲಿ ಅಂಜಿಕೆ, ಭಾವಿಸಲಾಗದು. ಅವನ ಎದುರಿನಲ್ಲಿ ಅವನ 
ಮಾತ್ಸರ್ಯ, ಅತಿ ಪ್ರೀತಿ, ಸ್ವತಂತ್ರನಾಗಲು ಉಗ್ಗುವಿಕೆಯನ್ನು ಕುರಿತು ಎಂದೂ ಚರ್ಚಿಸ. 
ಸಾಕಷ್ಟು ಅವಕಾಶ ಸಿಗದಿರುವಿಕೆ ಇತ್ಯಾದಿ ಬಾರದು. ಯಾವಾಗಲಾದರೂ ಉಗ್ಗು ವುದು 
ಗಳಿಂದ ಉಂಟಾದ ಗಡಿಬಿಡಿಯಿಂದ ಅದು ಹೆಚ್ಚಾದರೆ ಅದರ ಪ್ರಸ್ತಾಪವನ್ನು ಅವನೆದುರು 
ಉಗ್ಗು ತ್ತಿರಬಹುದು. ಒಂದೊಂದು ಸಲ ಮಾಡಕೂಡದು. “ ಉಗ್ಯ ಬೇಡ” ಎ೦ದು ಮಗು 
ಇನ್ನೊಂದು ಮಗುವಿನ ಅನುಕರಣೆ ಮಾಡ ವಿಗೆ ಹೇಳುವುದು ಅಪಾಯಕರ. ಉಗ್ಗುವವ 
ಹೋಗಿಮಗು ಉಗ್ಗುವುದೂ ಉಂಟು, ನಿಗೆ ಜನರು ತನ್ನತ್ತ ಹೆಚ್ಚು ಗಮನವೀಯುವುದು 

ಉಗ್ಗುವವರಲ್ಲಿ ಹೆಚ್ಚಿನವರನ್ನು ಗುಣಪಡಿಸ- ಸೇರುವುದಿಲ್ಲ.... 
ಬಹುದು. ೨ ಮತ್ತು ೩ ವರ್ಷಗಳೊಳಗಿನ GB ಹುಡುಗನಲ್ಲಿ ಮಾತ್ಸರ್ಯ ಭಾವನೆಯನ್ನು 
ಮಕ್ಕಳಲ್ಲಿ ಉಗು ವಿಕೆ ಬಹುಶಃ ಕೆಲವೇ ವಾರ ಹುಟ್ಟಿಸದಿರಲು ತಂದೆ - ತಾಯಿಗಳು ತು೦ಬ 
ವಿರುವ ಒಂದು ಬದಲಾಗುವ ಅವಸ್ಥೆಯಾಗಿದೆ. ಜಾಗ್ರತೆ ವಹಿಸಬೇಕು. 
ಆಗ ಮಗುವಿನ ಜೀವನದಲ್ಲಿ ಉದ್ರೇಕವುಂಟಾಗು ಉಗ್ಗುವ ಮಗುವಿನೊಡನೆ ಸಹಾನುಭೂತಿ 
ದಂತೆನೋಡಿಕೊಂಡರೆ ಸಾಕಾಗುವುದು. ಅತಿ ಯಿಂದ ಆದರೆ ನಿರ್ಧಾರದಿಂದ ವರ್ತಿಸಬೇಕು. 
ರೇಕದ ಉತ್ಸಾಹ ಭರದಲ್ಲಿ ಕೆಲ ಮಕ್ಕಳು ಹೊಡೆದುಬಡಿದು ಮಾಡುವುದಾಗಲಿ ಅಥವಾ 
ಉಗು ತ್ತಾರೆ. ಅದನ್ನು ದುರ್ಲಕ್ಷಿಸಿಬಿಡಬೇಕು. ಮೂದಲಿಸುವುದಾಗಲಿ ಉಪಯೋಗವಿಲ್ಲ. ) 
- ಹೆಚ್ಚು ವಯಸ್ಸಾದ ಮಕ್ಕಳು ಉಗುತ್ತಿದ್ದರೆ ಮಗುವಿಗೆ ಸಾಕಷ್ಟು ವಿಶ್ರಾಂತಿ ಮತ್ತು 
ಅವರನ್ನು ವಾಕ ತಜ್ಞರಲ್ಲಿ ಪರೀಕ್ಷೆ ಮಾಡಿಸ- ನಿದ್ದೆ ಸಿಗುವಂತೆನೋಡಿಕೊಳ್ಳಬೇಕು. 
ಬೇಕು. ಅವರು ಮಗುವಿನ ಕದಡಿದ ವಿಚಾರ 2 ಮಗು ತನ್ನ ಕುಂದನ್ನು ಮರೆತುಬಿಡ 
ಗಳಿಗೆ ಕಾರಣವನ್ನು ಶೋಧಿಸುವರು. ಉಗ್ಗು ಬಹುದಾದಂಥ ಸಾಮೂಹಿಕ ಆಟಪಾಟಗಳಲ್ಲಿ 
ನಿಲ್ಲಿಸುವ ಉಪಾಯವನ್ನು ಹುಡುಕುವರು. ಭಾಗ ವಹಿಸುವಂತೆ ಪ್ರೋತ್ಸಾಹಿಸಬೇಕು. 
ಆದರೆ ಅವರಿಗೆ ತಂದೆ - ತಾಯಿಗಳ ಸಹಕಾರ ಹಾಡುವುದು , ವಿಶೇಷತಃ ಸಾಮೂಹಿಕವಾಗಿ 
ಮಾತ್ರ ಅತ್ಯಗತ್ಯವಾಗಿರುತ್ತದೆ. 

ಹಾಡುವುದರಲ್ಲಿ ಭಾಗವಹಿಸುವುದರಿಂದ ತುಂಬ 
ಈ ಮನೆಯಲ್ಲಿ ಶಾಂತ, ಸಂತೋಷಪೂರ್ಣ ಪ್ರಯೋಜನವಾಗುತ್ತದೆ. 

ಬಿಟಿಶ್ ಸರಕಾರದ ಒ೦ದು ಪರಿ ಪತ್ರದಿಂದ 

೧೦೮ 


ಕೂದಲು ಹೇಗೆ ಬೆಳೆಯುತ್ತದೆ, ಹೇಗೆ. 
ಉದುರುತ್ತದೆ, ಅದನ್ನು ಹೇಗೆ ರಕ್ಷಿಸಬೇಕು ? 


ನಿಮ್ಮ ಕೂದಲಿನ ಆರೋಗ್ಯ 


ಅನ್ನ ಕೂದಲಿನ ಬಗ್ಗೆ ಸಾಮಾನ್ಯ ಮನುಷ್ಯ ಕೂದಲು ಬೆಳೆಯುತ್ತದೆ, ರೋಮಕೂಪಗಳ 
ನಿಗೆ ಗೊತ್ತಿರುವ ಸಂಗತಿಗಳಲ್ಲಿ ಹೆಚ್ಚಿನವು ಬಲ ಅವಿಚ್ಛಿನ್ನವಾಗಿರುವವರೆಗೆ ಮತ್ತು ಅದಕ್ಕೆ 
ತೀರ ಸುಳ್ಳಾಗಿರುತ್ತವೆ ಅಥವಾ ಅರ್ಧ ಸತ್ಯ ದೇಹದಿಂದ ಸಾಕಷ್ಟು ರಕ್ತ ದೊರೆಯುತ್ತಿರುವ 
ಅರ್ಧ ಸುಳ್ಳುಗಳಿಂದ ಕೂಡಿರುತ್ತವೆ. ವಿಜ್ಞಾನ ವರೆಗೆ ಕೂದಲಿನ ಬೆಳವಣಿಗೆಗೆ ಯಾವ ಆತಂ 
ಹೀಗೆ ಹೇಳುತ್ತಿದ್ದರೂ ಜನರಲ್ಲಿ ಮನೆಮಾಡಿ ಕವೂ ಬರುವುದಿಲ್ಲ. ಒಂದು ಕೂದಲನ್ನು 
ರುವ ಕಲ್ಪನೆಗಳೇನೂ ಕುಸಿಯುತ್ತಿಲ್ಲ. ಒಂದು ಕಿತ್ತರೆ ಅದೇ ರೋಮಕೂಪದಿಂದ ಇನ್ನೊಂದು 
ಉದಾಹರಣೆ , ಹೇಳಬಹುದಾದರೆ , ಸದಾ ಕೂದಲು ಚಿಗುರುತ್ತದೆ. ಅದು ಚರ್ಮದ 
ಟೊಪ್ಪಿಗೆಯನ್ನು ಉಪಯೋಗಿಸುವುದರಿಂದ ತಲೆ ಮೇಲಾಗಕ್ಕೆ ಬರಲು ತುಸು ಸಮಯ ಹಿಡಿ 
ಬೋಳಾಗುತ್ತದೆ ಎನ್ನುವ ಕಲ್ಪನೆಗೆ ಆಧಾರ ಯುವುದರಿಂದ ಕಣ್ಣಿಗೆ ಕಾಣಿಸುವುದಿಲ್ಲ, ಅಷ್ಟೇ . 
ವೇನೂ ಇಲ್ಲ. ಅದರ ಬದಲು ಯಾವಾಗಲೂ ಕೂದಲು ಹೊರಬಿದ್ದು ಕಾಣುವುದಕ್ಕೆ ಎಷ್ಟು 
ಬರಿ ನೆತ್ತಿಯಲ್ಲಿ ತಿರುಗಾಡುವುದರಿಂದ ಕೂದಲು ಸಮಯ ಹಿಡಿಯುತ್ತದೆನ್ನುವುದು ಕೂದಲು 
ಬಿರುಸಾಗಿ ತುಂಡಾಗಿ ಹೋಗುವ ಸಂಭವವಿದೆ . ಯಾವ ಭಾಗದಿಂದ ಅಂದರೆ ತಲೆ, ಹುಬ್ಬು , 
ಯೆಂದು ಚರ್ಮಶಾಸ್ತ್ರಜ್ಞರು ಹೇಳುತ್ತಾರೆ. ವಿಶೆಗಳಿಂದ - - ಕೀಳಲ್ಪಟ್ಟಿದೆ ಎಂಬುದನ್ನು ಅವ 

ಕೂದಲನ್ನು ಬಿಸಿಲಿಗೆ ಒಡ್ಡುವುದರಿಂದ ಅದರ ಲಂಬಿಸಿರುತ್ತದೆ. ಹುಬ್ಬಿನ ಕೂದಲನ್ನು ಕಿತ್ತರೆ 
ಬೆಳವಣಿಗೆಗೆ ಸಹಾಯವಾಗುವುದು ಎಂಬುದೂ ಹೊಸಕೂದಲು ಬರುವುದಕ್ಕೆ ೬೪ ದಿನಗಳು 
ಸುಳ್ಳೆಂದು ಪ್ರಯೋಗಗಳಿಂದ ಗೊತ್ತಾಗಿದೆ. ಬೇಕು. ಅದೇ ತಲೆಯ ಕೂದಲು ಹೊರಬರಲು 
ಜನರಲ್ಲಿ ಇನ್ನೊ೦ದು ರೂಢ ನಂಬಿಕೆಯಿದೆ. ಅದರ ಇಮ್ಮಡಿ ಅಂದರೆ ೧೨೮ ದಿನಗಳು ಬೇಕಾ 
ಕೂದಲನ್ನು ಪದೇ ಪದೇ ಬೋಳಿಸುವುದರಿಂದ ಗುವವು. ಗದ್ದದ ಕೂದಲನ್ನು ಕಿತ್ತು ತೆಗೆದರೆ 
ಕೂದಲು ಬೇಗ ಬೇಗ ಬೆಳೆಯುತ್ತದೆ ಇಲ್ಲವೆ ನೀವು ಪುನಃ ಕ್ಷೌರ ಮಾಡಿಕೊಳ್ಳುವ ವಿಚಾರ 
ಅದು ಒರಟಾಗುತ್ತದೆ ಎಂದು ಪ್ರಯೋಗಶಾಲೆ ಮಾಡಬೇಕಾದರೆ ೯೦ ದಿನಗಳು ಹಿಡಿಯುವವು. 
ಗಳಲ್ಲಿ ನಡೆಸಿದ ಅಭ್ಯಾಸದಿಂದ ಕೂದಲಿನ ಬೆಳ ಕಂಕುಳಿನ ಕೂದಲು ಮತ್ತು ಕಾಲುಗಳ 
ವಣಿಗೆಗೂ ಬೋಳಿಸುವುದಕ್ಕೂ ಏನೂ ಮೇಲಿನ ಕೂದಲು ಬೆಳೆಯಬೇಕಾದರೆ ೧೨೦ 
ಸಂಬಂಧವಿಲ್ಲೆಂದು ಕಂಡುಬಂದಿದೆ, 

ದಿನಗಳು ತಗಲುವವು. 
ಚರ್ಮದಲ್ಲಿ ರುವ ರೋಮಕೂಪಗಳಿಂದ ಹುಬ್ಬಿನ ಕೂದಲಿಗಿಂತ ಎರಡು ಪಟ.. 

ಆಧಾರ : ಸೈಕಾಲಜಿಸ್ಟ್ 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಹೆಚ್ಚು ಸಮಯ ತಲೆಗೂದಲಿಗೆ ಬೆಳೆಯಲು ಚಿ೦ತೆ , ವ್ಯಥೆ, ಬಲವಾದ ಆಘಾತ , ಕೆಲವೊಂದು 
ಬೇಕಾದರೂ ಅದು ಒಮ್ಮೆ ಹೊರಬಂದ ನಂತರ ಬಗೆಯ ರೋಗಗಳಿಂದ ಬಹುಕಾಲ ಪೀಡಿತ 
ಹುಬ್ಬಿನ ಕೂದಲಿಗಿಂತ ಇಮ್ಮಡಿ ವೇಗದಿಂದ ರಾಗಿರುವಿಕೆ ಇವುಗಳಲ್ಲಿ ಯಾವುದಾದರೂ 
ಬೆಳೆಯತೊಡಗುವುದು. ಸಾಮಾನ್ಯವಾಗಿ ಕಾರಣವಾಗಬಹುದು. 
ಹೇಳುವುದಾದರೆ ಕೂದಲು ಉದ್ದವಾಗಿದ್ದಂತೆ ಇದುವರೆಗೂ ಕೂದಲಿಗೆ ತಕ್ಕ ಪ್ರಮಾಣದಲ್ಲಿ 
ಅದರ ಬೆಳವಣಿಗೆಯ ವೇಗವೂ ಹೆಚ್ಚುವುದು. ಮೆಲಾನಿನ್ ವರ್ಣದ್ರವ್ಯವನ್ನು ಪೂರೈಸಲು 
ಉದಾಹರಣೆಗೆ ಗದ್ದದ ಕೂದಲಿನ ಬೆಳವಣಿಗೆ ದೇಹವು ಕಳೆದುಕೊಂಡ ಶಕ್ತಿಯನ್ನು ಪುನಃ 
ಕಾಲಿನ ಕೂದಲಿನ ಬೆಳವಣಿಗೆಗಿಂತ ಇಮ್ಮಡಿ ಅದಕ್ಕೆ ತಂದು ಕೊಡುವ ಯಾವ ಉಪಾಯವೂ 
ವೇಗದಾಗಿದೆ. 

ಕಂಡುಹಿಡಿಯಲ್ಪಟ್ಟಿಲ್ಲ. ಅಂದರೆ ಕೂದಲು 
ತಲೆಯ ಹೊರಗೆ ಕಾಣಿಸಿಕೊಂಡೊಡನೆ ಬೆಳ್ಳಗಾಗುವುದನ್ನು ತಪ್ಪಿಸುವ, ಬೆಳಗಾದದ್ದನ್ನು 
ತಲೆಕೂದಲಿನ ಬೆಳವಣಿಗೆ ತೀರ ವೇಗದ್ದಾಗಿರು ತಿರುಗಿ ಕಪ್ಪು ಮಾಡುವ ಔಷಧಿ ಇದುವರೆಗೆ ಇಲ್ಲ . 
ವುದು. ಮೊದಲಿನ ನೂರು ದಿನಗಳಲ್ಲಿ ಅದು ಅಕಾಲದಲ್ಲಿ ಕೂದಲು ಬೆಳ್ಳಗಾದರೆ ಅದಕ್ಕೆ 
ತಿಂಗಳಿಗೆ ಮುಕ್ಕಾಲು ಇಂಚಿನಷ್ಟು ಬೆಳೆಯು ಬಣ್ಣ ಹಚ್ಚಬಹುದು ಎನ್ನುವುದೇನೋ ನಿಜ. 
ತದೆ. ಬಳಿಕ ಅದರ ವೇಗ ಕಡಿಮೆಯಾಗುತ್ತದೆ. ಆದರೆ ಬಣ್ಣ ಹಚ್ಚುವುದರಿಂದ ಕೂದಲು ಒರ 
ತಲೆ ಕೂದಲಿನ ಆಯುಃಪ್ರಮಾಣ ಎರಡು ಟಾಗುವುದಲ್ಲದೆ ಅದು ಉದುರಿಹೋಗುವ ಸಂಭ 
ವರ್ಷ . ಬಳಿಕ ಅದು ಸತ್ತು ಉದುರುವುದು, ವವೂ ಇದೆಯೆಂದು ಚರಶಾಸ್ತ್ರಜ್ಞರ ಮತವಿದೆ. 
ಅದರ ಸ್ಥಾನದಲ್ಲಿ ಹೊಸಕೂದಲು ಹುಟ್ಟುವುದು, ತಲೆ ಬೋಳಾಗಲು ಕಾರಣವೇನು ಎಂದೇ 
ಸ್ತ್ರೀಯರ ಕೂದಲು ಗಂಡಸರ ಕೂದಲಿಗಿಂತ ನಾದರೂ ವಿಜ್ಞಾನಿಗಳು ಕಂಡುಹಿಡಿದಾ ರೆ . 
ಹೆಚ್ಚು ಬೇಗ ಬೆಳೆಯುತ್ತದೆಂದು ನಿರೀಕ್ಷಣೆಯಿಂದ ಎಂದು ಅನೇಕರು ತಿಳಿಯಲಪೇಕ್ಷಿಸುತ್ತಾರೆ. 

ವಿಜ್ಞಾನ ಇದಕ್ಕೆ ಅನೇಕ ಕಾರಣಗಳನ್ನು ಹೇಳು 
ಕೂದಲು ಬೆಳ್ಳಗೇಕಾಗುತ್ತದೆ ಎಂದು ಅರಿ ತದೆ. ಅವುಗಳಲ್ಲಿ ಕೆಲವು ಶಾರೀರಿಕವಾದರೆ, 
ಯಬೇಕಾದರೆ ಕೂದಲಿಗೆ ಅದರ ಬಣ್ಣ ಮೆಲಾ ಹಲವು ಭಾವನಾತ್ಮಕವಾಗಿವೆ. ಎರಡೂ ಕೂಡಿ 
ನಿನ್ ಎಂಬ ವರ್ಣದ್ರವ್ಯದಿಂದ ಬರುತ್ತದೆಂಬು ಕೂದಲು ಉದುರಿ ಬೋಳುತಲೆಯಾಗಿರಲೂ 
ದನ್ನು ತಿಳಿದಿರಬೇಕು. ಈ ದ್ರವ್ಯ ದೇಹದಲ್ಲಿ ಬಹುದು. ಸಾಮಾನ್ಯವಾಗಿ ಕೂದಲಿನ ಬೇರಿಗೆ 
ತಯಾರಾಗಿ ಕೂದಲಿನ ಬೇರುಗಳಿಗೆ ಪೂರೈಸಲ್ಪ ರಕ್ತ ಪೂರೈಸುವ ಕ್ರಮಕ್ಕೆ ವ್ಯತ್ಯಯ ತರುವಂಥ 
ಡುತ್ತದೆ. ವಯಸ್ಸಾದಂತೆ ದೇಹದಲ್ಲಿ ತಯಾ ಯಾವ ಕಾರಣವೇ ಇರಲಿ, ಅದು ಕೂದಲಿನ 
ರಾಗುವ ಮೆಲಾನಿನ್‌ ಪ್ರಮಾಣ ಕಡಿಮೆಯಾಗು ನಾಶಕ್ಕೆ ಕಾರಣವಾಗುವುದು ಎಂದು ತಜ್ಞರು 
ತದೆ, ಅದರಿಂದ ಸ್ವಾಭಾವಿಕವಾಗಿ ಕೂದಲು ಹೇಳುತ್ತಾರೆ. ಈ ಕಾರಣ ಯಾವುದು ಎಂದು 
ತನ್ನ ಬಣ್ಣವನ್ನು ಕಳೆದುಕೊಂಡು ಮೊದಲು ನಿರ್ಧಾರ ಮಾಡಲು ಇತ್ತೀಚೆಗೆ ಪ್ರಯತ್ನ 
ಬೂದುಬಣ್ಣದ್ದಾಗಿ ಕೊನೆಗೆ ಬಿಳಿ ದಾಗುವುದು. ನಡೆದಿದೆ. 
ಅಕಾಲದಲ್ಲಿ ಕೂದಲು ನರೆತರೆ, ಅದಕ್ಕೆ ದೇಹ ತಲೆ ಬೋಳಾಗಲು ಅಲ್ಲಿ ಎಲುವಿನ ದ್ರವ್ಯ 
ಮೆಲಾನಿನ್ ತಯಾರಿಸುವ ಶಕ್ತಿಯನ್ನು ಕಳೆದು ವಿಪರೀತ ಹೆಚ್ಚು ವುದೇ ಕಾರಣ, ಅಂದರೆ 
ಕೊಂಡಿರುವುದೇ ಕಾರಣ. ಇದಕ್ಕೆ ಆನು ತಲೆಯ ಭಾಗದಲ್ಲಿ ವಿಪರೀತವಾಗಿ ಕ್ಯಾಲ್ಸಿಯಂ 
ವಂಶಿಕ ನ್ಯೂನತೆ, ಉದ್ರಿಕ ಭಾವನೆಗಳು, ಉ೦ಟಾಗುವುದೇ ಕಾರಣ ಎಂದು ಸಂಶೋಧನೆ 


ತಿಳಿದಿದೆ. 


ನಿಮ್ಮ ಕೂದಲಿನ ಆರೋಗ್ಯ 
ಗಳಿಂದ ತಿಳಿದಿದೆ. ಖಲ್ಯಾಟ ಪುರುಷರ ಮರ ವುದು ಸಾಧ್ಯವಿದೆ ಎನ್ನುವುದಕ್ಕೂ ತಜ್ಞರು 
ಣೋತ್ತರ ಪರೀಕ್ಷೆಯಲ್ಲಿ ಅವರ ತಲೆಗೂದಲಿನ ಆಧಾರ ಕೊಡುತ್ತಾರೆ. 
ರಕ್ತ ಪೂರೈಕೆಗೆ ಎಲುವುಗಳ ದ ವ್ಯ ಬೆಳೆದು ಬ್ರಿಟನ್ನಿನ ಪ್ರಸಿದ್ದ ಚರ್ಮ ಶಾಸ್ತ್ರಜ್ಞ ಡಾ . 
ಆತಂಕವಾಗಿತ್ತೆಂದು ಕಂಡುಬಂದಿದೆ . ಇತರ ಎಫ್ , ಎಫ್ , ಹೆಲಿಯರರು ಇತ್ತೀಚೆಗೆ ನಡೆದ 
ಪರೀಕ್ಷೆಗಳಿಂದಲೂ ಇದೇ ಅಂಶ ಹೊರಪಟ್ಟಿದೆ. ಸಂಶೋಧನೆ ಮತ್ತು ಪ್ರಯೋಗಗಳ ಫಲಿತಾಂ 
* ಕ್ಯಾಲ್ಸಿಯಂ ಅಂಶ ಗಂಡಸರಲ್ಲಿ ಹೆಂಗಸರಿ ಶದ ಸಾರವನ್ನು ಹೇಳುತ್ತ “ ಅರ್ಧಮರ್ಧ 
ಗಿಂತ ಹೆಚ್ಚಾಗಿರುವುದರಿಂದ ಗಂಡಸರಲ್ಲಿ ಬೋಳು ತಲೆಯಾಗುವುದಕ್ಕೆ ಮುಖ್ಯ ಕಾರಣ 
ಬೋಳುತಲೆಯವರ ಪ್ರಮಾಣ ಏಕೆ ಹೆಚ್ಚಿಗಿರು ಮಾನಸಿಕವಾದದ್ದು ” ಎಂದು ಹೇಳಿದ್ದಾರೆ. 
ಇದೆ ಎನ್ನುವುದಕ್ಕೆ ವಿವರಣೆ ದೊರೆತಂತಾಗಿದೆ. ಈ ಮೇಲೆ ಹೇಳಿದ ಕಾರಣಗಳಲ್ಲದೆ ಬೇರೆ ಹಲ 
ಆದರೆ ಈ ರೀತಿ ಅಸ್ಥಿ ದ್ರವ್ಯ ಕ್ರಮಕ್ಕಿಂತ ಹೆಚ್ಚು ವಾರು ಬಗೆಯ ರೋಗಗಳಿಂದಲೂ ಕೂದಲು 
ಬೆಳೆಯುವುದಕ್ಕೆ ನಿಜ ಕಾರಣವೇನು ಎಂಬು ಉದುರಿಹೋಗಬಹುದು. ಆನುವಂಶಿಕತೆಯೂ 
ದಿನ್ನೂ ವಿಜ್ಞಾನಿಗಳಿಗೆ ಗೊತ್ತಾಗಿಲ್ಲ. ಚರದ ಅದಕ್ಕೆ ಕಾರಣವಾಗಬಹುದು. 
ಸಿಬಾಸಿಯಸ್ ( Sebaceous ) ಗ್ರಂಥಿಗಳು ಕೂದಲು ಉದುರುವುದರ ಕಾರಣ ಗೊತ್ತಾ 
ಹೆಚ್ಚು ಪ್ರಮಾಣದಲ್ಲಿ ರಸವನ್ನು ಹರಿಸಿದಾಗ ದಂತಾಗಿದ್ದರೂ ಅದರ ಚಿಕಿತ್ಸಾ ವಿಧಾನವನ್ನೂ 
ಅವುಗಳಲ್ಲಿರುವ ರಾಸಾಯನಿಕ ದ್ರವ್ಯಗಳು ಪ್ರಯೋಗಾವಸ್ಥೆಯಲ್ಲಿದೆ. ಬೋಳುತಲೆಯವರು 
ಕೂದಲಿನ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ತಮ್ಮ ಕುಂದಿನ ನಿವಾರಣೆಗೆ ಶಾಸ್ತ್ರೀಯ ಉಪಾ 
ನಿಲ್ಲಿಸಬಲ್ಲವು ಎಂದೂ ಪರಿಶೀಲನೆ - ಅಭ್ಯಾಸ ಯವಿಲ್ಲ ಎನ್ನುವುದನ್ನು ಅರಿತುಕೊಂಡು ಅದಕ್ಕೆ 
ಗಳಿಂದ ತಿಳಿದಿದೆ. 

ಒಗಿ ಕೊಳ್ಳುವುದೇ ವಿಹಿತವಾಗಿವೆ. 
* ಉದ್ರಿಕಭಾವನೆಗಳಿಂದ ( ಚಿ೦ತೆ, ವ್ಯಥೆ ನಿಮ್ಮ ಕೂದಲನ್ನು ಅಂದವಾಗಿ, ಹೆಚ್ಚು 
ಭಯ . ) ಗ್ರಂಥಿಗಳ ಸ್ರಾವ ಮತ್ತು ರಾಭಿ- ಕಾಲ ಹೇಗೆ ಇಟ್ಟುಕೊಳ್ಳಬಲ್ಲಿರಿ ? ತಜ್ಞರು 
ಸರಣಗಳ ಮೇಲೆ ತೀವ್ರ ಪರಿಣಾಮವಾಗುವು ಅದಕ್ಕೆ ಹೇಳುವ ಉಪಾಯವೆಂದರೆ ಕೂದಲನ್ನು 
ದೆಂದು ಬಲವಾದ ವೈಜ್ಞಾನಿಕ ಆಧಾರಗಳು ಚೆನ್ನಾಗಿ ಬಾಚಿಕೊಳ್ಳುವುದು ಎನ್ನುತ್ತಾರೆ. 
ದೊರೆತಿವೆ. ಕೂದಲು ತನ್ನ ಬಣ್ಣವನ್ನು ಕಳೆದು ಕೂದಲನ್ನು ತೊಳೆಯಲು ದುರ್ಲಕ್ಷ ಮಾಡ 
ಕೊಳ್ಳುವ ಮಟ್ಟಿಗೆ ಇದರ ಪರಿಣಾಮವಾಗು ಭಾರದು. ತಲೆಬುರುಡೆಯನ್ನು ಯಾವಾಗಲೂ 
ವುದು ಎಂದು ಸಿದ್ದವಾಗಿದೆ. ಆದರೆ ಉದ್ರಿಕ ಸ್ವಚ್ಛವಿಟ್ಟು ಅದಕ್ಕೆ ರೋಗ ಸಂಪರ್ಕವಾಗ 
ಭಾವನೆಗಳಿಂದ ಕೂದಲು ನಾಶವಾಗುವುದಕ್ಕೆ ದಂತೆ ನೋಡಿಕೊಳ್ಳಬೇಕು. ಮತ್ತು ಮುಖ್ಯ 
ಕಾರಣವಾಗುವ ದೈಹಿಕ ಪ್ರಕ್ರಿಯೆಗಳಾಗುತ್ಯ ವಾಗಿ ಮಾನಸಿಕ ಆರೋಗ್ಯವನ್ನು ಕಾಯು 
ವೆಯೆ ಎಂಬುದು ಇನ್ನೊಂದು ಪ್ರಶ್ನೆ, ಹೀಗಾಗು ಕೊಳ್ಳಬೇಕು. 


ಒ೦ದು ಕಾವ್ಯ ಪುಸ್ತಕವನ್ನು , ಒಂದು ಸಂಗೀತ ಕಚೇರಿಗೆ ಟಿಕೆ ಟ್ರನ್ನು , 
ಒಂದು ಚಿಕ್ಕ ಶಿಲ್ಪ ಕೃತಿಯನ್ನು ಅಥವಾ ಕೊನೆಗೆ ಹೆಂಡತಿ ಗಾಗಿ ಒಂದು 
ಒಡನೆ ಯನ್ನು ಕೊಳ್ಳಲೆಂದು ಒತ್ತೊತ್ತು ಊಟ ಬಿಡುವ ಪ್ರ ಸಕ್ತಿ ಯಾವನ 
ಜೀವನದಲ್ಲಿ ಬಂದಿಲ್ಲವೋ ಅವನಿಗಾಗಿ ಕನಿಕರ ಪಡುತ್ತೇನೆ, 

- ಆಲ್ಬರ್ಟ ವಿಷ್ಯಾನ 


ಯಾವ ನಿಧದ ಕಟ್ ಮತ್ತು ಸ್ಟೈಲ್‌ನಲ್ಲಿಯೂ 

ವಿಶಿಷ್ಟವಾಗಿ ತೋರುತ್ತದೆ. 


ಮುಫಲಾಲ್‌ರವರ 


ರಾಜಯೋಗ್ ಟು x ಟು 
ನವಯೋಗ್, ನೈನ್ ಗಿನಿ, 
ಗುಡವಿಲ್ & ಪ್ರಿಂಟೆಡ್ 

ನೋ ಐಯರ್ನ್ 
ನಾನಿಕೊ , ಮಫಿನ್ಸೆಸ್ಟ್ 

ಮಾಸ್ಮಿ 
Manico , Nyasinised 

Mafprima 


& 


EMO 


CATR 


SAB 


MINxQu 


ದಿ ಮುಫತ್‌ಲಾಲ್ ಫೈನ್ 
೩ನಿಂಗ್ & ಮ್ಯೂಸುಫ್ಯಾಕ್ಟರಿಂಗ್ ಕಂ , ಲಿಡ , 

ಶವಗಾರಿ, 


10 . 


AIF 25 


' 


ಳು 


* . vF 


ಪು ಸ ಕ ವಿ ಭಾ ಗ . 


ಬ್ರಿಟನ್ನಿನ ೮ ನೆಯ ಎಡ್ವರ್ಡ್ ದೊರೆಯು 


ಸಿ೦ಹಾ ಸ ನ ತಾರ 


ವಿವಿಧ ಮೂಲಗಳಿಂದ ಸಂಗ್ರಹ : 
ದುಷ್ಯಂತ ಮತ್ತು ಲಕ್ಷಣಜೋಶಿ 


D 4 -15 


ಸಿಂಹಾಸನ ತ್ಯಾಗ 
ಅಮೇರಿಕೆಯ ಬಾಲ್ಟಿಮೋರದಲ್ಲಿ ಹುಟ್ಟಿ ಬೆಳೆದು, ಲಂಡನ್ನಿನಲ್ಲಿ ವಾಸವಾಗಿದ್ದ 
ಮಿಸೆಸ್ ವ್ಯಾಲಿಸ್ ಸಿಂಪ್ಸನ್ನಳು ಎರಡು ಬಾರಿ ವಿವಾಹ ವಿಚ್ಛೇದನವನ್ನು ಮಾಡಿ 
ಕೊಂಡಿದ್ದಳು. ಅಕಸ್ಮಾತ್ತಾಗಿ ಅವಳಿಗೆ ಇಂಗ್ಲಂಡಿನ ಯುವರಾಜನಾದ ಡೇವಿಡ್‌ನ 
ಪರಿಚಯವಾಯಿತು. ಮೊದಲ ಭೆಟ್ಟಿಗೆ ಪ್ರೇಮವು ಕೂಡುವಷ್ಟು ಅವರು 
ಎಳವರೆಯದವರಾಗಿರಲಿಲ್ಲ. ಎಂದರೆ , ೪- ೫ ವರ್ಷಗಳ ನಂತರವೆ ಅವರಿಗೆ ತಾವು 
ಪರಸ್ಪರ ಪ್ರೀತಿಸುತ್ತಿರುವುದರ ಕಲ್ಪನೆ ಬಂದಿತು . 

ಅವಳನ್ನು ಮದುವೆಯಾಗಬೇಕೆನ್ನುವಾಗ ಡೇವಿಡ್ ನ ತಂದೆಯಾದ ೫ನೇ 
ಜಾರ್ಜ ದೊರೆ ತೀರಿಕೊಂಡ, ಹಿರಿಯ ಮಗ ಡೇವಿಡ್ ೮ ನೆಯ ಎಡ್ವರ್ಡನೆಂಬ 
ಅಭಿಧಾನದಿಂದ ಸಿಂಹಾಸನವನ್ನೇರಿದ. ಅನಂತರ ತನಗೆ ಮೆಚ್ಚಿಕೆಯಾದ ಹೆಣ್ಣನ್ನು 
ಮುದುವೆಯಾಗಬಯಸಿದ. ಆದರೆ 

ಪರಮಾವಧಿ ವ್ಯಕ್ತಿ ಸ್ವಾತಂತ್ರ್ಯವಿರುವ, ಪ್ರಗತಿಪರವಾದ ದೇಶದಲ್ಲಿದ್ದು 
ಕೊಂಡು, ಜಗತ್ತಿನಲ್ಲಿಯೇ ಅತಿ ದೊಡ್ಡ ಸಾಮ್ರಾಜ್ಯಕ್ಕೆ ದೈವದತ್ತವಾಗಿ ಅಧಿಪತಿ 
ಯಾದ ' ಸವಾಟ ನಿಗೆ, ತಾನು ಪ್ರೀತಿಸಿದ ಹೆಣ್ಣನ್ನು ಮದುವೆ ಯಾಗಲಿಕ್ಕೆ 
ಸಮ್ಮತಿ ದೊರೆಯಲಿಲ್ಲ ! 

'ನೀಲರಕ ' ದ ರಾಜಮನೆತನಕ್ಕೆ , ವಿವಾಹ ವಿಚ್ಛೇದನವನ್ನು ನಿಷೇಧಿಸುವ 
ಇ೦ಗ್ಲಿಶ್ ಕ್ರಿಶ್ಚನ್ ಧರ್ಮದ ರಕ್ಷಕನಾದ ದೊರೆಯೇ ಅದನ್ನು ಉಲ್ಲಂಘಿಸುವು 
ದಕ್ಕೆ , ಉಡಿಕೆಯ ಹೆಣ್ಣು ಯೋಗ್ಯವಲ್ಲವೆಂದು ಇಂಗ್ಲಂಡು, ಅಲ್ಲ, ಮುಖ್ಯ ಮಂತ್ರಿ 
ಬಾ ನಿನ್ ಹಾಗೂ ಅವನ ಮಂತ್ರಿ - ಸಹೋದ್ಯೋಗಿಗಳು ಭಾವಿಸಿದರು . ಸರಿ, 
ಎಡ್ವರ್ಡ್ ದೊರೆ ಸಿಂಹಾಸವನ್ನೇ ಬಿಟ್ಟು ಕೆಳಗಿಳಿದನು . 

ಓರ ಯಃ ಕಶ್ಚಿತ ಹೆಣ್ಣಿಗಾಗಿ ಅವನು ರಾಜ್ಯ ವನ್ನೆ ತ್ಯಾಗ ಮಾಡುವ 
ಪ್ರಸಂಗ ಬಂದೊದಗಿದುದು ಶೋಚನೀಯವಲ್ಲವೆ ? ಅಥವಾ ಅವನ ಪ್ರೇಮವು 
ಅತ್ಯಂತ ಗಾಢವಾಗಿದ್ದುದರಿಂದ, ಪ್ರೇಮದ ವಿಜಯನೆಂದು ಈ ಸಂದರ್ಭಕ್ಕೆ 
ಹೆಸರಿಸಬೇಕೆ ? ಅಥವಾ ಸಿಂಹಾಸನವನ್ನು ಬಿಡುವೆನೆಂದು ಸಾರಿ ನು ಹಾ ರಾಜ 
ತ್ಯಾಗಕ್ಕೆ ಆತನು ಸಿದ್ದನಾದಾಗಲೂ ವ್ಯಾಲಿಸ್ ಅವನಿಗೆ ಅಂಟಿಕೊಂಡು ಅವನ 
ಕೀಯ ಅಧಃಪತನಕ್ಕೆ ಕಾರಣಳಾದಳೆಂದು ಹೇಳಬೇಕೆ ? 
- ಇದು ಹೀಗಿದ್ದರೂ ಪ್ರಗತಿ ಪರ ವಾದ ಇ೦ಗ್ಲಂಡು, ಸಂಪ್ರದಾಯಕ್ಕೆ ಕಟ್ಟು 
ಬಿದ್ದು , ತನ್ನ ಪ್ರೀತಿಯ ರಾಜನ ವಿಷಯದಲ್ಲಿ ಕಟುವಾಗಿ ನಡೆದುಕೊ೦ಡುದು 
ಸರಿಯೆ ? ಡೇವಿಡ್ ದೊರೆಗೆ ಯಾರೂ ಬೆಂಬಲಿಗರಿರಲೇ ಇಲ್ಲವೆ ? ಇದ್ದು ದಾದರೆ, 
ಅವರ ಆ ಸರೆಯಿಂದ ಮದುವೆಯಾಗಿ ಬಿಟ್ಟಿದ್ದರೆ ಏನಾಗಬಹುದಿತ್ತು ? ದೊರೆ ಆ 
ಧೈರವನ್ನೇಕೆತೋರಲಿಲ್ಲ ? 
* ಈ ಆವಿದ್ದ ಸನ್ನಿವೇಶದ ಅ೦ತರ೦ಗಿಕ ಪರಿಚಯವೇ ಈ ಮುಂದಿನ ಪುಟಗಳ 


ಲ್ಲಿದೆ. 


೧೧೪ 


ಸಿಂಹಾಸನ ತ್ಯಾಗ 


೧೯೩೦ ನೆಯ ವರುಷದ ನವೆಂಬರ ತಿಂಗಳ ಮಹಿಳೆ ಎಂಬ ಭಾವನೆಯನ್ನು ಬಿಂಬಿಸದಿರಲಿಲ್ಲ. 
ಒಂದು ದಿನ. 

ಯುವರಾಜನ ಜೀವನದಲ್ಲಿ ಇಂಥ ನೂರಾರು 
" ಹಲ್ಲೊ , ವ್ಯಾಲಿಸ್‌ , ನಿನ್ನ ಈ ಗೆಳತಿ ಔತಣ ಸಂದರ್ಭಗಳು, ಸಾವಿರಾರು ಜನರು 
ಗಾಗಿ ಒಂದು ಉಪಕಾರ ಮಾಡುವಿಯಾ ?” ಸುಳಿದು ಹೋಗಿದ್ದಾಗ, ತಮ್ಮ ನೆನಪನ್ನು ಆತ 
“ ಏನದು ? ” 

ಇಟ್ಟು ಕೊಳ್ಳಲಾರ ಎಂದು ವ್ಯಾಲಿಸ್ ಸರಿಯಾ 
" ನಾಳೆ ನಮ್ಮ ಅಕ್ಕನ ಮನೆಗೆ ಪ್ರಿನ್ಸ್ ಆಫ್ ಗಿಯೆ ಊಹಿಸಿದ್ದಳು. ಆದರೆ ಮುಂದೆ ಒಂದು 
ವೇಲ್ಸ್ ಬರುತ್ತಾರೆ. ಅವರ ಪರಿವಾರದ ವರ್ಷದ ನಂತರ , ಅವನಿಂದ, ತನ್ನ 'ಕೋಟಿ'ಗೆ 
ಸ್ವಾಗತಕ್ಕಾಗಿ, ನಾನು ನನ್ನ ಯಜಮಾನ ವಾರಾಂತ್ಯದ ವಿಶ್ರಾಂತಿಗಾಗಿ ಬರಬೇಕೆಂದು 
ರೊಡನೆ ದ್ವಾರದಲ್ಲಿ ನಿಲ್ಲಬೇಕಿತ್ತು . ನನ್ನ ಅವರಿಬ್ಬರಿಗೂ ಕರೆ ಬಂದಾಗ ಅವಳಿಗೆ ಆಶ್ಚಯ್ಯ 
ದುರ್ದೈವಕ್ಕೆ ಇವರಿಗೆ ಬೇರೆಡೆ ಹೋಗಲೇ ವಾಯಿತು. 
ಬೇಕಾಗಿರುವುದರಿಂದ ಆಗದಾಗಿದೆ. ಕಾರಣ, ಯುವರಾಜನ ಕೋಟೆಯ ಹೆಸರು ' ಬೆಲೆ 
ನೀನೂ ನಿನ್ನ ಗಂಡನೂ ಬರಲಾರಿರ ? ” ಡೇರ' ಎಂದು, ಇಂಗ್ಲೆಂಡಿನ ಅರಸು ಮನೆತನದ 

“ ಏನು? ಏನೂ ಗುರುತಿಲ್ಲದ ನಿಮ್ಮ ದೊರೆ ಖಾಸಗಿ ಆಸ್ತಿಯಾಗಿ ಹಲವು ದೊಡ್ಡ ವಾಡೆ 
ಗಳನ್ನು ನಾವು ಎದುರುಗೊಳ್ಳುವುದೆ ? ನನಗಂತೂ ಗಳು , ಇದ್ದು ವು. ಅವುಗಳಲ್ಲಿ ಬೆಲ್ವೆಡೋರ ಈ 
ಬರೀ ಕೇಳಿಯೆ ನಡುಕು ಹುಟ್ಟಿತು! ಮೇಲಾಗಿ ಹಿರಿಯ ಅರಸುಗು ವರನ ಅಚ್ಚು ಮೆಚ್ಚಿನ ವಾಸ್ತ 
ಅವರ ಸ್ವಾಗತದ ರೀತಿ-ನೀತಿ ನನಗೊಂದೂ ವ್ಯವಾಗಿದ್ದಿತು. ೨- ೩ ಮೈಲು ಚೌರಸ ಕ್ಷೇತ್ರ 
ತಿಳಿಯದು." - 

ವುಳ್ಳ ಈ ಚಿಕ್ಕ ಕೋಟೆಗೆ ಸುತ್ತಲೂ ಕಂಪೌಂಡ್ 
“ ಹೆದರಬೇಡವೇ 'ಹುಚ್ಚಿ . ನಮ್ಮ ಯುವರಾಜ ಗೋಡೆ ಇದ್ದು , ಮಧ್ಯದಲ್ಲಿ ಹಳೆಯ ಕಾಲದ 
ಬಹಳ ಸಾದಾ ವ್ಯಕ್ತಿ , ಮಾತು, ನಡತೆ ಎಲ್ಲದ ಒಂದು ದೊಡ್ಡ ಕಲ್ಲು ಕಟ್ಟಡವಿದ್ದಿತು ಅದರ 
ರಲ್ಲಿಯೂ ಬಲು ಸರಳ, ದರಬಾರಿ ರೀತಿ-ನೀತಿ ಹಿಂದೆ ಮುಂದೆ ದಟ್ಟವಾಗಿ ಬೆಳೆದ ಗಿಡ ಮರ 
ಗಳನ್ನು ಅಕ್ಕ ಹೇಳಿಕೊಡುತ್ತಾಳೆ.” ಗಳು, ಕೃಷಿ ವಲಕ್ಕೆ , ತೋಟಗಾರಿಕೆಗೆ ಬೇಕಾ 
- ವ್ಯಾಲಿಸ್ ತನ್ನ ಗಂಡ ಸಿಂಪ್ಸನ್ನನೊಡನೆ ದಷ್ಟು ಅನುಕೂಲತೆ ಇದ್ದಿತು. ಯುವರಾಜನಿಗೆ 
ಇಂಗ್ಲಂಡಿನ ಭಾವೀ ಅಧಿರಾಜನನ್ನು ಕಂಡ ತೋಟಗಾರಿಕೆ, ಬೇಟೆಗಳೆಂದರೆ ತುಂಬ ಪ್ರೀತಿಯ 
ಮೊದಲ ಸಂದರ್ಭ ಹೀಗೆ ಒದಗಿ ಬಂತು. ವಿಷಯಗಳಾಗಿದ್ದು ವು. 
- ಅವನನ್ನು ಕಾಣುವ ವಿಷಯದಲ್ಲಿ ಆತುರ ವ್ಯಾಲಿಸ್ ತನ್ನ ಗಂಡನೊಡನೆ ಬೆಲೆ ಡೇರಿಗೆ 
ವಿದ್ದರೂ ಭಯ - ಕಾತರಗಳಿಂದ ಕೂಡಿದ ಬಂದಾಗ ಯುವರಾಜನು ತೋಟದಲ್ಲಿಯೇ ಇದ್ದ. 
ವ್ಯಾಲಿಸ್ ಮುಂದೇನಾಗುವುದೋ ಎಂಬ ದುಗುಡ ಬಂದ ಮೇಲೆ ಈ ಮೊದಲಿನ ಭೆಟ್ಟಿಯ ಮಾತು 
ದಿಂದಲೇ ಆ ರಾತ್ರಿಯನ್ನು ಕಳೆದಳು . ಮರುದಿನ ಕತೆ ಮರುಕಳಿಸದಿರಲಿಲ್ಲ. ಸಾಮಾನ್ಯ ಮಾನವ 
ಅವಳ ದುಗುಡವನ್ನು ಹೆಚ್ಚಿಸುವಂತೆ ತಲೆಶೂಲೆ, ರಂತೆ ಇದ್ದ ಅವನ ಸಹಜ ನಡವಳಿಕೆ ಅವಳಿಗೆ 
ನೆಗಡಿಗಳು ಏರಿಬಂದುವು. ಯುವರಾಜ ಆಶ್ಚದ್ಯವನ್ನುಂಟು ಮಾಡಿತು. ಆದರೆ ಅವಳಿಗೆ 
ನೊಡನೆ ಆಕೆ ಆಡಿದ ಮಾತುಗಳು ಎರಡೋ , ಇದಕ್ಕಿಂತ ಹೆಚ್ಚಿನ ಬೇರೊಂದು - ಆಶ್ರರ, 
ಮೂರೂ. ಆದರೂ ಅವನ ಮನಸ್ಸಿನ ಮೇಲೆ ಕಾದಿತ್ತು . . 
ಈಕೆ ಬಿಚ್ಚು ಮಾತಿನ, ದಿಟ್ಟ ಅಮೇರಿಕನ್ ಯುವರಾಜನನ್ನು ಕಾಣಬೇಕೆಂದು ವ್ಯಾಲಿಸ್ 


೧೧೬ 

ಕಸ್ತೂರಿ, ಡಿಸೆಂಬರ್ ೧೯೫೯ 
ಅವನ ಓದು ಮನೆಗೆ ಬಂದಾಗ, ಆತ ಉಲನ್ ೨ -೩ ವರ್ಷಗಳ ನಂತರ ವ್ಯಾಲಿಸಳ 
ದಾರ ಸೂಜನ್ನು ಗಳನ್ನು ಹಿಡಿದುಕೊಂಡು ಪ್ರೀತಿಯ ಸೋದರತ್ತೆಯಾದ ಬೆಸ್ಸಿ ಅಮೆರಿಕೆ 
ಹೆಣೆಯುತ್ತಿದ್ದ. ಅಂಥ ಸ್ಥಿತಿಯಲ್ಲಿ ಅವನನ್ನು ಯಿಂದ ಬಂದಳು. ವ್ಯಾಲಿಸ್ ಅವಳನ್ನು ಯುವ 
ಕಂಡ ಇವಳಿಗೆ ಅತೀವ ಸಂಕೋಚವಾದು ರಾಜನಲ್ಲಿಗೆ ಕರೆದುಕೊಂಡು ಹೋಗಿ ಗುರುತು 
ದನ್ನು ಅರಿತು ಯುವರಾಜನು 

ಮಾಡಿಕೊಟ್ಟಳು. ಒ೦ದು ದಿನ ಊಟ ಮುಗಿದ 
* ಇದೊಂದು ನನ್ನ ಕೆಟ್ಟ ಚಾಳಿ, ನಾನು ಮೇಲೆ ಅವಳ ಅತ್ತೆ ವ್ಯಾಲಿಗಳನ್ನು ಕೇಳಿದಳು: 
ಮುಚ್ಚಿಡಲು ಯತ್ನಿ ಸುವ ಸಂಗತಿಯೆಂದರೆ “ ಇತರರೆಲ್ಲರಿಗಿಂತಲೂ ಯುವರಾಜರಿಗೆ ನಿನ್ನ 
ಇದೊಂದೇ . ಬರಿ ಕುಳಿತುಕೊಳ್ಳಿ ” ಎಂದನು . ವಿಷಯದಲ್ಲಿ ಆಸ್ಥೆ ಹೆಚ್ಚಿದೆಯೆಂದು ನನಗನಿ 

ತಾನು ಹೆಣೆಯುತ್ತಿದುದೇನೆಂಬುದನ್ನು ವಿವ ಸಿತು . ನಿಜವೆ ? ” 
ರಿಸಿ ಯುವರಾಜ ತನ್ನ ಹೆಣಿಗೆ ಕೆಲಸದ ಕಥೆ “ ಅದೇನು ಕಾರಣ, ನಿನಗೆ ಹಾಗೆನಿಸಲು ? ” 
ಹೇಳಿದ. ತನ್ನ ಎಲ್ಲ ಮಕ್ಕಳಿಗೆ ಕಲಿಸಿದಂತೆ "ನೋಡು ಮಗಳೇ , ನಿನ್ನೊಡನೆ ಇರುವಾಗ 
ಅವನ ತಾಯಿ ಅವನಿಗೂ ಈ ಕಲೆಯನ್ನು ಕಲಿಸಿ ಅವರ ಕಣ್ಣಿನಲ್ಲಿ ಕುಣಿಯುವ ಆಸಕ್ತಿಯನ್ನು 
ದ್ದಳು. ಉಳಿದವರು ಅದನ್ನು ಮರೆತಿದ್ದರೆ ಆತ ಕಾಣದಷ್ಟು ನನ್ನ ಕಣ್ಣುಗಳು ಮುದಿಯಾಗಿಲ್ಲ.” 
ನಿಗೆ ಮಾತ್ರ ಪತ್ತೇದಾರಿ ಕಥೆಗಳನ್ನು ಓದುವುದ ಈ ಮಾತಿಗೆ ಸಮರ್ಪಕ ಉತ್ತರವನ್ನೇನು 
ಕ್ಕಿಂತ ಇದು ಒಳ್ಳೆ “ ಹಾಬಿ' ಎನಿಸಿ ಅದನ್ನು ಳಿಸಿ ಕೊಡಬೇಕೆಂಬುದು ವ್ಯಾಲಿಗಳಿಗೆ ತಿಳಿಯಲಿಲ್ಲ. 
ಕೊಂಡಿದ್ದ. “ ಆದರೆ ನಮ್ಮ ಜನಕ್ಕೆ ಈ ಸುದ್ದಿ “ ನನಗೂ ಈಗೀಗ ಹಾಗೆನಿಸತೊಡಗಿದೆ ” 
ತಿಳಿಯಿತೆಂದರೆ, ಎದೆಯೊಡೆದುಕೊಳ್ಳುವುದು ಎಂದಳು, ಅಷ್ಟೆ . 
ಖಂಡಿತ !” ಎಂದಾತ ವಿನೋದವಾಗಿ ವ್ಯಾಲಿಸ “ ಇದರ ಪರಿಣಾಮ ಒಳ್ಳೆಯದಾದೀತೆಂದು 
ಳಿಗೆ ಹೇಳಿದ. 

ನನಗನಿಸುವುದಿಲ್ಲ, ಮಗಳೇ , " ಅವಳ ಸೋದ 
ರಾಜ ವಂಶೀಯರೆಂದರೆ ನಮ್ಮಂತೆಯೇ ಮಾ - ರತ್ತೆ ಇದ ಕ್ಕೂ ಹೆಚ್ಚಿಗೆ ಈ ವಿಷಯದಲ್ಲಿ ಕೈ 
ನವರು ಎಂಬ ಭಾವನೆ ಆಗ ಅವಳಲ್ಲಿ ಹಾಕಲಿಕ್ಕೆ ಹೋಗಲಿಲ್ಲ. 
ಮೂಡಿತು . ಈ ವ್ಯಕ್ತಿಯ ವೇಷ, ಮಾತು, ಆದರೆ ತನ್ನ ಮೇಲೆ ಈ ಮೋಹವೇಕೆ 
ನಡತೆ ಎಷ್ಟು ಸಹಜ - ಸರಳವೊ ಅದರ ಹಿಂದಿನ ಎಂಬುದು ಸ್ವತಃ ವ್ಯಾಲಿಸಳಿಗೆ ಅರ್ಥವಾಗು 
ಮನಸ್ಸು ಕೂಡಾ ತಿಳಿಯಾದುದು, ಮೃದುವಾ ವಂತಿರಲಿಲ್ಲ. ತಾನೂ ನೋಡಲು ಏನೂ ಚೆಲುವೆ 
ದುದು ಎಂಬ ಆತ್ಮೀಯತೆ ಅವಳಲ್ಲಿ ಉದಯಿ ಯಲ್ಲ. ಅವಳಿಗೆ ನೂಠಡಿಯಾದ ರೂಪಸಿಯರು 
ಸಿತು. ಬೆಲೆ ಡೇರ್‌ನ ರಮ್ಮ ವಾತಾವರಣದಲ್ಲಿ ಯುವರಾಜನ ಸುಪರಿಚಿತರಾದವರಿದ್ದರು. ಮತ್ತು 
ವಾರಾಂತ್ಯವನ್ನು ಕಳೆಯುವ ಪ್ರಸಂಗಗಳು ತಾನು ತಾರುಣ್ಯವತಿಯೂ ಇರಲಿಲ್ಲವಲ್ಲ. 
ಹೆಚ್ಚಿದುವು. ಯುವರಾಜನೂ ಇವಳ ಮನೆಗೆ ಹೀಗಿದ್ದೂ ತನ್ನಲ್ಲಿ ಇಷ್ಟೆಕೆ ಅನುರಕ್ತಿ ? 
ಹಲವು ಬಾರಿ ಬಂದು, ಅಲ್ಲಿಯ ಅಚ್ಚು ಕಟ್ಟುತನ ಯುವರಾಜ ತನ್ನ ಆತ್ಮಕಥನದಲ್ಲಿ ಈ ವಿಷ 
ವನ್ನು ತಾನೂ ಅನುಸರಿಸಲಿಕ್ಕಿದೆಯೆಂಬಷ್ಟರ ಯದ ವಿವರಣೆ ಕೊಡದೇ ಇಲ್ಲ : 
ಮಟ್ಟಿಗೆ ಮೆಚ್ಚಿ ಪಾನೀಯವನ್ನು ಸ್ವೀಕರಿಸಿದ ವ್ಯಾಲಿಸ್ ತನ್ನ ಸುತ್ತಲ ಪ್ರಪಂಚದ ಬಗ್ಗೆ 
ಸಂದರ್ಭಗಳೂ ಒದಗಿ ಬಂದವು. ಸಮುದ್ರ ಸದಾ ಜಾಗೃತಳಾದ ಸೂಕ್ಷಜೀವಿ. ಲಂಡನ್ನಿನ 
ವಿಹಾರಕ್ಕಾಗಿ ಹೊರಟ ಅವನ ಅತ್ಯಂತ ಮಿತ ಪತ್ರಿಕೆಗಳನ್ನು ಆಕೆ ಓದಿ ರಾಜಕೀಯ ಹಾಗು 
ಪರಿವಾರದಲ್ಲಿ ಆಕೆಯೂ ಇರುತ್ತಿದ್ದಳು. ಪ್ರಚಲಿತ ವಿಚಾರಗಳ ಪ್ರಜ್ಞೆ ಇಟ್ಟು ಕೊಂಡಿ 


೧೧೭ 
ಸಿಂಹಾಸನ ತ್ಯಾಗ 
ದಳು. ಅವಳ ಕಲಾ ಸಾಹಿತ್ಯ ಪ್ರೀತಿಯ ಅವ ನೆರೆದಿದ್ದಾಗ, ಡೇವಿಡ್‌ನ ಎರಡನೆಯ ತಮ್ಮ 
ನಿಗೆ ಮೆಚ್ಚಿಕೆಯಾಗಿತ್ತು . ಅರಸೊತ್ತಿಗೆಯಲ್ಲಿದ್ದು ಹ್ಯಾರಿಯ ಮದುವೆಯೂ ನೆರವೇರಿತು. ಹಿರಿಯ 
ಸುತ್ತಲೂ ತಾನಂದದ ಕ್ಕೆ ತಲೆ ಆಡಿಸುವ ತಮ್ಮನಾದ ಜಾರ್ಜನ ಮದುವೆ ಕಳೆದ ವರ್ಷವೇ 
ಹೊಗಳುಭಟ್ಟರಿ೦ದ ಪರಿ ವೃತನಾದ ಅವನಿಗೆ ಜರುಗಿದ್ದಿತಾದ್ದರಿಂದ ಪಂಚಮ ಜಾರ್ಜ ದೊರೆ 
ಅವಳ ಸ್ಪಷ್ಟ ವಾದಿತ್ವ ಒಂದು ಹೊಸ ಅನುಭವ ತನ್ನ ದಿನಚರಿಯಲ್ಲಿ, “ ನನ್ನ ಎಲ್ಲ ಮಕ್ಕಳ 
ವಾಗಿ ಆಕರ್ಷಣೆಯನ್ನುಂಟುಮಾಡಿತ್ತು . ಅವಳು ಮದುವೆಯಾದಂತಾಯಿತು. ಡೇವಿಡ್ ಒಬ್ಬನೇ 
ಈತ ಯುವರಾಜನೆಂಬ ಹಂಗು ಇಟ್ಟುಕೊಳ್ಳದೆ ಉಳಿದ ” ಎಂದು ಬರೆದನು.. 
ತನ್ನ ಅಭಿಪ್ರಾಯಗಳನ್ನು ಖಡಾಖಂಡಿತವಾಗಿ ಆದರೆ ೭೧ ನೆಯ ವರ್ಷದಲ್ಲಿ ಕಾಲಿಡುತ್ತಿದ್ದ 
ಮಂಡಿಸುತ್ತಿದ್ದುದರಿಂದ ಇಂಥ ವಾದವಿವಾದ ರಾಜನ ಆರೋಗ್ಯವು ಕುಸಿಯತೊಡಗಿತು. 
ಗಳಿಗಾಗಿ ಹಂಬಲಿಸಿ ನಿರಾಶನಾಗಿದ್ದ ಅವನಿಗೆ ಕೊನೆಗೆ ಆ ವರ್ಷ ಮುಗಿದು ಹೊಸ ವರ್ಷ 
ಹೊಸತೊಂದು ವಿಶ್ವವನ್ನೆ ಅವಳು ತೆರೆದಂತಾ ಆರಂಭವಾದಾಗ ಅವನ ಆರೋಗ್ಯ ತೀರ 
ಗಿರಬೇಕು. 

ಚಿಂತಾಜನಕವಾಯಿತು. ಜನೆವರಿ ೨೦ ರಂದು 
ಆಗಲೆ ಆತನ ಮನದಲ್ಲಿ ದೂರ ಭವಿಷ್ಯತ್ತಿನ ಎಲ್ಲರ ಸಮ್ಮುಖದಲ್ಲಿ ತನ್ನ ಕೊನೆಯುಸಿರನ್ನು 
ಛಾಯೆ ಮೂಡಿತು . “ ನಮ್ಮಿಬ್ಬರ ಒಡನಾಟವು ಎಳೆದನು. ಯುವರಾಜನಾದ ಡೇವಿಡ್ ತನ್ನ 
ಮದುವೆಯಲ್ಲಿ ಪರಿಣಮಿಸದಿದ್ದರೂ ಒಂದು ತಂದೆಯೊಡನೆ ತಾನು ಕಳೆದ ದಿನಗಳ ನೆನಪಿನ 
ವಿಷಯದಲ್ಲಿ ಮಾತ್ರ ನಾನು ಅವಳಿಗೆ ಗಣಿ ಭಾರದಿಂದ ತಲೆತಗ್ಗಿಸಿ ನಿಂತಿದ್ದಾಗ, ಅವನ 
ಯಾಗಿರಲೇ ಬೇಕಾಗುತ್ತಿತ್ತು . ಅದೆಂದರೆ ನಾನು ತಾಯಿ ಅವನ ಕೈಯನ್ನು ಮೇಲೆತ್ತಿ ಮುತ್ತಿಟ್ಟಳು. 
ಯುವರಾಜನಾಗಿದ್ದಾಗ ನನ್ನ ಚಟುವಟಿಕೆಗಳಲ್ಲಿ ಅವನ ತಮ್ಮ ಜಾರ್ಜನೂ ಹಾಗೆಯೆ ಬಗ್ಗೆ , 
ಆಕೆ ತೋರುತ್ತಿದ್ದ ನಿರ್ವ್ಯಾಜವಾದ, ಸಹಜ ಗೌರವದಿಂದ ಮುತ್ತಿಟ್ಟಾಗಲೇ ಅವನಿಗೆ ಕಲ್ಪನೆ 
ಸೂರ್ತವಾದ ಆಸಕ್ತಿ " ಎಂದಾತ ಬರೆದಿ ಬಂದಿತು ತಾನಿನ್ನು ರಾಜನಾದೆ ಎ೦ದು. 
ದ್ದಾನೆ. 

ಆಗ ಅವನಿಗೆ ೪೧ ವರ್ಷ ವಯಸ್ಸು. ಯುವ 
ರಾಜ ಪದವಿಯಲ್ಲಿದ್ದಾಗಲೇ , ನೂರಾರು ಬಾರಿ 

ದೇಶ-ವಿದೇಶಗಳನ್ನು ಸಂಚರಿಸಿ ಆತ ಜನಪ್ರಿಯ 
೧೯೩೫ ನೆಯ ವರ್ಷ ಬಂತು. ಹಲವಾರು ನಾಗಿದ್ದ . ಅವನಷ್ಟು ಸಂಚರಿಸಿ ಪ್ರಜಾಸಂಪರ್ಕ 
ದೃಷ್ಟಿಯಿಂದ ಯುವರಾಜನ ಜೀವನದಲ್ಲಿ ಅದು ವನ್ನಿಟ್ಟು ಕೊಂಡ ಯಾವ ಯುವರಾಜನೂ ಈ 
ಮಹತ್ವದ ವರುಷವಾಗಿ ಪರಿಣಮಿಸಿತು . ಹಿಂದೆ ಇದ್ದಿಲ್ಲವೆಂದು ಹೇಳಬಹುದು. ಸಭೆ, 
ಎಲ್ಲ ಕೂ ಮುಖ್ಯವೆಂದರೆ ಅವನ ತಂದೆ, ಸಮಾರಂಭಗಳಲ್ಲಿ ಸಹಜ ಗಾ೦ಭೀರದಿಂದ, 
ಪಂಚಮ ಜಾರ್ಜ್‌ ದೊರೆಯು ತನ್ನ ಅರಸೊತ್ತಿ ರಾಜಠೀವಿಯಿಂದ ಭಾಗವಹಿಸಿ ಅವನು ಹೆಸರು 
ಗೆಯ ಬೆಳ್ಳಿಯ ಹಬ್ಬವನ್ನು ಕಂಡುದು. ವಾಸಿಯಾಗಿಯೇ ಇದ್ದ ಮುಖ್ಯವಾಗಿ ಘಟನಾ 

ಮರುವಾರವೇ ಇಂಗ್ಲೆಂಡಿನ ವಾರ್ಷಿಕ ತ್ಮಕ ಬಂಧನದಲ್ಲಿಯೇ ಉಳಿದುಕೊಂಡು, ತನ್ನ 
ಚುನಾವಣೆ ಜರುಗಿ ಕಾರ್ವೆ ಟಿವ' ಪಕ್ಷವು ದೇಶಕ್ಕೆ ಸೇವೆ ಸಲ್ಲಿಸಿದ್ದ . ಸಾಮ್ರಾಜ್ಯ ಕಿರೀಟ 
ಅಧಿಕಾರಕ್ಕೆ ಬಂದಿತು. ಬಾಲ್ಡ್ವಿನ್ ಮುಖ್ಯ ವನ್ನು ತಾನು ಧಾರಣ ಮಾಡ ಬೇಕಾಗುವುದೆಂದು 
ಮಂತ್ರಿಯಾದನು . 

ದನ್ನು ಬಾಲ್ಯದಿಂದಲೇ ತಿಳಿದುಕೊಂಡಿದ್ದ 
ಬೆಳ್ಳಿಯ ಹಬ್ಬಕ್ಕೆಂದು ರಾಜಪರಿವಾರವೆಲ್ಲ ಆತ ಆ ಸಮಯ ಸನ್ನಿಹಿತವಾದಾಗ ಹುರುಪಿ 


೧೧೮ 

ಕಸ್ತೂರಿ, ಡಿಸೆಂಬರ್ ೧೯೫೯ 
ನಿ೦ದಲೇ ಅದಕ್ಕೆ ಅಣಿಯಾದನು . ಹೊಸ ಹರಿಯಲಿದೆ ಎಂದು ನನಗೆ ಸ್ಪಷ್ಟವಾಯಿತು ” 
ರಾಜನು ರಾಜಧರವನ್ನು ಚೆನ್ನಾಗಿ ಅರಿತವನೂ ಎಂದಳು . 
ಕರ್ತೃತ್ವಶಾಲಿಯೂ ಉತ್ಸಾಹವಂತನೂ ಆಗಿ - ಯುವರಾಜನು ಅವಳ ಮುಂಗೈಯನ್ನು 
ರುವನೆಂದು ಪತ್ರಿಕೆಗಳೂ ಪ್ರಮುಖ ಜನರೂ ಮಿದುವಾಗಿ ಹಿಡಿದು 
ಮನವಾರೆ ಹೊಗಳದೇ ಇರಲಿಲ್ಲ. 

“ ನಿಜವೇ . ಆದರೆ ಅದರಿಂದ ನಿನ್ನ ಬಗ್ಗೆ ಇರುವ 
ಮರುದಿನವೇ , ಹೊಸ ರಾಜನ ನೇಮಕದ ನನ್ನ ಭಾವನೆಗಳಲ್ಲಿ ಯಾವ ಬದಲಾವಣೆಯ 
ಬಗ್ಗೆ ಒಂದು ಔಪಚಾರಿಕವಾದ ಘೋಷಣೆಯಾ ಆಗದು” ಎಂದು ನಗುತ್ತ ನುಡಿದವನೇ ಬೇರೆಡೆಗೆ 
ಗಬೇ ಕಷ್ಟ , ಅರಮನೆಯ ಆವಾರದಲ್ಲಿಯೆ ಅದು ತಿರುಗಿದನು. 
ನೆರವೇರಿತು. ಅರಮನೆಯ ಅಲಂಕಾರಿಕ ಸೈನ್ಯವೂ 
ವಾದ್ಯಗಾರರೂ ಪರೇಡು ಮಾಡುತ್ತಿದ್ದಾಗ, ಮೇ ತಿಂಗಳು ಬಂದಿತು. ತಮ್ಮ ಪ್ರೀತಿಯ 
ವ್ಯಾಲಿಸ್‌ ಮೊದಲಾದ ಒಬ್ಬಿಬ್ಬರು ಒಂದು ಕೋಟೆಯ ಆವಾರದ ಉದ್ಯಾನದಲ್ಲಿ ಇಬ್ಬರೂ 
ಕೋಣೆಯ ಕಿಡಿಕಿಯಿಂದನೋಡುತ್ತ ನಿಂತಿ- ತಿರುಗಾಡುತ್ತಿದ್ದಾಗ ಅರಸು ಹೇಳಿದ 
ದ್ದರು. ಅಷ್ಟರಲ್ಲಿ ಅದು ಹೇಗೊ ದೊರೆ ಅಲ್ಲಿಗೇ “ ಮುಂದಿನ ವಾರ ನಮ್ಮ ಮುಖ್ಯ ಮಂತ್ರಿ 
ಬಂದ ಬಳಿಯಲ್ಲಿದ್ದ ಒಬ್ಬಿಬ್ಬರು ಕೂಡಲೇ ಯನ್ನು ಊಟಕ್ಕೆ ಕರೆಯಲಿದ್ದೇನೆ. ನೀನೂ 
ಗೌರವದಿಂದ ಬಾಗಿದರು. ಅದರಂತೆ ವ್ಯಾಲಿಸ ಆಗ ಬರಬೇಕು. ತನ್ನ ಅರಸನ ಭಾವೀ 
ಳಿಗೂ ಅತ್ಯಂತ ದಿಗಿಲಾಯಿತು. ಕೂಡಲೇ ಅಲ್ಲ ಪತ್ನಿಯ ಭೆಟ್ಟಿಯಾಗುವುದು ಇಂದಿಲ್ಲ ನಾಳೆ ಅವ 
ಬೆನ್ನ ಹಿಂದೆಯೇ ಬಂದ ಆಪ್ತ ಕಾರೈದರ್ಶಿಗೆಂದು, ನಿಗೆ ಅನಿವಾರವಾಗಿದೆ. " 
ಅರ್ಧ ವ್ಯಾಲಿಸಳಿಗೆಂದು ಯುವರಾಜ ಹೇಳಿದ- ತಮ್ಮಿಬ್ಬರ ಮದುವೆಯಾಗುವ ವಿಚಾರ ಅರ 

“ ನಾನು ಇಲ್ಲಿಗೆ ಬಂದದ್ದು ವಿಚಿತ್ರವೆನಿಸುವು ಸನ ಮನಸ್ಸಿನಲ್ಲಿ ದೃಢವಾಗಿ ಇದೆ ಎಂಬುದನ್ನು 
ದಿಲ್ಲವೆ ? ನನ್ನನ್ನು ರಾಜನೆಂದು ಸಾರುವ ಸಂದ- ಆಕೆ ಅರಿತಿದ್ದಳು. ಆದರೆ ಇದುವರೆಗೆ ನೇರ 
ರ್ಭವನ್ನು ನಾನೇ ದೂರದಿಂದ ನಿಂತು ನೋಡ ವಾಗಿ ಈ ವಿಷಯವನ್ನು ಅವನು ಪ್ರಸ್ತಾಪಿಸಿರಲೇ 
ಬೇಕೆನಿಸಿತು. ಬಂದುಬಿಟ್ಟಿ ! " 

ಇಲ್ಲ . ಯುವರಾಜನಾಗಿದ್ದಾಗಿಗಿಂತ ರಾಜನಾಗಿ 
ಸಂಪ್ರದಾಯಪ್ರಿಯರಾದ ಬ್ರಿಟಿಶರ ಮನೋ ದ್ದಾಗ ಕೆಲಸದ ಹೊಣೆ ಹೆಚ್ಚು ಬೆಳೆಯುತ್ತಿ 
ವೃತ್ತಿಗನುಗುಣವಾಗಿಯೆ ಆವತ್ತಿನ ಸಮಾ- ರುವ ವಿಚಾರ , ಚಿಂತೆಗಳ ಜವಾಬುದಾರಿಯನ್ನು 
ರಂಭವು ವಿಧ್ಯುಕ್ತವಾಗಿ ನಡೆದಾಗ, ವ್ಯಾಲಿಸಳ ಇನ್ನೊಬ್ಬರೊಡನೆ ಹಂಚಿಕೊಳ್ಳಬೇಕೆಂಬ 
ಕಣ್ಣಲ್ಲಿ ಆನಂದದ ಹನಿಗಳುದುರಿದುವು. ಬಳಿಯ ಯೋಚನೆ ಅವನಲ್ಲಿ ತುಟಿಯುತ್ತಿತ್ತು . ಬದುಕಿ 
ಲ್ಲಿಯೇ ನಿಂತಿದ್ದ ದೊರೆಯ ಭಾವನಾವಶನಾ- ಇದ್ದಾಗ ತಂದೆ ಪರಾಯವಾಗಿಯೂ ತಾಯಿ 
ಗಿದ್ದ . ಅಲ್ಲಿಂದ ಇಬ್ಬರೂ ಮೆಟ್ಟಿ ಲಳಿದು ಕೂಡ ಸಹಜ ರೀತಿಯಲ್ಲಿಯೂ ಈ ಪ್ರಸ್ತಾಪ 
ಕೆಳಗೆ ಬರುತ್ತಿದ್ದಾಗ ವ್ಯಾಲಿಸ್ 

ಮಾಡಿಯೇ ಇದ್ದರಲ್ಲವೆ ? ಇಂಗ್ಲಂಡಿನ ರಾಜ 
- “ ಈ ಸಮಾರಂಭವನ್ನು ನಾನು ನೋಡಲು ವಂಶೀಯರಲ್ಲಿ ಯಾರೇ ಆಗಲಿ ಮದುವೆಯಾಗ 
ಬರಬೇಕೆಂದು, ಅಂಥ ಗಡಿಬಿಡಿಯಲ್ಲಿಯೂ ಬೇಕಾದರೆ ಅರಸನ ಸಮ್ಮತಿಬೇಕು. ಅರಸನ 
ನೆನಪಿಟ್ಟು ನಿಮ್ಮಿಂದ ಕರೆಯಿಸಿಕೊಂಡ ನಾನು ಸಮ್ಮತಿ ಎಂದರೆ ಪಾರ್ಲಿಮೆಂಟಿನ ಅಪ್ರತ್ಯ 
ಧನ್ಯಳೇ ಸರಿ . ಇದನ್ನು ಕಂಡ ನಂತರ ಇನ್ನು ವಾಗಿಯಾದರೂ ಅನುಕೂಲ ಅಭಿಪ್ರಾಯ 
ಮೇಲೆ ನಿಮ್ಮ ಜೀವನದ ಧಾರೆ ವಿಶಾಲ ದಿಕ್ಕಿನತ್ತ ಬೇಕು. ತಂದೆ ಪಂಚಮ ಜಾರ್ಜರು ಬದುಕಿ 


ಸಿ೦ ಹಾಸನ ತ್ಯಾಗ 


ಇದ್ದಾಗ ಈ ವಿಷಯವನ್ನೆ ತಬೇಕೆಂದು ಡೇವಿಡ್ ಗಂಡನಿಗೆ ಹೇಳತೊಡಗಿದಳು . 
ಮಾಡಿಕೊಂಡಿದ್ದ . ಆದರೆ ಅವರ ಇಳಿಮುಖ “ ಯುವರಾಜರು ಆಸ್ಟಿಯಕ್ಕೆ ಹೋಗುತ್ತಾರೆ. 
ವಾದ ಪ್ರಕೃತಿಸ್ವಾಸ್ಥ್ಯವು ಅದಕ್ಕೆ ಅಡ್ಡಿಯಾಗಿ ನಾವೂ ಸಿದ್ಧವಾಗಬೇಕಷ್ಟೆ . ನಿಮ್ಮ ಕಚೇರಿಯ 
ದ್ದಿತು. ಈಗ ಕ್ರಮೇಣ ವ್ಯಾಲಿಸಳೊಡನೆ ಅನುಕೂಲವನ್ನು ಸರಿಪಡಿಸಿಕೊಂಡು ಬಿಡಿರಿ! ” 
ಮದುವೆಯ ವಿಚಾರ ರೂಪುಗೊಳ್ಳತೊಡಗಿತು. ಅವಳಿಗೂ ಮಾತನಾಡುತ್ತಿರುವಾಗಲೇ 

ತಂದೆ ತೀರಿಕೊಂಡಮೇಲೆ ತಾನೆ ರಾಜನಾಗಿ ತಡೆದು ನಿಲ್ಲಿಸಿ ಆತ ಹೇಳಿದನು 
ದ್ದಾಗ ಯಾರ ಪರವಾನಿಗೆಯನ್ನು ಆತ ಪಡೆಯ “ ನನಗೇನು ಆಯವನ್ನು ನೋಡುವ 
ಬೇಕು ? ತಾನೇ ನಿರ್ಧರಿಸಿ ಪಾರ್ಲಿಮೆಂಟಿನ ಬಯಕೆ ಇಲ್ಲ. ಮೇಲಾಗಿ ಕಚೇರಿಯ ಕೆಲಸ 
ಸಮ್ಮತಿಯನ್ನು ದೊರಕಿಸಬೇಕೆಂದಾಯಿತು. ದಿಂದ ಬಿಡುಗಡೆಯೂ ಇಲ್ಲ ” ಎಂದವನೆ 
ಪಾರ್ಲಿಮೆಂಟಿನ ಬೀಗದ ಕೈ ಅದರ ಮುಖ್ಯ ತನ್ನ ಕೋಣೆಯೊಳಗೆ ಹೋಗುತ್ತ ಭರದಿಂದ 
ಮಂತ್ರಿ ತಾನೇ ! ಈ ಮುಂಧೋರಣೆಯಿಂದಲೇ ಬಾಗಿಲನ್ನು ಎಳೆದುಕೊಂಡನು. 
ಡೇವಿಡ್ ವ್ಯಾಲಿಗಳನ್ನು ಬಾಲ್ಡ್ವಿನ್ನನ ಕಣ್ಣಿಗೆ ತನ್ನ ದಾಂಪತ್ಯವನ್ನು ಹೀಗೆ ಅತಂತ್ರವಾಗಿಸ 
ಒಮ್ಮೆ ಹಾಕುವುದು ಅನಿವಾರ ವೆಂದು ಭಾವಿಸಿ ಬಾರದೆಂದೊ ತನ್ನ ಪ್ರಿಯಕರನಿ ಅಭಯ 
ದ್ದನು. 

ದಿ೦ದಲೋ ವ್ಯಾಲಿಸಳು ಸಿ೦ಪ್ಪನ್ನನೊಡನೆ 
ಆದರೆ ಆ ಮದುವೆ ಸುಲಭಸಾಧ್ಯವೆ ? ಅದೇ ಘಟಸ್ಫೋಟವನ್ನು ಮಾಡಿಕೊಳ್ಳುವ ವಿಚಾರ 
ಕಾತರತೆಯಿಂದ ವ್ಯಾಲಿಸ್ ಆ ದಿನ ಡೇವಿಡ ಮಾಡತೊಡಗಿದಳು. ಈಚೆಗೆ ಸಿಂಪ್ಪನ್ನನು 
ನಿಗೆ ಹೇಳಿದಳು 

ನ್ಯೂಯಾರಿನಲ್ಲಿ ಬೇರೊಬ್ಬಳೊಡನೆ ಸಖ್ಯವನ್ನು 
“ ಇಲ್ಲ ! ಈ ರೀತಿ ನೀವು ಆಡಬಾರದು. ಬೆಳೆಸಿದ್ದಾನೆಂದು ತಿಳಿದುಬಂದು ವ್ಯಾಲಿಗಳಿಗೆ 
ಇದು ಸಾಧ್ಯವಾದೀತೆಂದು ನನಗನಿಸುವುದಿಲ್ಲ. ತನ್ನ ದಾರಿಯನ್ನು ತಾನು ಕಂಡುಕೊಳ್ಳುವ 
ಯಾರೂ ಇದಕ್ಕೆ ಒಪ್ಪುವುದಿಲ್ಲ . ” ವಿಷಯದಲ್ಲಿ ನೈತಿಕ ಧೈರ ಬಂದಂತಾಯಿತು. 

“ ನನಗೆ ಗೊತ್ತಿದೆ, ವ್ಯಾಲಿಸ್ . ಆದರೆ ಇದಕ್ಕೂ ಮೊದಲೇ ಓರ ನಾವಿಕ ಅಧಿಕಾರಿ 
ಯೋಚನೆ ಬೇಡ. ನಾನು ಹೇಗೂ ಸರಿ ಪಡಿ ಯನ್ನು ಮದುವೆಯಾಗಿ ಅವಳು ಅವನನ್ನು 
ಸುವೆ, ” 

ಬಿಟ್ಟು ಕೊಟ್ಟಿದ್ದಳು. ಸಿಂಪ್ಪನ್ನನು ಹಿಂದಿನವ 
ಆದರೆ ಅವಳ ಗಂಡ ? ಮಿಕ್ಸರ್ ಸಿ೦ಪ್ಪನು ನಷ್ಟು ಕೆಟ್ಟವನೆಂದಿಗೂ ಇರದಿದ್ದಾಗ, ತಾನು 
ಹೆಂಡತಿಯ ಈ ವ್ಯವಹಾರವನ್ನು ತಿಳಿಯದಷ್ಟು ತನ್ನ ಸ್ವಂತದ ಸ್ವಾರಕ್ಕಾಗಿ ಅವನನ್ನು ಬಿಡಬೇ 
ಹೆಡ್ಡನಾಗಿರಲಿಲ್ಲ. ಆದರೆ ಇದುವರೆಗೆ ಯಾವುದೇ ಕಾಗಿ ಬಂದುದು ಅವಳಿಗೆ ಕೆಡಕೆನಿಸಿರಬೇಕು. 
ರೀತಿಯ ರಗಳೆ- ರಸಕಸಿಯನ್ನು ಮಾಡಿರಲಿಲ್ಲ . ಆದರೆ ಆ ಸ್ಥಿತಿಯಲ್ಲಿ ಅನ್ಯ ಉಪಾಯವಿರಲಿಲ್ಲ. 
ಮೊದಮೊದಲಿಗೆ ಯುವರಾಜನ ಆಮಂತ್ರಣ ಒಂದು ದಿನ ದೊರೆ ತನ್ನ ಮನೆಗೆ ಬಂದಿ 
ಗಳು ಬಂದಿದ್ದಾಗ, ಅವಳಷ್ಟೆ ಅವನ ರಾಜ ದ್ದಾ ಗ ವ್ಯಾಲಿಸ್ ಘಟಸೊ ಟದ ವಿಷಯ 
ಸನ್ಮಾನವನ್ನು ಸ್ವಾಗತಿಸಿ ಓಡಾಡಿದನು. ಬರ ದಲ್ಲಿ ತನ್ನ ನಿರ್ಧಾರವನ್ನು ಅವನಿಗೆ ತಿಳಿಯ 
ಬರುತ್ತ ಅದನ್ನು ಕಡಿಮೆ ಮಾಡಿದನು ಕೇಳಿದರೆ ಪಡಿಸಿದಳು, 
“ ನನಗೆ ಬೇರೆ ಕೆಲಸವಿದೆ. ನೀನು ಹೋಗಬ- ಚಿ೦ತಿತ ಭಾವದಿಂದ ಡೇವಿಡ್ ಹೇಳಿದ 
ಹುದು ” ಎಂದು ಜಾರುತ್ತಿದ್ದನು. 

* ಈ ವಿಷಯದಲ್ಲಿ ನಾನು ನಿನಗೆ ಏನೆಂದು ಸಲಹೆ 
ಒಂದು ದಿನ ಆಕೆ ಕಚೇರಿಯಿಂದ ಬಂದ ಕೊಡಲಿ ? ನೀನೇ ಇದನ್ನು ನಿರ್ಧರಿಸಬೇಕು. 


ಕಸ್ತೂರಿ, ಡಿಸೆಂಬರ್ ೧೯೫೯ 
ನಿನಗೆ ಸರಿಯೆನಿಸಿದಂತೆ ಮಾಡಲು ನೀನು ಜನಸ್ತೋಮದ ಕೂಗು ಇನ್ನೂ ಕಿವಿಯಲ್ಲಿ 
ಸ್ವತಂತ್ರಳೇ ಇರುವಿ, ” 

ನಿನದಿಸುತ್ತಿರುವಾಗ ದೊರೆ ವ್ಯಾಲಿಸಳನ್ನು 
- ಅಗಸ್ಟ್ ಬಂದಿತು. ದೊರೆಯು ಈ ಬೇಸಿ ಧಕ್ಕೆಯ ಮೇಲೆ ಕರೆದುಕೊಂಡು ಹೋಗಿ 
ಗೆಯ ಕಾಲದಲ್ಲಿ ಮತ್ತೆ ಸಮುದ್ರವಿಹಾರದ ಹೇಳಿದ 
ಯೋಚನೆಮಾಡಿದನು. ಈ ಸಾರೆ ಗ್ರೀಸ್, “ ಈ ಜಯಜಯಕಾರವೆಲ್ಲ ನನಗಾಗಿ ಇದೆ 
ಯುಗೊಸ್ಲಾವಿಯಾ ದೇಶಗಳ ಹತ್ತಿರದ ಯೆಂದು ನೀನು ತಿಳಿದಿರುವೆಯಲ್ಲವೆ ? " 
ಸಮುದ್ರ ತೀರವನ್ನು ಆಯ್ದು ಕೊಂಡು, ಅದ “ ಹೌದು. ಅದರಲ್ಲಿ ಆಶ್ಚರೈವೇನು ಬಂತು ? ” 
ಕ್ಕಾಗಿ ನಾನ್ ಎಂಬ ಚಿಕ್ಕದಾದ, ಅಚ್ಚು “ ಇಲ್ಲ ! ಅದು ನಿನಗಾಗಿ ಇದೆ ! ಯಾಕೆಂದರೆ 
ಕಟ್ಟಾದ ಹಡಗವನ್ನು ಗೊತ್ತುಪಡಿಸಿ , ಮಿತ ಇವರೆಲ್ಲರೂ ರಾಜನೊಬ್ಬ ನಿನ್ನ ಮೇಲೆ ಅನು 
ಪರಿವಾರದೊಡನೆ ಹೊರಟನು. ಆ ಆತ್ಮೀಯ ರಕನಾಗಿದ್ದಾನೆ ಎಂದು ತಿಳಿದಿದ್ದಾರೆ ” . 
ಪರಿವಾರದಲ್ಲಿ ವ್ಯಾಲಿಸ್ ಕೂಡಾ ಇದ್ದಳೆಂದು ಅವರೆಲ್ಲ ಹುಚ್ಚರಿದ್ದಾರೆ. ನೀವೂ ಸ್ವಲ್ಪ 
ಬೇರೆ ಹೇಳಬೇಕಿಲ್ಲ. 

- ಎಚ್ಚರ ವಹಿಸದೇ ಹೋದರೆ ಜಗತ್ತಿನ ತುಂಬ 
-ನಾನ್ನು ಮುಂದೆ ಕಳಿಸಿ ಯುಗೋ ಇದು ಹೀಗೆಯೇ ಹಬ್ಬುವುದು ” ಎ೦ದ ಅವಳ 
ಸ್ಲಾವಿಯಾ ದೇಶದ ಒ೦ದು ಬ೦ದರದಿಂದ ಜಲ ಮಾತಿಗೆ “ ಚಿಂತೆಯಿಲ್ಲ ” ಎಂದನಾತ... 
ವಿಹಾರಕ್ಕೆ ಹೊರಟಾಗ, ಇಪ್ಪತ್ತು ಸಾವಿರಕ್ಕೆ ನಾನ್ದ ಅವರ ಈ ವಿಹಾರಕಾಲದಲ್ಲಿ , 
ಮೇಲ್ಪಟ್ಟು ಜನರು ಬಣ್ಣ ಬಣ್ಣದ ಪತಾಕೆಗಳನ್ನು ಸಮುದ್ರದ ಮೇಲಿನ ಸಮಶೀತೋಷ್ಣದ ಗಾಳಿಗೆ 
ಹಿಡಿದುಕೊಂಡು, ಕರವಸ್ತ್ರವನ್ನು ಬೀಸುತ್ತ ಅವರ ಪ್ರಣಯಪುಷ್ಪವು ಪೂರ್ಣವಾಗಿ ಅರಳಿ 
ಶುಭವನ್ನು ಕೋರಲು ನಿಂತಿದ್ದರು ! ಆಗ ತಲೆಯೆತ್ತಿ ನಿಂತಿತು. ಇಬ್ಬರೂ ಕೂಡಿ ಕಳೆದ 
ಜನರು ರಾಜನಷ್ಟೆ , ತನ್ನ ಕಡೆಗೂ ಆಸಕಿ ೮-೧೦ ದಿನಗಳ ಆ ಅಲ್ಪ ಅವಧಿಯಲ್ಲಿ ಅವರ 
ಯಿಂದನೋಡುತ್ತಿದ್ದಾರೆ ಎಂದು ವ್ಯಾಲಿಸಳಿಗೆ ಪ್ರೇಮಬಂಧನವು ಎಂಥ ಪ್ರಸಂಗಬಂದರೂ 
ಅರಿವುಂಟಾಯಿತು. ಅವರಿಬ್ಬರ ಪರಸ್ಪರ ಆತ್ಮಿ ಬಿಟ್ಟುಕೊಡದಂತೆ ಅವರಿಬ್ಬರ ಮನಸ್ಸುಗಳು 
ಯತೆಯು ಖಾಸಗಿ ವಿಷಯವಾಗಿರದೇ ದೂರದ ಹಾಸು ಹೊಕ್ಕಾಗಿ ಹೆಣೆದುಕೊಂಡವು. 
ದೇಶಗಳಲ್ಲಿಯೂ ಹಬ್ಬಿದ್ದಿತು. ಅದಕ್ಕೆ ಕಾರಣ ಈ ' ನಾಸ್ಥಿನ' ಯಾತ್ರೆಯ ನಂತರ ಅಮೇರಿ 
ವೆಂದರೆ ಅಮೇರಿಕೆಯ ಪತ್ರಿಕೆಗಳು ! ಅಗತ್ಯ ಕೆಯ ಪತ್ರಿಕೆಗಳಿಗೆ ಅವರ ಸ್ನೇಹದ ಸುದ್ದಿಯ 
ವಿದ್ದುದಕ್ಕಿಂತ ಹೆಚ್ಚಾಗಿ ಅವು ಯುವರಾಜ- ಸಣ್ಣ ತುಣು ಕೂ ಸ್ವಾರಸ್ಯವಾದದ್ದಾಗಿ ಕಂಡು 
ವ್ಯಾಲಿಸರ ಸ್ನೇಹದ, ಒಡನಾಟದ ವಿಷಯವನ್ನು ಪ್ರಸಿದ್ದಿಯನ್ನು ಪಡೆಯುತ್ತಿತ್ತು . ವ್ಯಾಲಿಸಳಿಗೆ 
ವಿವಿಧ ರೀತಿಯಲ್ಲಿ ಬಣ್ಣಿಸತೊಡಗಿದ್ದು ವು. ಅನಾಮಿಕ ಪತ್ರಗಳು ಬರತೊಡಗಿದುವು. ಆಕೆ 
ಹುಡುಕಿ ನೋಡಿದ್ದಾದರೆ ಅಮೇರಿಕನ್ ವರದಿ ತನ್ನ ದುಗುಡವನ್ನು ಹಲವು ಬಾರಿ ವ್ಯಕ್ತಪಡಿಸಿ 
ಗಾರರೂ ಛಾಯಾಚಿತ್ರಕಾರರೂ ಅಲ್ಲಿ ತಪ್ಪದೇ ದರೂ ಡೇವಿಡ್ ಅವಕ್ಕೆ ಏನೂ ಮಹತ್ವ 
ಹೊರಡುತ್ತಿದ್ದರು ! ಆದರೆ ಆ ವಿಹಾರದ ಕೊಡದೆ ನಿಶ್ಚಿಂತಳಾಗಿರಬೇಕೆಂದು ಭರವಸೆ 
ಆನಂದೋನ್ಮಾದದಲ್ಲಿ ಇಬ್ಬರಿಗೂ ಇದನ್ನು ಹೇಳಿದ. 
ಬಚ್ಚಿಡಬೇಕು, ಅಥವಾ ಕಡಿಮೆ ಮಾಡಬೇಕು ಏನಿದ್ದರೂ ಅವಳ ಘಟಸ್ಫೋಟದ ಕೆಸಿನ 
ಎಂಬ ಭಾವನೆ ಬಂದಿರಲಿಲ್ಲ. ದೊರೆ ಅಂಥ ವಿಚಾರಣೆ ಲಂಡನ್ನಿನಲ್ಲಿ ನಡೆದದ್ದೆ ಆದರೆ 
ಅಳ್ಳೆದೆಯವನಾಗಿರಲೂ ಇಲ್ಲ. 

ಗದ್ದಲವಾಗುವುದೆಂದು, ತನ್ನ ವಕೀಲನ ಸಲ 


ನಾನು ಸದಾಹಮಾಮ ಕೊಂಡುಕೊಳ್ಳುತ್ತೇನೆ 


MiIHOOMIIHAR 
WINI. 


IND 


IND 

M 


1 


೦೦೦೦೦೦೦ ೦೦೦೦೦೦೦೦ 


೦೦೦೦೦ 


ಉಲ್ಲಾಸವನ್ನು ಅನುಭವಿಸಲು ಹಾಗೂ 
ಸುಗಂಧವನ್ನು ಬೀರಲು ಆದರ್ಶವಾದ 


೨೦೦0೦೦೦ 


ಸುಮಧುರ ಹಾಗೂ ನಯವಾದ ನೊರೆ.. . 
ಇದರಲ್ಲಿ ಕೂಡಿರುವ ಹೊಸ ರಸಾಯನಕ್ಕೆ 
ನಾವೆಲ್ಲರೂ ಧನ್ಯರಾಗಿದ್ದೇವೆ. 
ಇದು ನಿಮ್ಮನ್ನು ಸ್ವಚ್ಛಗೊಳಿಸುವುದರೊಡನೆ 
ಉಲ್ಲಾಸವನ್ನೀಯುತ್ತದೆ.. . 
ಮನಮೋಹಕ ಸುಗಂಧದಿಂದ ಕೂಡಿದ 
ಹಮಾಮ್ ಉಪಯೋಗಿಸಲು ಆನಂದ 
ದಾಯಕವಾದ ಸಾಬೂನಾಗಿರುತ್ತದೆ, 
ಅತ್ಯಧಿಕ ಬಾಳಿಕೆ ಬರುವ ಸಾಬೂನ್.. . 
ತುಂಬಾ ಮಿತವ್ಯಯಕಾರಕವಾಗಿದೆ, 


೦೦೦೦೦೦೦೦೦೦೦ 


ಹಮಾವ 


* ೦೦೦೦೦ 


Ooooooo 


THY-2KAN, 


ಇಡೀ ಕುಟುಂಬದ ನಚಿನ ಸಾಬೂನ್ ಹಮಾಮ್ ಹಿಡಿದು ಟಾಟಾರವರ ತಯಾರಿಕೆಯಾಗಿರುತ್ತದೆ 


ಆದುದರಿಂದ ಅದು ಉತ್ತಮವಾಗಿದೆಯೆಂದು ನೀವು ತಿಳಿದೇ ಇರುವಿರಿ 


D4 - 16 


೧೨೨ 


ಕಸ್ತೂರಿ, ಡಿಸೆಂಬರ ೧೯೫೯ 


ಹೆಯ ಮೇರೆಗೆ ಇಪ್ಪ ವಿಕ್ ಎಂಬ ಗ್ರಾಮಾಂತ ಮನುಷ್ಯ ಎಂದು ಪೀಠಿಕೆಯನ್ನು ಹಾಕಿದಮೇಲೆ 
ರದಕೊಕ್ಟಿನಲ್ಲಿ ಅದನ್ನು ಆಕೆ ದಾಖಲು ಮಾಡ ಆತ ರಾಜನಿಗೆ, “ ನಿಮ್ಮ ತಂದೆ ಮತ್ತು ನಾನು 
ಬೇಕಾಯಿತು. 

ಎಷ್ಟೋ ಬಾರಿ ನಿಮ್ಮ ವಿಷಯವನ್ನು ಚರ್ಚಿಸಿ 
ದೆವೆ. ನಿಮ್ಮ ನಡತೆಯ ಬಗ್ಗೆ ಅವರು ಆಕ್ಷೇಪ 

ವನ್ನೆತ್ತಿದಾಗ, ನಾನೇ ಅವರ ಶಂಕೆ- ಚಿ೦ತೆಗಳಿಗೆ 
ಇಂಗ್ಲಂಡಿನ ಕ್ರಿಶ್ಚನ್ ಧರವು ಘಟ ಟ ಸಮಾಧಾನವನ್ನು ಹೇಳುತ್ತಿದ್ದೆ” ಎಂದೆಲ್ಲ ದೂರ 
ವನ್ನು ಮನ್ನಿಸುವುದಿಲ್ಲ. ರಾಜನಾದವನು ಧರ - ತನದಿ೦ದ ಡಾ . ಲಾಂಗ್ ಮಾತನಾಡಿದನು. 
ಸಂಪ್ರದಾಯಗಳ ಸಾಂಕೇತಿಕ ರಕ್ಷಕನಾಗಿರುವು ಡಾ . ಲಾಂಗ್ ವ್ಯಾಲಿಸಳ ಹೆಸರನ್ನು ತೆಗೆ 
ದರಿ೦ದ, ಸಾರಜನಿಕವಾಗಿಯಾಗಲೀ , ಖಾಸಗಿ ದಿರಲಿಲ್ಲ. ಆದರೂ ಡೇವಿಡನ ನಡತೆ' ಯ ಬಗ್ಗೆ 
ಯಾಗಿ ಆಗಲಿ ಅದಕ್ಕೆ ವ್ಯತಿರಿಕ್ತವಾಗಿ ಅವನು ಶಂಕೆ ಎಂದರೆ ಅದಲ್ಲದೆ ಬೇರೆ ಯಾವುದಿದೆ ? 
ಸ್ವಲ್ಪವೂ ನಡೆದುಕೊಳ್ಳಲಾಗದು ! ಇದು ಆದರೆ ಅದನ್ನು ಪ್ರಸ್ಥಾಪಿಸಿದ ಕುಟಿಲಮತಿ 
ಎಷ್ಟರ ಮಟ್ಟಿಗೆ ಎಂದರೆ , ಘಟಸ್ಫೋಟವನ್ನು ತ್ಯವು ತುಸುವಾದರೂ ರಾಜನನ್ನು ಅಧೀರನ 
ಮಾಡಿಕೊಂಡು ಬೇರೊಬ್ಬರನ್ನು ಮದುವೆಯಾದ ನ್ಯಾಗಿ ಮಾಡದಿರಲಿಲ್ಲ . ಇದು ತನ್ನ ಖಾಸಗಿ 
ಸ್ತ್ರೀ ಪುರುಷರನ್ನು ಅರಸನ ಸಮ್ಮುಖದಲ್ಲಿ ಬರ ವಿಷಯವಾದರೂ , ಈ ವ್ಯಕ್ತಿ ಇದಕ್ಕೆ ಒಳ ಕತ್ತರಿ 
ಗೊಡುತ್ತಿಲ್ಲ, ಅವರಿಗೆ ಅರಮನೆಯಲ್ಲಿ ಪ್ರವೇ ಹಾಕದೇ ಇರಲಾರ ಎಂದೆನಿಸತೊಡಗಿತು. 
ಶವಿರುತ್ತಿದ್ದಿಲ್ಲ ! 

ಹೊಸ ರಾಜನ ನಿಲುಮೆಯೆಲ್ಲ ' ಇದು ತನ್ನ 
- ಅರಸನು ಸಾಂಕೇತಿಕವಾಗಿ ಧರಾಧಿಪತಿ ಖಾಸಗಿ ವಿಷಯ ' ಎ೦ಬ ಮಧ್ಯ ಬಿಂದುವನ್ನು 
ಯಾಗಿದ್ದರೆ, ಕ್ಯಾಂಟರ್ಬರಿಯ ಆರ್ಚ್ ಬಿಶಪ್ ಸುತ್ತುವರಿದು ನಿಂತಿದ್ದಿತು. ಘಟನಾತ್ಮಕ 
ನಾದ ಡಾ . ಲಾಂಗ್ ಮುಖ್ಯ ಧರೆಗುರುವಾಗಿ ದೊರೆಯ ಬಂಧನಗಳೇನೆಂಬುದನ್ನು ಆತ ಅರಿ ತಿ 
ದ್ದನು. ಸಭೆ ಸಮಾರಂಭಗಳಲ್ಲಿ, ರಾಜವಂಶೀ - ದ್ದನು. ಅದನ್ನು ಉಲ್ಲಂಘಿಸುವ ಒಂದು ಸಣ್ಣ 
ಯರದಾದ ಮೇಲೆ, ಮುಖ್ಯಮಂತ್ರಿಗಿಂತ ಮಾತನ್ನೂ ನಡೆಯಿಸಲು ಇಚ್ಛಿಸುತ್ತಿದ್ದಿಲ್ಲ. 
ಮೊದಲು ಅವನದೇ ಸ್ಥಾನವಿರುತ್ತದೆ. ರಾಜಕಾರಣದಲ್ಲಿ ಅವನ ವಿಚಾರಗಳೇನಿದ್ದರೂ 

ಡಾ . ಲಾಂಗ್ ಪಂಚಮ ಜಾರ್ಜ ದೊರೆಯ ಅವನ್ನು ಹೊರಗೆಡಹಲಿಕ್ಕೆ ಬಾರದಿದ್ದರೆ ಬಿಡಿ, 
ಆತ್ಮೀಯ ಸ್ನೇಹಿತನಂತೆ ಇದ್ದನು. ಧಾರಿಕ ಅವನ ಹೃದಯದ ಸ್ಪಂದನ - ಸ್ಪುರಣಗಳನ್ನು 
ಜಗತ್ತಿನಲ್ಲಿ ಅವನ ಸ್ನಾನ ಅತ್ಯುಚ್ಚ ವಾಗಿದ್ದುದ ಕೂಡ ಅಲ್ಲಿಯೇ ಅವಿತಿಟ್ಟು ಕೊಳ್ಳಬೇಕೆನ್ನುವು 
ರಿಂದ, ಡೇವಿಡ್ ಆದಿಯಾಗಿ ಎಲ್ಲರೂ ಅವನು ದಾಗಲೀ , ಘಟನಾತ್ಮಕ ಕಟ್ಟುನಿಟ್ಟುಗಳನ್ನು 
ಅರಮನೆಗೆ ಬಂದಾಗ ಭಯಭಕ್ತಿಯಿಂದ ನಡೆದು ಬಿಟ್ಟು ಹೊರಸುಳಿಯಲೇ ಬಾರದೆಂಬುದಾಗಲೀ 
ಕೊಳ್ಳುತ್ತಿದ್ದರು. 

ಅವನಿಗೆ ಎಳ್ಳಷ್ಟೂ ಒಗ್ಗದ ವಿಷಯವಾಗಿದ್ದಿತು. 
ಪಂಚಮ ಜಾರ್ಜನ ಪತ್ನಿಯನ್ನು ಮಾತನಾ- ಆದರೂ ಎರಡರ ನಡುವೆ ಘರ್ಷಣೆಯುಂಟಾಗ 
ಡಿಸಲೆಂದು ಡಾ . ಲಾಂಗ್ ಬಂದಾಗ, ಹೊಸ ದಂತೆ, ತನ್ನ ಮದುವೆಯ ವಿಷಯದಲ್ಲಿ ಪರಿಹಾರ 
ದೊರೆಯನ್ನೂ ತಾನು ಕಾಣಲಿರುವುದಾಗಿ ಹೇಳಿ ಮಾರವು ತಾನೇ ಮುಂದೆ ಒದಗಿ ಬಂದಿತೆಂದು 
ಕಳುಹಿದನು . ಇದುವರೆಗೆ ಪರಸ್ಪರರ ವಿಶೇಷ ಆತ ಸಮಾಧಾನವನ್ನು ತಂದುಕೊಂಡನು. 
ಪರಿಚಯವಾಗದುದಕ್ಕೆ ವಿಷಾದವನ್ನು ವ್ಯಕ್ತ ತಮ್ಮ ಪ್ರಭುತ್ವವನ್ನು ನಡೆಸಬೇಕೆಂದು 
ಪಡಿಸಿ ತಾನು ಸ್ಪಷ್ಟವಾಗಿ ಮಾತನಾಡುವ ಇಚ್ಛೆಯಿದ್ದ ಇಂಗ್ಲಂಡಿನ ಹಿಂದಿನ ರಾಜರ 


ಸಿಂಹಾಸನ ತ್ಯಾಗ 

೧೨೩ 
ಆಕೆಯು ತಮಗೆಯೇ ತಾಪದಾಯಕವಾಗಿರು ಪಡಿಸಿಕೊಂಡು ಅವರ ತಪ್ಪಲ್ಲ, ದೊರೆಗಳೆ. 
ತಿತ್ತು . ಆಧುನಿಕ ರಾಜರು ಘಟನಾತ್ಮಕವಾಗಿ ಬಹುಕಾಲದ ಹಿಂದಿನಿಂದ ನಡೆದು ಬಂದ ಒಂದು 
ಮಾತ್ರ ರಾಜರಾಗಿರುವುದರಿಂದ ಒಂದಷ್ಟು ಸಂಪ್ರದಾಯದ ದೃಷ್ಟಿಯಿಂದ ಅವರಿಗೆ ಬಲ 
ಸುಖಿಗಳೆಂದೇ ಹೇಳಬಹುದೇನೆ . ಅವರನ್ನು ಬದಿಯ ಭಾಗವನ್ನೆ ಚಿತ್ರಿಸಲು ತಿಳಿಸಲಾಗಿತ್ತು " 
ಓಲೈಸಲು ಪರಿ ಜನದ ಒಂದು ದೊಡ್ಡ ಪಡೆಯೇ ಎ೦ದನು. 
ಇರುತ್ತದೆ! ಬೇಕಾದಷ್ಟು ಧನ ! ವಾಸ್ತವ್ಯಕ್ಕೆ ತೊಂದರೆಯೆಂದರೆ ಇಂಗ್ಲಂಡಿನ ರಾಜರು ಸರ 
ಒಂದು ಬಿಟ್ಟು ಹತ್ತಾರು ಸ್ಥಳಗಳು , ನಾಲ್ಕು ತಿಯ ಮೇಲೆ ತಮ್ಮ ಎಡ ಬಲ ಮುಖಗಳನ್ನು 
ಜನ ನೆರೆದಾಗ ಒಮ್ಮೆಯೂ ತಪ್ಪದ ಅಗ್ರಸ್ಥಾನ, ತೋರಿಸಬೇಕಾಗಿತ್ತು . ಏಳನೇ ಎಡ್ವರ್ಡ ಬಲ 
ಯಾವುದೇ ರಾಜನೀತಿಯ ನಿರ್ಣಯದ ತಾಪ ಬದಿಯ ಮುಖ ತೋರಿಸಿ ಚಿತ್ರ ಮಾಡಿಸಿದ . 
ವಿಲ್ಲ . . . . . ! 

ಅವನ ನಂತರ ಐದನೇ ಜಾರ್ಜನಿಗೆ ಎಡ 
ಆದರೆ ಇಂಥ ರಾಜನಾದವನಿಗೆ ಮಾಡಬೇ ಮುಖದ ಸರದಿ ಬಂದಿತ್ತು . ಈಗ ಎಂಟನೇ 
ಕಾದ ಕೆಲಸಗಳು ನೂರಾರು. ಅವೆಲ್ಲ ಹಿಂದೆ ಎಡ್ವರ್ಡ ತನ್ನ ಬಲ ಮುಖದ ಚಿತ್ರವನ್ನೆ 
ಹಾಕಿಕೊಟ್ಟ ಪರಂಪರಾನುಗತವಾದುವು. ಅದ ಮಾಡಿಸಬೇಕಿತ್ತು . ಸಂಪ್ರದಾಯ ಅದು. 
ರಲ್ಲಿ ಚಾಚೂ ತಪ್ಪದಂತೆ ನಡೆಯಲೇ ಬೇಕಾ ಆದರೆ ಎಂಟನೇ ಎಡ್ವರ್ಡ ಟಂಕಸಾಲೆಯ 
ದುದು ರಾಜನಾದವನ ಮುಖ್ಯ ಕೆಲಸ , ಅದ ಅಧಿಕಾರಿಗೆ ಹೇಳಿದ : " ಇದು ನನ್ನ ಮುಖ , 
ರಲ್ಲಿ ಹೆಚ್ಚು ಕಡಿಮೆಯಾದರೆ ಇಂಗ್ಲಿಷ್ ಜನತೆ ಅದರ ಎಡಬದಿಯನ್ನೆ ಚಿ ತಿ ಸಿರಿ ಎನ್ನುತ್ತೇನೆ. 
ಸಹಿಸದೆನ್ನುವುದಕ್ಕೆ ಈ ಕೆಳಗಿನ ಘಟನೆಯೊಂದು ಅದೇ ಚೆನ್ನಾಗಿರುತ್ತದೆ ಎಂದು.” 
ನಿದರ್ಶನವೆನ್ನ ಬಹುದು. 

- ಹಲವು ದಿನಗಳಾದ ಮೇಲೆ ಚಿತ್ರಗಳ ಮಾದ 
ರಾಜನು ಬದಲಾದನೆಂದು ಅವನ ಮುಖ ರಿಯನ್ನು ರಾಜನಿಗೆ ತಂದು ತೋರಿಸಿದಾಗ ಅವ 
ಮುದ್ರೆಯನ್ನೊಳಗೊಂಡ ಹೊಸ ನಾಣ್ಯಗಳು ನಿಗೆ ಬೇರೆ ಆಶ್ಚರವೇ ಕಾದಿತ್ತು . ಚಿತ್ರದಲ್ಲಿ 
ಹೊಸ ಅಂಚೆ ಟಿಕೀಟುಗಳು ಸಿದ್ಧವಾಗಬೇಕಾ ಅವನ ಮುಖವು ಬಲಕ್ಕೆ ಹೊರಳಿದಂತೆಯೇ 
ಯಿತಷ್ಟೆ . ಟಂಕಸಾಲೆಯ ಅಧಿಕಾರಿಯು ಇತ್ತು . ಆದರೆ ಎಡಭಾಗದ ರೂಪ ಲಕ್ಷಣಗ 
ಇಬ್ಬರು ಚಿತ್ರಕಾರರನ್ನು ರಾಜನ ಬಳಿಗೆ ಇನ್ನು ಆ ಬಲಭಾಗದಲ್ಲಿ ತೋರಿಸಲಾಗಿತ್ತು ! 
ಕಳಿಸಿಕೊಟ್ಟನು. ಅವರು ಬರೆದ ೪- ೬ ಚಿತ್ರ ತನ್ನನ್ನೆ ಹೀಗೆ ಗುರುತು ಹತ್ತದಂತೆ ವಿದೂ ಪ 
ಗಳನ್ನು ರಾಜ ಸ್ವತಃ ಪರಿಶೀಲಿಸಿದಾಗ, ಇಬ್ಬರೂ ಗೊಳಿಸಿದ್ದು ಸರಿಬಾರದೇ ರಾಜನು ತನ್ನ ಎಡ 
ಅವನ ಮುಖದ ಬಲಬದಿಯ ರೂಪವನ್ನು ಬದಿಯನ್ನೆ ರೇಖಿಸಿ ಅದರಂತೆ ನಾಣ್ಯಗಳನ್ನು 
ಚಿತ್ರಿಸಿದ್ದರು. ಆದರೆ ತನ್ನ ನೂರಾರು ಫೋ - ಮುದ್ರಿಸಲು ಆಜ್ಞೆ ಇತನು. 
ಟೋಗಳನ್ನು ನೋಡಿದಾಗ, ಎಡಬದಿಯ ಟಂಕಸಾಲೆಯ ಅಧಿಕಾರಿಯ ಸುದೈವವೆನ್ನ 
ಚಿತ್ರವು ಹೆಚ್ಚು ಸುಂದರವಾಗಿಯೂ ತನ್ನ ಬೇಕು. ಮುಂದೆ ಕೆಲವೇ ತಿಂಗಳುಗಳಲಿ , 
ರೂಪವನ್ನು ತದ್ರತೆ ಮೂಡಿಸುವಂಥವಾಗಿಯೂ ರಾಜನು ಸಿಂಹಾಸನ ತ್ಯಾಗ ಮಾಡಿದ್ದರಿಂದ, 
ತನಗೆ ಖಾತ್ರಿಯಾಗಿದ್ದು ದರಿಂದ ದೊರೆಯು ಅವನ್ನು ಹೊರತರುವ ಪ್ರಸಂಗ ಬರಲೇ ಇಲ್ಲ ! 
ಎಡಬದಿಯ ಆಕಾರವನ್ನು ಚಿತ್ರಿಸಿರೆಂದು ಆದೇಶ 
ವಿತ್ತ , ಆಗ ಟಂಕಸಾಲೆಯ ಅಧಿಕಾರಿಯು, ಈ ಹಿಂದೆ ಹೇಳಿದಂತೆ ಹೊಸ ದೊರೆಗೆ ಅರ 
ವಿನಯದಿಂದ ಅರಸನಿಗೆ ಬಾಗಿ , ಗಂಟಲನ್ನು ಸರಿ ಸೊತ್ತಿಗೆಯ ಸಂಪ್ರದಾಯವನ್ನು ಮುರಿಯಬೇ 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಸುಖಮಯ 
ಸ್ವೀ ಜೀವನ 
ವೆಂದರೇನೇ 


[ 
ಯನ್ 


ಸ್ತ್ರೀಯರಿಗಾಗಿ 

ಆದರ್ಶ 
ಆರೋಗ್ಯದಾಯಕ 

టాని 


ಕೆಂಬ ಇಚ್ಛೆ , ಎಳ್ಳಷ್ಟೂ ಇರಲಿಲ್ಲ. ಆದರೆ ತಾನು 
ಯುವರಾಜನಾಗಿದ್ದಾಗ ಇಟ್ಟು ಕೊಂಡಿದ್ದ ಜನ 
ಸಂಪರ್ಕವನ್ನು ಕಾಯ್ದುಕೊಳ್ಳಬೇಕು, ಆಧು 
ನಿಕ ಯುಗದ ಅಗತ್ಯದ ಮೂಲಕವಾಗಿ ಬಂದ 
ಷ್ಟರ ಮಟ್ಟಿಗೆ, ಹೊಸ ಗಾಳಿ, ಹೊಸ ವಿಚಾರ 
ಗಳಿಗೆ ಸ್ವಾಗತ ವನ್ನು ನೀಡಬೇಕೆಂದು ಡೇವಿಡ್ 
ಅಪೇಕ್ಷಿಸಿದ್ದ . 

ಆದರೆ ಈ ಸಂಪ್ರದಾಯದ ಬಂಧನ ಕಟ್ಟಳೆ 
ಗಳು ವೈಯಕ್ತಿಕವಾಗಿ ಅಸಹನೀಯವಾಗುವ 
ಷ್ಟರ ಮಟ್ಟಿಗೆ ಕೆಲವು ಸಾರೆ ಪರಿಣಮಿಸುತ್ತಿ 
ದ್ದು ವು. 

ಡೇವಿಡ್ ಒಂದು ದಿನ ಒಂದು ಸಣ್ಣ 
ಮೀಟಿಂಗನ್ನು ಮುಗಿಸಿಕೊಂಡು ಅರಮನೆಗೆ 
ಮರಳಬೇಕಿದ್ದಿತು. ಮೀಟಿ೦ಗಿನ ಸ್ಥಳ ಕ್ಕೂ 
ಅರಮನೆಗೂ ನಡೆದು ಬಂದುದಾದರೆ ಕೇವಲ 
೨ ಮಿನಿಟಿನ ಹಾದಿ. ಆಗ ಹನಿ ಮಳೆಯ 
ಬರುತ್ತಿದ್ದುದರಿ೦ದ, ಅರಸನು ಕಾರಿನಲ್ಲಿ ಕೆ 
ಹೋಗುವುದೆಂದು ತನ್ನ ಹ್ಯಾಟನ್ನು ತಲೆಗಿರಿಸಿ 
ಕೊಂಡು, ಛತ್ರಿಯನ್ನು ಇಸಿದುಕೊಂಡು ನಡೆದೇ 
ಹೊರಟನು . ಜೊತೆಗೆ ಒಬ್ಬ ಅಧಿಕಾರಿಯೂ 
ತನ್ನ ಛತ್ರಿಯನ್ನೇರಿಸಿ ಹೊರಟನು. 

ನೋಡುವುದಕ್ಕೆ ಇದೇನೊ ಒ೦ದು ಸಣ್ಣ 
ಘಟನೆಯೇ ! ಆದರೆ ಅಕಸ್ಮಾತ್ತಾಗಿ ಅಲ್ಲಿ 
ಬಂದಿದ್ದ ಒಬ್ಬ ಪ್ರೆಸ್ ಫೋಟೋಗ್ರಾಫರ ಅರ 
ಸನು ಹಾಗೆ ನಡೆದುಬರುತ್ತಿದ್ದ ದೃಶ್ಯವನ್ನು 
ಮೂಡಿಸಿಕೊಂಡನು. ಮರುದಿನದ ಪತ್ರಿಕೆಯಲ್ಲಿ 
ಅದು ಸಾವಿರಾರು ಸಂಖ್ಯೆಯಲ್ಲಿ ಪ್ರಕಟವಾದಾಗ, 
ಅರಸನ ಈ ಸಾದಾತನ ಬಹುಜನಕ್ಕೆ ಮೆಚ್ಚಿಗೆ. 
ಯಾಗಿರಬೇಕು ಆದರೆ ಎಲ್ಲರಿಗೂ ಅಲ್ಲ ! 

ಅದಾಗಿ ಕೆಲದಿನಗಳ ನಂತರ ಬಾಲ್ಯ ವಿನ್ನನ 
ಸಹಾಯಕನಾದ ಒಬ್ಬ ಸಂಸತ್ ಸದಸ್ಯನು 
ವಾಲಿಸಳನ್ನು ಒಂದು ಔತಣ ಸಮಾರಂಭದಲ್ಲಿ 
ಕ೦ಡಾಗ ಹೇಳಿದನು : 
“ ನಿಮಗೆ ನಮ್ಮ ಹೊಸ ದೊರೆಯ ಪರಿಚಯ 


G++ 


+ 


+++ 


ಯುಟೋನದಲ್ಲಿ, ಯ 8 
ಆರೋಗ್ಯ, ಸದೃಡತೆ ,ಉತ್ಸಾಹ 
ಹಾಗೂ ಶಕ್ತಿ ಒದಗಿಸುವ 
ಆಶೋಕ, ಅಶ್ವಗಂಧಾ , ಶತಾವರಿ , 
ಸಾರಿವಾ ಮುಂತಾದ ಹೆಸರಾದ 
ಆಯುರ್ವೇದೀಯ ಔಷಧಗಳು 
ಸಮಾವೇಶವಾಗಿವೆ, 


+ 


++ 


+ 


UVAS 


ಆಯುರ್ವೇದೀಯ ಅರ್ಕಶಾಲಾ ಲಿಮಿಟೆಡ್ , 

ಸಾತಾರೆ, 
ಕರ್ನಾಟಕ ವಿತರಣ ಕೆಂದ 3 ಬೋರವಣಕು 

ಚಾಳ,ಸ್ಟೇಶನ್ ರೋಡ ಹುಬ್ಬಳ್ಳಿ , 
ಎಲ್ಲೆಲ್ಲಿಯೂ ಸಿಗುತ್ತದೆ. ಸ್ಥಳೀಯ ಔಷಧವ್ಯಾಪಾರಿಗಳಲ್ಲಿ 

ವಿಚಾರಿಸಿರಿ . 


ಹುಬ್ಬಳ್ಳಿ ಶಾಖೆ : 
ಕೊಪ್ಪಿಕರ ರೋಡ, ಹುಬ್ಬಳ್ಳಿ 


ಸಿ೦ ಹಾಸನ ತ್ಯಾಗ 
ವಿದೆಯೆಂದು ಕೇಳಿದ್ದೇನೆ. ” 

ಲಿದ್ದುದರಿಂದ, ಅರಸನು ಇಟ್ಟ ಹೆಜ್ಜೆಯಿಂದ 
ಮಾತು ಅದೆಲ್ಲಿಗೆ ತಿರುಗುವುದೋ ಎಂಬ ಅವನನ್ನು ನಿವೃತಗೊಳಿಸಬೇಕೆನ್ನುವುದೇ ಅವನ 
ಕಾರಣದಿಂದ ಅವಳು ಹೌದು ಎಂದು ಚುಟು ಅಂತರಂಗದ ಅಪೇಕ್ಷೆಯಾಗಿತ್ತು . ಅದನ್ನು ನೇರ 
ಕಾಗಿ ನುಡಿದಳು . 

ವಾಗಿ ಹೇಗೆ ಹೇಳುವುದು ? ಅಮೇರಿಕೆಯ ಪತ್ರಿ 
“ ಅವರು ಮಳೆಯಲ್ಲಿ ನಡೆದು ಬರುತ್ತಿದ್ದ ಕೆಗಳಲ್ಲಿ ಬರುತ್ತಿರುವ ವರ್ಣರಂಜಿತ ಸುದ್ದಿ 
ದೃಶ್ಯದಫೋಟೋ ನೋಡಿದ್ದೀರಾ? " ಗಳಿಂದ ಇಂಗ್ಲೆಂಡಿನ ರಾಜವತ್ಸಲ ಪ್ರಜೆಗಳಿಗೆ 

ವ್ಯಾಲಿಸ್ ಅದನ್ನು ನೋಡಿದ್ದಳು. ರಾಜನ ಹೇಗೆ ಆಘಾತವುಂಟಾಗಿದೆಯೆಂಬುದನ್ನೂ ಹೀಗೆ 
ಸಹಜ ನಡವಳಿಕೆಗೆ ಅದೊಂದು ಸೊಗಸಾದ ಯೆ ಇದನ್ನು ಬೆಳೆಯಗೊಟ್ಟರೆ ದೇಶಕ್ಕೆ ಹಾಗೂ 
ನಿದರ್ಶನವೆಂದು ಆಕೆ ಹೇಳಬೇಕೆನ್ನುವಷ್ಟರಲ್ಲಿ ರಾಜವಂಶಕ್ಕೆ ಕಳಂಕ ಪ್ರಾಪ್ತವಾಗುವುದೆಂಬು 
ಆ ಎಂ . ಪಿ . ಹೇಳಿದ. 

ದನ್ನೂ ತಿಳಿಯಪಡಿಸಿ , ವ್ಯಾಲಿಸಳ ಘಟಸ್ಕೋ 
“ ಏನು ಆ ಛತ್ರಿ ! ದೊರೆಯ ಗುರುತಿದೆ ಟದ ಅರ್ಜಿಯ ವಿಷಯಕ್ಕೆ ಬಂದನು . ಅವಳು 
ಎನ್ನು ತೀರಿ, ಯಾವರೀತಿಫೋಟೋ ತೆಗೆಸಿಕೊಳ್ಳ ಆ ತನ್ನ ಅರ್ಜಿಯನ್ನು ಹಿಂತೆಗೆದುಕೊಂಡರೆ 
ಬೇಕೆನ್ನುವ ವಿಷಯದಲ್ಲಿ ಒಂದಿಷ್ಟು ಜಾಗರೂಕ ಇದೆಲ್ಲ ತೊಡಕು ಬಗೆಹರಿಯುವುದು ಎಂದು 
ರಾಗಿರಬೇಕೆಂದು ಅವರಿಗೆ ಹೇಳಬಾರದೆ ? ಅರಸ ಅವನ ಅಭಿಪ್ರಾಯ . ಅವಳೊಡನೆಯ ಪರಿಚಯದ 
ನಾದವನು ನಿರ್ಲಿಪ್ತನಾಗಿ ದೂರವಿರಬೇಕು . ಉಪಯೋಗಮಾಡಿಕೊಂಡು ಕೇಸನ್ನು ಹಿಂತೆಗೆ 
ಈ ರೀತಿಯ ಅವತಾರದಲ್ಲಿರುವ ಅರಸು. . . . ದುಕೊಳ್ಳುವಂತೆ ಅರಸನು ಅವಳ ಮನವೊಲಿಸ 
ಊ೦ ಹು . ನಮಗೆ ಒಗ್ಗುವುದಿಲ್ಲ” ಎ೦ದನಾತ ! ಬೇಕೆಂದು ಇವನ ಆಗ್ರಹದಸೂಚನೆ ! ಅದಕ್ಕೆ 

ರಾಜ - 

* ಮಿ . ಬಾಲ್ಯ ವಿನ್ , ಇನ್ನೊಬ್ಬರ ವೈಯಕ್ತಿಕ 
ಇದ್ದಕ್ಕಿದ್ದಂತೆ ಒಂದು ದಿನ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಕೈ ಹಾಕುವ ಇಷ್ಟ ನನಗಿಲ್ಲ. 
ಬಾಲ್ಡ್ ವಿನ್ ಅತ್ಯಂತ ಗೌಪ್ಯವಿಷಯವೊಂದನ್ನು ಅರಸನ ಸ್ನೇಹಿತೆಯಾದಾಕ್ಷಣಕ್ಕೆ , ಅವಳ 
ಚರ್ಚಿಸುವುದಕ್ಕಾಗಿ ಖಾಸಗಿ ಸಂದರ್ಶನವನ್ನು ಖಾಸಗಿ ವ್ಯವಹಾರದಲ್ಲಿ ಕೈ ಹಾಕುವುದು ತಪ್ಪಾ 
ಕೊಡಬೇಕೆಂದು ಅರಸನಿಗೆ ಹೇಳಿಕಳುಹಿದನು. ಗುತ್ತದೆ ” ಎ೦ದನು. 
ಅವನು ಹೇಳಿ ಕಳುಹಿದ್ದರ ಮೇಲೆ ' ಇದೇ ' ಇದುವೆ ಮುಂದಿನ ಬಿರುಗಾಳಿಗೆ ವೀಳ್ಯ ವನ್ನಿ 
ವಿಷಯವಿರಬೇಕೆಂಬುದು ದೊರೆಗೆ ತಿಳಿಯದೇ ತಂತಾಯಿತು. ಈ ವಿಷಯ ಸುಸೂತ್ರ ಬಗೆ 
ಹೋಗಲಿಲ್ಲ. ಆದರೆ ಈ ವಿಷಯದಲ್ಲಿ ಮುಖ್ಯ ಹರಿಯುವ ಲಕ್ಷಣವಿಲ್ಲ ಎಂಬುದು ಸ್ಪಷ್ಟವಾ 
ಮಂತ್ರಿ ಹೇಗೆ ಮುಂಬರಿಯಲಿದ್ದಾನೆಂಬುದು ಯಿತು. ಅರಸನ ಗಮನವೆಲ್ಲ ಈಗ, ನಾಲ್ಕು 
ತಿಳಿದಿರಲಿಲ್ಲ, 

ದಿನಗಳ ನಂತರ ವಿಚಾರಣೆಯಾಗಲಿರುವ 
ಎಲ್ಲಿಯ ವರೆಗೆ ವ್ಯಾಲಿಸಳು ಇನ್ನೊಬ್ಬನ ವ್ಯಾಲಿಸಳ, ಘಟಸ್ಫೋಟದತ್ತ ಇದ್ದಿತು, ವ್ಯಾಲಿ 
ಹೆಂಡತಿಯಾಗಿ ಬಾಳುವೆ ಮಾಡುತ್ತಿದ್ದಳೋ ಸಳಿಗೂ ಆ ಚಿಂತೆ ಇಲ್ಲದಿರಲಿಲ್ಲ.ಕೋರ್ಟಿನಲ್ಲಿ 
ಅಲ್ಲಿಯವರೆಗೆ ಅರಸನ ಈ ವೈಯಕ್ತಿಕ ವಿಷಯ ಹಾಜರಾಗುವ ಹಿಂದಿನ ದಿನ ಅವಳು ನಿದ್ದೆ 
ದಲ್ಲಿ ಕೈ ಹಾಕುವ ಅಗತ್ಯ ಬಾಲ ವಿನ್ನ ಯಿಲ್ಲದೆ ಕೋಣೆಯಲ್ಲಿ ಅತ್ತಿಂದಿತ್ತ ಅಡ್ಡಾ 
ನಿಗೆ ಅನಿಸಿರಲಿಲ್ಲ. ಅಕ್ಟೋಬರ ೨೭ಕ್ಕೆ ಅವಳ ಡುತ್ತ , ತಾನು ಮಾಡಿದುದು ಸರಿಯೇ , 
ಘಟಕ್ಕೊ ಟದ ಅರ್ಜಿಯ ವಿಚಾರಣೆ ನಡೆಯ ಅರಸನ ಸ್ನೇಹಸಾಧನೆಯಲ್ಲಿ ತಾನು ಇಷ್ಟು 


NI 


CHAMPION 


ಚ್ಯಾಂಪಿಯನ್ (ರಿಜಿಸ್ಟರ್ಡ್) 


CHAMPION 


BHAJAPIDNE 


ಶಾಯಿ ಸೋರುವ, ನಿಂತು ಹೋಗುವ 
ಹಾಗೂ ಚಿತ್ತಾಗುವ ಪೆನ್ ೩೦ದ ಬರೆಯ 
ವುದಂದರೆ ತುಂಬಾ ಸಂಕಟಕ್ಕೆ ಒಳಗಾದಂತೆಯೇ 
ಸರಿ , ಆದರೆ ಚಾಂಪಿಯನ್ ಮಾತ್ರ ಒಂದು 
ಅದ್ವಿತೀಯವಾದ ತಯಾರಿಕೆಯಾಗಿರುತ್ತದೆ. 
ಇದನ್ನು ಅತ್ಯಾಧುನಿಕ ಸಲಕರಣೆಗಳಿಂದ 
ಶಾಸ್ತ್ರೀಯ ಪದ್ಧತಿಯಲ್ಲಿ ತಯಾರಿಸಿರುತ್ತಾರೆ, 
ಇದರಿಂದ ನೀವು ನಿರಾಯಾಸವಾಗಿ ಮನ 
ಮೆಚ್ಚುವಂತೆ ಬರೆಯಬಲ್ಲಿರಿ . ತರತರದ 
ಬಣ್ಣ ಗಳಲ್ಲಿ ಹಾಗೂ ಸೈಜುಗಳಲ್ಲಿ ಇದೀಗ 
ದೊರೆಯಲ್ಪಡುತ್ತದೆ. ಅಲ್ಲದೆ ಇದರ ಬೆಲೆಯು 
ಕೂಡಾ ಎಲ್ಲರಿಗೂ ತಕ್ಕುದಾಗಿರುತ್ತದೆ, 


ಗುಜರಾತ್ 
ಇಂಡಸ್ಟ್ರಿಕ್ 
ಸೈನೇಟ್ 
ಲಿಮಿಟೆಡ್ 


ಲಾಲ್ಲಿ ಮಾನ್ ಸಿಂಗ್ ಬಿಲ್ಲಿಂಗ್ , 
ಲೋಹಾರ್ ಚಾ೮ ಬೊಂಬಾಯಿ -೨ 


H9 


೧೨೭ 


ಸಿ೦ ಹಾಸನ ತ್ಯಾಗ 
ದುಡುಕಬಾರದಿತ್ಸೆ , ತನ್ನ ಘಟಕ್ಕೊ ಟದಿಂದ ಬ್ರಿಟಿಶ್ ಪತ್ರಿಕೆಗಳು ಮಾತ್ರ ಅತ್ಯಂತ ನಿಗ್ರ 
ದೊರೆ ಡೇವಿಡ್ನಿಗೆ ಏನು ವಿಪತ್ತು ಕಾದಿದೆಯೊ ಹವನ್ನು ತೋರಿದ್ದವು. ರಾಜ ಮನೆತನದ ಹೆಸ 
ಎಂಬೆಲ್ಲ ಚಿಂತೆಯಿಂದ ಬಳಲಿದಳು, ರನ್ನು ತೆಗೆದುಕೊಂಡು ಸಲ್ಲದ ಸುದ್ದಿಗಳನ್ನು 
ಕೋರ್ಟಿನಲ್ಲಿ ವಿಚಾರಣೆ ನಡೆದಾಗ, ನಿರೀಕ್ಷೆ ಪ್ರಕಟಿಸಬಾರದೆಂಬುದು ಬ್ರಿಟನ್ನಿನ ಪತ್ರಿಕಾ 
ಸಿದಷ್ಟು ಜನ ಇರಲಿಲ್ಲ . ೧೫ - ೨೦ ಜನ ಸುದ್ದಿ ಸಮಾಜದ ಸಿದ್ಧ ನಡವಳಿಕೆಯಾಗಿದ್ದಿತು. 
ಗಾರರು ಯಥಾಪ್ರಕಾರ ಇದ್ದರು, ಪುಣ್ಯಕ್ಕೆ ನ್ಯಾಯಾಲಯದ ನಿರ್ಣಯಗಳನ್ನು ಅಬಾಧಿತ 
ಅವರಾರೂ ವ್ಯಾಲಿಸಳ ಸಂದರ್ಶನ ಹೇಳಿಕೆ ಪಾವಿತ್ರದಿಂದ ಕಾಣುವಷ್ಟೇ ಮಹತ್ವವನ್ನು 
ಗಳಿಗಾಗಿ ಅವಳನ್ನು ಬೆನ್ನಟ್ಟಲಿಲ್ಲ . ಘಟಸ್ರೋ ರಾಜ ಮನೆತನದ ಸುದ್ದಿಗಳಿಗೂ ಕೊಡುವುದು 
ಟದ ಅರ್ಜಿಯ ವಿಚಾರಣೆ ಇದ್ದರೆ, ಪ್ರೇಕ್ಷಕ ಹಿಂದಿನಿಂದ ನಡೆದು ಬಂದ ಸಂಪ್ರದಾಯವೇ ಆಗಿ 
ವರ್ಗದಲ್ಲಿ ಮಹಿಳೆಯರು ಸಾಕಷ್ಟು ಜನರಿರು ದ್ದಿತು. 
ವುದು ಅಲ್ಲಿಯ ವಾಡಿಕೆ! ಆದರೆ ಆ ದಿನ ಕೇವಲ ಬ್ರಿಟಿಶ್ ಪತ್ರಿಕೆಗಳೂ ವ್ಯಾಲಿಸಳ ಘಟಸ್ಕೋ 
ಇಬ್ಬರೇ ವನಿತೆಯರು ಇದ್ದರು. ಅವರಲ್ಲಿ ಟದ ಸುದ್ದಿಯನ್ನು ಪ್ರಕಟಿಸಿದವು. ಆದರೆ 
ಒಬ್ಬಳು, ಸ್ವತಃ ಆ ನ್ಯಾಯಾಧೀಶನ ಹೆಂಡತಿ ರಾಜನ ಸೈ ಹದ ಪ್ರಸ್ತಾಪವನ್ನು ಮಾಡಲಿಲ್ಲ. 
ಯೇ ಆಗಿದ್ದುದು ಒಂದು ವಿಶೇಷದ ಸಂಗತಿ ಅವಾಸ್ತವ ದಪ್ಪಕ್ಷರಗಳ ಶೀರ್ಷಿಕೆಯನ್ನೂ 
ಯಾಗಿದ್ದಿತು. 

ಕೊಡಲಿಲ್ಲ. ಹಾಗಾಗದಂತೆ ದೊರೆಯು ತನ್ನ 
- ಆ ದಿನ ಸಂಜೆಗೆ, ಡೇವಿಡ್ ಟೆಲಿಫೋನ್ ಸ್ನೇಹಿತ ಬೀವರಬೂಕನ ನೆರವನ್ನು ಕೋರಿ 
ಕರೆಯ ದಾರಿ ಕಾಯುತ್ತ ಕುಳಿತು ಕೊಂಡಿ ದನು . ಬೀವರಬ ಕ ಬ್ರಿಟಿಶ ಸಾಮಾಜ್ಯ 
ದ್ದಾಗ, ' ಡಿಕ್ಕಿನಿಶಿ ' ಘಟಕ್ಕೊ ಟ ದೊರೆತಿದೆ ದಲ್ಲಿಯೇ ಅತಿ ಹೆಚ್ಚು ಪ್ರಸಾರವುಳ್ಳ ' ಡೇಲಿ 
ಯೆಂಬ ಸುದ್ದಿ ತಿಳಿದುಬಂತು, ಅ೦ದರೆ ಎಕ್ಷಪ್ರೆಸ್ ' ಮೊದಲಾದ ವೃತ್ತಪತ್ರಿಕೆಗಳ 
ಇಂಗ್ಲೀಷ್ ಕಾನೂನಿನ ಪ್ರಕಾರ ೬ ತಿಂಗಳ ಒಡೆಯ . ' ಡೇಲಿ ಮೇಲ್' ಮುಂತಾದ ಇನ್ನು 
ಅವಧಿಯ ತನಕ ಎಂದರೆ ಮುಂದಿನ ಎಪ್ರಿಲ್ ಹಲವು ಪ್ರಮುಖ ಪತ್ರಿಕೆಗಳ ಸಂಪಾದಕರೆಲ್ಲ 
ವರೆಗೆ, ಅವಳು ಪುನರ್ವಿವಾಹ ಮಾಡಿಕೊಳ್ಳಲು ಒಂದೆಡೆ ಕಲೆತು , ಅರಸನಿಗೆ ಸಂಬಂಧಿಸಿದ 
ಬರುವಂತಿಲ್ಲ. ಇದೊಂದು ಆತಂಕದ ವಾರ್ತೆಗಳ ವಿಷಯದಲ್ಲಿ ಸ್ವಯಂನಿರ್ಬಂಧವನ್ನು 
ವಿಷಯವೆಂದು ಕಂಡರೂ - ಅರಸನ ಸಿಂಹಾ ಹಾಕಿಕೊಂಡರು. 
ಸನಾರೋಹಣವು ಮರುವರ್ಷದ ಮೇ ತಿಂಗಳ 
ಲ್ಲಿ ತಾದ್ದರಿಂದ ಆಗ , ಪರಿಸ್ಥಿತಿಯನ್ನು ಸರಿಪಡಿ ನವೆಂಬರ ೧೩ಕ್ಕೆ ಹೊಸ ಪಾರ್ಲಿಮೆಂಟಿನ 
ಸಬಹುದೆಂದು ಅರಸನು ಸಮಾಧಾನ ತಳೆದನು . ಉದ್ಘಾಟನಾ ಸಮಾರಂಭವು ಜರುಗಿತು. 

ಅದಕ್ಕಿಂತ ಮೊದಲು ಅರಸನು ಇನ್ನೊಂದು ದಣಿದು ಬಂದಿದ್ದ ರಾಜನು ತನ್ನ 'ಕೋಟಿ' ಗೆ 
ಮಹತ್ವದ ಸಂಗತಿಯತ್ತ ಗಮನ ಕೊಡಬೇಕಾ ವಿಶ್ರಾಂತಿಗೆಂದು ಹೋದಾಗ, ಅವನಿಗಾಗಿ 
ಗಿದ್ದಿತು. ಅಮೇರಿಕೆಯ ಪತ್ರಿಕೆಗಳು ಘಟಸೊ ಕೆ೦ಪು ಲಕೋಟೆಯ ಒ೦ದು ಕಾಗದ ಕಾದಿ 
ಟದ ಸುದ್ದಿಯನ್ನು ಅತ್ಯಂತಿಕ ವಿವರದಲ್ಲಿ ಪ್ರಕ ದಿತು : 
ಟಿಸಿ ಆಕೆ ಸ್ವತಂತ್ರಳಾದೊಡನೆಯೆ ಎಡ್ವರ್ಡ್ ಅದನ್ನು ಬರೆದಾತ ಅರಸನ ಆಪ್ತಕಾರದ 
ದೊರೆ ಅವಳನ್ನು ಮದುವೆಯಾಗಲಿದ್ದಾನೆಂದು ಅಲೆಗ್ಲಾಂಡರ್‌ ಹಾರ್ಡಿ೦ಜನೇ . ಹೆಚ್ಚು 
ಘಂಟಾಘೋಷವಾಗಿ ಭವಿಷ್ಯ ಸಾರಿಬಿಟ್ಟವು. ದುಂಡುಸುತ್ತದೆ ನೇರವಾಗಿ ವಿಷಯ ಪ್ರವೇಶ 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಮಾಡಿ ಅವನು ಮಿಸೆಸ್ ಸಿಂಪ್ಸನ್ನಳೊಡನೆ ಅರ ವುದಕ್ಕೆ ಸರಕಾರವು ಸಾಕಷ್ಟು ಒತ್ತಾಯವನ್ನು 
ಸನ ಸ್ನೇಹದ ಸಂಗತಿಯನ್ನು ಅಮೆರಿಕದ ಪತ್ರಿ ತಂದೇ ತರುವುದು, ” 
ಕೆಗಳಲ್ಲೋದಿಪ್ರಜೆಗಳು ವ್ಯಸ್ತರಾಗಿದ್ದಾರೆಂದೂ “ ತರಲಿ , ಆದರೆ ನನ್ನನ್ನವರು ತಡೆಯಲಾ 
ಬ್ರಿಟಿಶ ಪತ್ರಿಕೆಗಳು ಇನ್ನು ಈ ವಿಷಯ ಹೆಚ್ಚು ರರು . ಸಿಂಹಾಸನವು ನನಗೆ ದಕ್ಕಲಿ, ಬಿಡಲಿ : 
ಕಾಲ ಮೌನವಾಗಿರಲಾರವೆಂದೂ ಹೇಳಿದ್ದ . ನಾನು ನಿನ್ನನ್ನು ಮದುವೆಯಾಗುವುದು ಖಂಡಿತ!” 
ಮಂತ್ರಿ ಮಂಡಲದ ಪ್ರಮುಖರು ಅಂದೇ ರಾತ್ರಿ ಆಗ ವ್ಯಾಲಿಸಳಿಗೆ ತನ್ನ ಪ್ರಿಯಕರನು ಈ 
ಸಭೆ ಸೇರಿ ಈ ವಿಚಾರವನ್ನು ಚರ್ಚಿಸುವರೆಂದೂ ವಿಷಯದಲ್ಲಿ ದೃಢವಾದಿಯೂ ಛಲದಂಕನೂ 
ಅರಸನು ಹಟ ಹಿಡಿದರೆ ಮಂತ್ರಿಮಂಡಲ ರಾಜೀ ಇರುವನೆಂಬುದು ಖಚಿತವಾಯಿತು. 
ನಾಮೆ ಕೊಡುವುದೆಂದೂ ತಿಳಿಸಿದ್ದ . ಬೇರೆ “ ವ್ಯಾಲಿಸ್ , ನಾಳೆಯೇ ನಾನು ಬಾಲ್ಡ್ವಿನ್ನ 
ಮಂತ್ರಿ ಮಂಡಲ ರಚಿಸಲು ಯಾರೂ ಮುಂದೆ ನನ್ನು ಕರೆಯಿಸಿ ಹೇಳಿಬಿಡುವೆ. ನಮ್ಮ ಮದು 
ಬರಲಾರರು, ಸಾರ್ವತ್ರಿಕ ಚುನಾವಣೆಗಳನ್ನೇ ವೆಗೆ ಸರಕಾರವೂ ಜನತೆಯೂ ಸಮ್ಮತಿಕೊಡ 
ನೀವು ಏರ್ಪಡಿಸಬೇಕಾದೀತು ಎಂದೂ ನಮ್ಮ ದಿದ್ದಲ್ಲಿ, ನಾನು ಸಿಂಹಾಸನವನ್ನು ಬಿಟ್ಟು ಕೊ 
ವಾದ ಬೆದರಿಕೆ ಹಾಕಿದ್ದ .“ಉಳಿದಿರುವ ಒಂದೇ ಡುವೆನೆಂದು ಸ್ಪಷ್ಟ ಪಡಿಸಿಬಿಡುವೆ. ” 
ಮಾರ್ಗವೆಂದರೆ ಶ್ರೀಮತಿ ಸಿಂಪ್ಸನ್ ಕೂಡಲೇ ಸಿಂಹಾಸನ ತ್ಯಾಗದ ವಿಚಾರವನ್ನು ಅವನ 
ವಿದೇಶ ಪ್ರಯಾಣ ಮಾಡುವುದು ' ಎಂದು ಬಾಯಿಂದ ಮೊದಲ ಬಾರಿ ಕೇಳಿದ ವ್ಯಾಲಿಸ್ 
ಕೊನೆಗೆ ಆತ ಒ೦ದು ಕೊನೆಯಚ್ಚರಿಕೆಯನ್ನೆ ಸಣ್ಣ ಮಗುವಿನಂತೆ ಅಳತೊಡಗಿದಳು . 
ಕೊಟ್ಟಿದ್ದ . 

ಹೀಗೆ ದೊರೆ ವ್ಯಾಲಿಸಳನ್ನು ದೇಶ ಬಿಟ್ಟು 
ಪತ್ರವನ್ನೂ ದಿ ರಾಜನು ತತ್ತರಿಸಿದನು. ಹೊಗಗೊಡಲಿಲ್ಲ. ತನ್ನ ಪ್ರಿಯಕರನು ಏಕಾಂ 
ಇಷ್ಟು ಬೇಗ ಈ ಘರ್ಷಣೆ ಬಂದೊದಗೀತೆ೦ದು ಗಿಯಾಗಿ ಹೋರಾಡುವಾಗ ಅವಳಿಗೂ ಅವ 
ಅವನಿಗನಿಸಿರಲಿಲ್ಲ. ಅವನಿಗೆಕೋಪವೂ ಉಕ್ಕಿ ನನ್ನು ಬಿಟ್ಟು ಹೋಗುವ ಮನಸ್ಸಾಗಲಿಲ್ಲ. 
ಬಂತು. ತಾನು ಪ್ರೀತಿಸಿ ಮದುವೆಯಾಗಬೇ - ಎಡ್ವರ್ಡ್ ದೊರೆಗೆ ಇದೇ ಆಶ್ಚರ್ಯ. 
ಕಿದ್ದ ಸ್ತ್ರೀಯನ್ನು ತನ್ನ ದೇಶದಿಂದ ತಾನೇ ಹಾರ್ಡಿ೦ಜೆ ಈ ಪತ್ರವನ್ನು ಬರೆಯುವುದಕ್ಕೆ 
ಹೊರಗೆ ಹಾಕಬೇಕೆನ್ನುವ ವಿಚಾರವೇ ಅವನಿಗೆ ಏನು ಉದ್ದೇಶವಿರಬಹುದು ? ಮಂತ್ರಿ ಸಂಪು 
ಸಹಿಸದಾಯಿತು. 

ಟದ ಆಂತರಿಕ ವಿಚಾರ ಇವನಿಗೆ ಹೇಗೆ ತಿಳಿ 
ಮರುದಿನ ಅವನು ವ್ಯಾಲಿಸಳನ್ನು ಕರೆಯಿಸಿ ಯಿತು ? ಬಾಲ್ಯ ವಿನ್ಯ ನೇ ಈ ಪತ್ರವನ್ನು ಹೇಳಿ 
ಕೊ೦ಡು ಆ ಪತ್ರವನ್ನು ತೋರಿಸಿದನು . ಅವ ಬರೆಯಿಸಿರಬಹುದೆ? ಅಥವಾ ಎಷ್ಟರ ಮಟ್ಟಿಗೆ 
ಳಿಗೆ ಗಾಬರಿಯಾಗಿ ಏನೂ ತೋಚಲಿಲ್ಲ . ತಾನು ವ್ಯಾಲಿಗಳನ್ನು ನೆಚ್ಚಿಕೊಂಡಿದ್ದೆನೆ 
ಬಿಗಿದ ಕಂಠದಿಂದ “ ಹಾರ್ಡಿ೦ ಹೇಳಿದಂತೆ ಎಂಬುದನ್ನು ಪರೀಕ್ಷಿಸಲಿಕ್ಕಿರಬಹುದೆ ? ರಾಜೀ 
ನಾನು ಇಲ್ಲಿಂದ ಕೂಡಲೇ ಹೊರಡುವುದು ನಾಮೆಯ ಬೆದರಿಕೆಯ ಬಡಿಗೆಯನ್ನೆ ಆತನ 
ಲೇಸೆಂದು ಕಾಣುತ್ತದೆ ” ಎಂದಳು. 

ಹೃದಯದಕೋಮಲ ಭಾವನೆಗಳಿಗೆ, ಅನಿಂದ್ಯ 
“ ಇಲ್ಲ. ಅಂಥ ಯಾವ ಕೆಲಸವನ್ನೂ ವಾದ ತನ್ನ ಸ್ವಾಭಿಮಾನಕ್ಕೆ ಪೆಟ್ಟನ್ನು ಕೊಡ 
ಮಾಡುವುದಕ್ಕೆ ನಾನು ಒಪ್ಪಲಾರೆ . ” ಲೆತ್ನಿಸಿದ್ದು ದು, ರಾಜನ ಮರ್ಮಕ್ಕೆ ತಾಗಿತು. 

“ ಹಾರ್ಡಿ೦ಜಲಿ ಬರೆದ ವಿಷಯವೆಲ್ಲವೂ ಕೂಡಲೇ ಬಾಲ್ಯ ವಿನ್ ಮತ್ತು ಇತರರನ್ನು 
ನಿಜವೇ ಆಗಿದೆ. ನೀವು ನನ್ನನ್ನು ಬಿಟ್ಟು ಕೊಡು ಮಾತಾಡಿಸುವ' ಉದ್ಯೋಗಕ್ಕೆ ಅಣಿಯಾದನು. 


ಸಿಂಹಾಸನ ತ್ಯಾಗ 

೧೨೯ 
ಈ ಕೆಲಸಕ್ಕೆ ಯಾರಾದರೂ ಒಬ್ಬ ' ಸಂಧಿ ಇದೆಯೇ , ಇಲ್ಲವೆ ಎಂಬುದರ ಇತ್ಯರ್ಥವನ್ನು 
ವಿಗ್ರಹಿ' ಬೇಕಲ್ಲ, ಆದಕ್ಕಾಗಿ ದೊರೆಯು ನಾನು ಕಂಡುಕೊಳ್ಳಬೇಕಾಗಿದೆ.” 

ನ್ನ ಕಾಲೇಜ್ ಸಹಪಾಠಿಯೂ ರಾಜಕೀಯ ಬಾಲ್ಯ ವಿನ್ ಅಲ್ಲಿಂದ ನೈತಿಕ ಮೌಲ್ಯಗಳ 
ಸಲಹೆಗಾರನೂ ಆಗಿದ್ದ ಸರ್ ವಾಲ್ವರ್ ಬ್ರಿಟಿಶ ಪರಂಪರೆಯ ಮಾತಿನ ಚರಿತ ಚರಣ 
ಮ್ಯಾಂಕ್ಷನ್ * ನನ್ನು ಒಪ್ಪಿಸಿದನು. ಮುಂದಿನ ಮಾಡಿ, ದೊರೆ ಆಕೆಯೊಡನೆ ಬೇಕಾದ ಸ್ನೇಹ 
ಘಟನಾತ್ಮಕ ವಾದವಿವಾದದ ಎಳೆಗಳನ್ನು ಸಾವ ಸಂಬಂಧವನ್ನಿಟ್ಟುಕೊಳ್ಳಲಿ. ವಿಧ್ಯುಕ್ತ ಹೆಂಡತಿ 
ಧಾನದಿಂದ ಹೊಂದಿಸಲೆಳಸಿದ ಮ್ಯಾಂಕ್ಷನ್ ಯಾಗಿ ಆಕೆ ಬಾಳುವುದು ಜನಕ್ಕೆ ತಾಳಿ ಕೊಳ್ಳ 
ಈ ರುದ್ರ ನಾಟಕದ ತೆರೆಯ ಮರೆಯಲ್ಲಿ ತುಂಬ ಲಾಗದ ವಿಷಯವಾದೀತು ಎಂದು ಹೇಳಿದ. 
ಶ್ರಮಿಸಿದ. 

ಇಬ್ಬರ ದೃಷ್ಟಿಕೋನವೂ ಹೀಗೆ ನಿಚ್ಚಳವಾಗಿ 
- ಆಡಿದಂತೆ ದೊರೆ ತನ್ನ ಮುಖ್ಯಮಂತ್ರಿ ಬೇರೆಯಾಗುವುದೆಂದು ಅರಿತು ಡೇವಿಡ” 
ಯನ್ನು ಕರೆಯಿಸಿದ. ಇಬ್ಬರೂ ತಕ್ಷಣ ಮುಖ್ಯ ಹೇಳಿದ 
ವಿಷಯಕ್ಕಿಳಿದರು. 

“ ನಾನಂತೂ , ಮುಂದಿನ ವರ್ಷ ಅವಳನ್ನು 
- ಬಾಲ್ಯ ವಿನ್ ಹೇಳಿದ : " ತಾವು ಒಬ್ಬ ಗಂಡ ಮದುವೆಯಾಗುವ ನಿರ್ಧಾರ ಮಾಡಿದ್ದೇನೆ. 
ಬಿಟ್ಟವಳನ್ನು ಮದುವೆಯಾಗುವುದು ನನ್ನ ನಿಮ್ಮ ಮಂತ್ರಿಮಂಡಲಕ್ಕೆ ಅದು ಸಂಮತವಾ 
ಸಹೋದ್ಯೋಗಿಗಳಿಗೆ ಎಳ್ಳಷ್ಟೂ ಸರಿ ಬಂದಿಲ್ಲ, ದರೆ, ತೃಪ್ತ ಜೀವನದ ಹಿನ್ನೆಲೆಯಲ್ಲಿ ಒಳ್ಳೆಯ 
ಜನತೆ ಕೂಡ ಇದನ್ನೆ೦ದಿಗೂ ಮನ್ನಿ ಸದು. ರಾಜನಾಗಿ ಬಾಳಬೇಕೆಂಬುದು ನನ್ನ ಹಿರಿಯಾಸೆ 
ತಾವು ಯಾರೊಡನೆಯೂ ಸ್ನೇಹ ಬೆಳೆಯಿಸ ಯಾಗಿದೆ. ನಿಮ್ಮ ಸರಕಾರವು ಮದುವೆಯನ್ನು 
ಬಹುದು, ಆದರೆ ತಮ್ಮನ್ನು ಮದುವೆಯಾಗುವ ಮನ್ನಿಸದೇ ಇದ್ದಲ್ಲಿ, ಇಬ್ಬರ ನಡುವೆ ತಡೆಯಾಗಿ 
ವ್ಯಕ್ತಿ ಇಂಗ್ಲೆಂಡಿನ ರಾಜಿಯಾಗಿ ತಮ್ಮ ಬಂದ ಸಿಂಹಾಸನವನ್ನು ಬಿಟ್ಟು ಕೊಡಲು ನಾನು 
ಜೊತೆಗೇ ಸಿಂಹಾಸನದ ಮೇಲೆ ಕೂಡುವವ ಸಿದ್ದ ! ” 
ಳಾದ್ದರಿಂದ ನಾವು ಕೈ ಹಾಕಬೇಕಾಗಿದೆ.” - ಬಾಲ್ಯ ವಿನ್ ಆ ಮಾತು ಕೇಳಿ ನಿಜ ಕೂ . 
- “ ನಿಮ್ಮ ವಿಚಾರ ತಿಳಿಯಿತು. ಸಮಗ್ರ ಗಾಬರಿಯಾದನು. ಇದುವರೆಗೆ ಅವನ ಮೊಗದಲ್ಲಿ 
ಬ್ರಿಟಿಶ ಜನತೆಯ ಅಭಿಪ್ರಾಯವನ್ನು ನೀವೊಬ್ಬರೆ ತೋರುತ್ತಿದ್ದ ಕೃತ್ರಿಮ ಸಾವಧಾನವು ಸುಕ್ಕು 
ಅರಿತವರಂತೆ ಹೇಳುತ್ತಿದ್ದೀರಿ. ನಾನೂ ಅವರ ಗಟ್ಟಿತು. ಹೆಚ್ಚು ಮಾತನಾಡದೆ ಅಲ್ಲಿಂದ ಹೊರ 
ಅಭಿಪ್ರಾಯವನ್ನು ಪ್ರತಿನಿಧಿಸಬಲ್ಲೆ . ಅದೇ ಬಿದ್ದನು. 
ನಿದ್ದರೂ ನನ್ನ ದೃಷ್ಟಿಯಿಂದ ನಾನು ವಿಚಾರ ಸರಕಾರದ ಇತರ ಪ್ರಮುಖ ವ್ಯಕ್ತಿಗಳೊಡನೆ 
ಮಾಡಬೇಕಾಗುತ್ತದೆ. ಮಿಸೆಸ್ ಸಿಂಪ್ಸನ್ ಆಲೋಚನೆ ನಡೆಸುವ ಮುಂದಿನ ಹೊಣೆಯನ್ನು 
ಎಂಥವಳೆಂಬ ವಿಷಯ ಬೇರೆ ಇರಲಿ . ಆದರೆ ಬ್ಯಾಂಕನ್ನನಿಗೆ ಒಪ್ಪಿಸಿ ಡೇವಿಡ್‌ನು ತನ್ನ ಮನೆ 
ಮದುವೆಯ ಬಗ್ಗೆ ಒಬ್ಬ ಸಾಮಾನ್ಯ ಪ್ರಜೆಗೆ ಜನದತ್ತ ತಿರುಗಿದನು . ಇದುವರೆಗೆ ತನ್ನ ಕುಟ. ೦ 
ಇರುವ ಸ್ವಾತಂತ್ರವು ಈ ದೇಶದ ರಾಜನಿಗೆ ಬದ ಯಾರೊಂದಿಗೂ ಅವನು ಈ ವಿಷಯವನು . 

ಪ್ರಸ್ತಾಪಿರಲಿಲ್ಲ. ಹಡೆದ ತಾಯಿ ಇದಳು. 
* ಈ ಮಾ೦ಕ್ಷನ್ ಭಾರತೀಯರಿಗೆ ಪರಿಚಿತ ಪ್ರೀತಿಯ ತಂಗಿ ಮೇರಿ ಇದಳು. ತಂಗಿ 
ನಾದ ವ್ಯಕ್ತಿಯೇ . ಹೈದರಾಬಾದಿನ ನಿಜಾಮ ರಂತೂ ಸರಿಯೆ . 
ನಿಗೂ ಅವನು ಸಲಹೆಗಾರನಾಗಿದ್ದನು. ಮೊದಲಿಗೆ ತನ್ನ ತಾಯಿ , ತಂಗಿ ಇವರಿಬ್ಬ 
D - 4 17 


೧೩೦. 


ಕಸ್ತೂರಿ, ಡಿಸೆಂಬರ್ ೧೯೫೯ 


ರನ್ನು ಏಕಾಂತದಲ್ಲಿ ಕಂಡು, ತಾನು ಸಿಂಪ್ಪನ್ನ ಬಿಡುವುದೆಂದರೆ ಆ ಪವಿತ್ರ ಕರ್ತವ್ಯವನ್ನು 
ಳೊಡನೆ ಮದುವೆಯಾಗುವ ನಿರ್ಧಾರ ಮಾಡಿ ಕಡೆಗಣಿಸಿ, ಹೀಗಳೆದಂತೆ ಆಗುವುದಿಲ್ಲವೆ ? " 
ದ್ದಾಗಿಯ ಸರಕಾರದವರ ಒಪ್ಪಿಗೆ ಇಲ್ಲವಾ ಎಂದು ತಾಯಿ ನುಡಿದಳು. 
ದುದರಿಂದ ಆ ಬಗ್ಗೆ ಸಂಧಾನ ನಡೆದುದಾಗಿಯೂ ಡೇವಿಡ್ನಿಗೆ ಕರ್ತವ್ಯಪರಾಜುಖನಾಗುವ 
ವಿವರಗಳನ್ನು ತಿಳಿಸಬೇಕಾದರೆ ಡೇವಿಡ್ನಿಗೆ ಪ್ರಶ್ನೆಯೇ ಇರಲಿಲ್ಲ. ಯುವರಾಜನಾಗಿದ್ದಾಗಿ 
ಬಲು ಕಷ್ಟದ್ದಾಗಿ ಪರಿಣಮಿಸಿತು. 

ನಿಂದಲೂ ಎಲ್ಲರ ಮನಮೆಚ್ಚುವಂತೆ ಅತ್ಯಂತ 
ಈ ಇಬ್ಬರೂ ಹೆಂಗಳೆಯರು ಅತ್ಯಂತ ಸಹಾನು ಆಸ್ಥೆಯಿ೦ದ ತನ್ನ ಕರ್ತವ್ಯವನ್ನು ನೆರವೇರಿ 
ಭೂತಿಯಿಂದ ಅವನ ಮಾತನ್ನು ಕೇಳಿದರು. ಸುತ್ತ ಬಂದಿದ್ದ, ತನ್ನ ಮದುವೆಯ ಮಟ್ಟಿಗೆ 
ಡೇವಿಡ್ನು, ಸಿಂಹಾಸನವನ್ನು ಬಿಡಲೂ ಸಿದ್ದ ತನ್ನ ಸ್ವಾತಂತ್ರ್ಯವನ್ನು ಕಾಯ್ದು ಕೊಳ್ಳುವ 
ಎಂಬುದಾಗಿ ಬಾಲ್ಯ ವಿನನಿಗೆ ಹೇಳಿದ ಮಾತನ್ನು ಉದ್ದೇಶ ತನ್ನದಿದೆಯೆಂದು ವಿವರಿಸನೋಡಿದನು. 
ಪುನರುಚ್ಚರಿಸಿದಾಗ ಅವರೂ ಕಕ್ಕಾವಿಕ್ಕಿ - ಹಳೆಯ ಕಾಲದ ಹೆಂಗಸು ಆಕೆ ! ಅದೆಂತು 
ಯಾದರು. 

ಒಪ್ಪಿಯಾಳು ? ಇನ್ನು ಅವಳ ಸ್ತ್ರೀ ಹೃದಯ 
* ಡೇವಿಡ್ , ರಾಜನಾದವನ ಮೇಲೆ 'ದೊಡ್ಡ ವನ್ನೆ ಅಲುಗಿಸಬೇಕೆನ್ನುವ ದೃಷ್ಟಿಯಂದ ದೊರೆ 
ಕರ್ತವ್ಯದ ಹೊಣೆ ಇದೆ. ಸಿಂಹಾಸನವನ್ನು ತಾಯಿಯಲ್ಲಿ ಪ್ರಾರ್ಥಿಸಿದ 


* ಬಟ್ಟೆ ಗಳ ಶುಭತೆಗೆ ಮತ್ತು ಬಾಳ್ವಿಕೆಗೆ 


ಕಸ್ತೂರಿ 
ಬಾರ್ ಸೋಪ್ 


ತಯಾರಕರು : ಶ್ರೀರಾಮಕೃಷ್ಣ ಆಯಿಲ್ ಮಿಲ್ಸ್ , ತುಮಕೂರು 

ಹೆಡ್ ಆಫೀಸ್: ಮಂಗಳೂರು 


ಸಿಂಹಾಸನ ತ್ಯಾಗ 

೧೩೧ 
“ ಅಮಾ , ಒಂದು ಬಾರಿ ನೀನು ಸಿಂಪ್ಸನ್ನ ಲ್ಲಿ ಅದರ ಬಗ್ಗೆ ಸರಕಾರವು ಒತ್ತಾಯವನ್ನು 
ಇನ್ನು ಭೆಟ್ಟಿಯಾಗುವುದಕ್ಕೆ ಸಮ್ಮತಿಸುವೆಯಾ? ತರುವುದಾದರೂ ಹೇಗೆ? 
ಒಂದೇ ಒಂದು ಬಾರಿ ನಿನ್ನ ಸೊಸೆಯಾಗಿ ಬರುವ ನಿಜವಾಗಿಯೂ ಅದೊಂದು ಒಳ್ಳೆಯ ಸೂಚ 
ಆಕೆ ಎಂಥವಳು ಎಂಬುದು ನಿನಗೆ ತಿಳಿದೀತು. ನೆಯಾಗಿದ್ದಿತು. ಕೊನೆಯ ಮಾತನ್ನು ಅವನು 
- ನಿನ್ನ ಮಗನ ಕೈ ಹಿಡಿಯಲು ಅಪಾತ್ರಳೆಂದಿಗೂ ಮಂತ್ರಿ ಸಭೆಯಲ್ಲಿಯೂ ಹೇಳಿದ್ದ. ಸಿ 
- ಅಲ್ಲ ಎಂಬುದು ನಿನಗೆ ಮನವರಿಕೆಯಾದೀತು. ” ಆದರೆ ತನ್ನ ವಿವೇಕವು ಇದನ್ನೊಪ್ಪಲಿಲ್ಲ 

“ ಊ೦ ಹು , " ಡೇವಿಡ್‌ನ ಹಡೆದ ತಾಯಿ ಎಂದು ರಾಜನು ತನ್ನ ಆತ್ಮಚರಿತ್ರೆಯಲ್ಲಿ ಹೇಳಿ 
ಯಾಗಿ ಆಕೆ ಆ ಸೂಚನೆಗೆ ಸಿದ್ಧಳಿದ್ದಿರಬ- ದ್ದಾನೆ. 
ಹುದು. ಆದರೆ ರಾಜಮಾತೆಯಾಗಿ ಅವಳನ್ನು ಸಿಂಹಾಸನಾರೋಹಣವು ಮುಖ್ಯತಃ ಒಂದು 
ಭೇಟಿಯಾಗುವ ಮಾತಿಗೆ ಕೊನೆಗೂ ಆಕೆ: ಒಪ್ಪ ಧಾರಿಕ ಸಮಾರಂಭವಾಗಿರುತ್ತದೆ. ರಾಜನಾದ 

ವನಿಗೆ ಪವಿತ್ರ ತೈಲದ ಲೇಪನವಾದ ಮೇಲೆ 
- ಅಲ್ಲಿಂದ ತಮ್ಮ೦ದಿರ ಸರತಿ, ಹಿರಿಯ ತಮ್ಮ ಆತನು ಕೈಯಲ್ಲಿ ಬೈಬಲ್ಲನ್ನು ಹಿಡಿದುಕೊಂಡು, 
ನಾದ ಚಾರ್ಜ್ , ವ್ಯಾಲಿಸ್ ಡೇವಿಡರ ಪ್ರೇಮ ' ನಾನು ಇ೦ಗ್ಲಂಡಿನ ಚರ್ಚಿನ ತತ್ವ ಸಂಪ್ರ 
ವನ್ನು ಚೆನ್ನಾಗಿ ಅರಿತವನಾಗಿದ್ದ . ಅವರು ದಾಯಗಳನ್ನು ಎತ್ತಿಹಿಡಿಯುತ್ತೇನೆ' ಎಂದು 
ಮದುವೆಯಾಗುವ ವಿಷಯದಲ್ಲಿ ಅವನ ಸಂಪೂ - ಸಾರಿದೀಕ್ಷಾಬದ್ದನಾಗಬೇಕಾಗುತ್ತದೆ. ಘಟ 
* ರ್ಣ ಸಮ್ಮತಿ ಇದ್ದರೂ ಸಿಂಹಾಸನವನ್ನು ಬಿಟ್ಟು ಸ್ಫೋಟವು ನಿಷಿದ್ಧವೆಂದು ಇಂಗ್ಲೆಂಡಿನ ಚರ್ಚಿನ 
ಕೊಡುವ ವಿಷಯದಲ್ಲಿ ಅಚಲ ವಿರೋಧವನ್ನು ತತ್ವವಿರುವಾಗ ತಾನು ತನ್ನ ಅಂತರಾಳದಲ್ಲಿ 
ತೋರಿದ, ಉಳಿದಿಬ್ಬರು ತಮ್ಮಂದಿರಾದ ವ್ಯಾಲಿಸಳೊಡನೆ ಮದುವೆಯಾಗುವ ವಿಚಾರ 
ಹ್ಯಾರಿ ಮತ್ತು ಬರ್ಟ್ ಭರತ ಶತ್ರುಘ್ನರಜೋಡಿ ವನ್ನು ಹುದುಗಿರಿಸಿಕೊಂಡು, ಮೇಲಿನ ತತ್ರದ 
ಯನ್ನು ನೆನಪಿಗೆ ತರುವಂತಿದ್ದರು. ಅಣ್ಣನ ಪಾಲನೆ ಮಾಡುತ್ತೇನೆ ಎಂದು ಸಾರುವುದು ಅವ 
« ವಿಷಯದಲ್ಲಿ ಕಳಕಳಿ ಇತ್ತಲ್ಲದೆ, ಅದ ಕ್ಕೂ ನಿಗೆ ಸರಿ ಎನಿಸಲಿಲ್ಲ . ಆದುದರಿಂದ, ಪಟಾಬಿ 
ಹೆಚ್ಚು ಅವರು ಏನನ್ನು ಮಾಡುವ ಹಾಗಿದ್ದರು ? ಷೇಕಕ್ಕೆ ಮುಂಚೆಯೇ ತನ್ನ ಮದುವೆಯ 

ವಿಚಾರವನ್ನು ಮುಗಿಸಿಬಿಡಬೇಕೆಂದು ಅವನು 

ನಿರ್ಧಾರ ಮಾಡಿದ, 
ಮ೦ತ್ರಿಸಂಪುಟದಲ್ಲಿ ರಾಜನ ನಿಕಟವರ್ತಿ 

ಈ ವೇಳೆಗೆ ವ್ಯಾಲಿಗಳಿಗೆ ಬೇರೊಂದು 
ಗಳೂ ಒಬ್ಬಿಬ್ಬರಿದ್ದರು. ಅವರಲ್ಲಿ ಯುದ್ದ ಸೂಚನೆ ಬಂದಿತು. ಅದೆಂದರೆ ಅನುಲೋಮ 
- ಮಂತ್ರಿ ಕೂಪರ್ ಒಬ್ಬ , ಆತನು ಒಂದು ವ್ಯಾವ ಪದ್ದತಿಯಿಂದ ವ್ಯಾಲಿ ಸಳು ಅರಸನನ್ನು ಮದುವೆ 

ಹಾರಿಕ ಸೂಚನೆಯನ್ನು ಮುಂದಿಟ್ಟನು. ಹೇಗೂ ಯಾಗುವುದು. ಎಂದರೆ ಉಚ್ಚ ಕುಲದವನೊಬ್ಬ 
- ೫ ತಿಂಗಳ ವರೆಗೆ ವ್ಯಾಲಿಸ್ ಪುನರ್ವಿವಾಹ ನನ್ನು ಅವನಿಗಿಂತ ಕೆಳಮಟ್ಟದ ಕುಲಜಾತೆಯು 
ವಾಗುವಂತಿಲ್ಲ. ಅಷ್ಟರಲ್ಲಿ ರಾಜಾರೋಹಣ ಮದುವೆಯಾಗುವುದಾದರೆ ಅವಳಿಗೆ ಇತರ ಎಲ್ಲ 
ಸಮಾರಂಭವು ಬರುತ್ತದೆ. ಒಮ್ಮೆ ಪಟ್ಟಾಭಿಷೇಕ ಸ್ಥಾನ- ಮಾನಗಳು ದೊರೆಯುವವು. ಆದರೆ ಆಕೆ 
ಕಾಠ್ಯಕ್ರಮವು ಮುಗಿದಮೇಲೆ, ಈಗಿನ ವಾತಾ ಗಾಗಲಿ ಅವಳ ಮಕ್ಕಳಿಗಾಗಲಿ ತಂದೆಯ ಆನು 
- ವರಣದ ಕಾವು ಸಡಿಲಾದ ಮೇಲೆ, ಮದುವೆಯಾ ವಂಶಿಕ ಹಕ್ಕುಗಳು ದಕ್ಕುವುದಿಲ್ಲ. ವಾಲಿಸ್ 
ಗಲು ಬಂದೇ ಬರುತ್ತದೆ ! ಯಾವ ಘಟನೆ ನಡೆದಿ ದೊರೆಯ ವಿಧ್ಯುಕ್ತ ಹೆಂಡತಿಯಾಗಿರಬಹುದು. 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಆದರೆ ಅಫಿಷಿ ಕ ಮಹಾರಾಣಿಯಾಗಲು ಬರುತ್ತಿ ಹೆಂಡತಿಯಾಗುವವಳು ಇಡೀ ಬ್ರಿಟಿಶ ಸಾಮಾ 
ಡಿಲ್ಲ. ಅವಳ ಸಂತಾನಕ್ಕೆ ಸಿಂಹಾಸನವೇರುವ ಜ್ಯದ ರಾಜಿಯಾಗುತ್ತಾಳೆ. ಅವರೆಲ್ಲರಿಗೆ 
ಹಕ್ಕು ಇರುತ್ತಿದ್ದಿಲ್ಲ. ಈ ಬಗೆಯ ಅನುಲೋಮ, ಕೇಬಲ್ ಕಳಿಸಿ, ಅಭಿಪ್ರಾಯ ತಿಳಿಯಲೇ ?” 
ವಿವಾಹವನ್ನು ರಾಜವಂಶದಲ್ಲಿ ಮನ್ನಿಸಿದ ಬಗ್ಗೆ “ ಆಗಲಿ, ಹಾಗೆ ಮಾಡಿರಿ.” 
ಯುರೋಪಿನ ಕೆಲವು ದೇಶಗಳಲ್ಲಿ ಕಾನೂನು ತಾನು ಈಗಲೇ ಸಾಕಷ್ಟು ಜನಪ್ರಿಯನಾ? 
ಗಳಾಗಿದ್ದು ವು. 

ಗಿರುವ ಆತ್ಮವಿಶ್ವಾಸದಿಂದ, ರಾಜನು ಇದಕ್ಕೆ 
# ಎಸ್ಮಂಡ್ ಹಾರ್ಸ್‌ವರ್ಥನು ಈ ಸೂಚನೆ ಪ್ಪಿದುದೇ ತಪ್ಪಾಯಿತು. ತನ್ನ ಮದುವೆಯ 
ಯನ್ನು ಮಂಡಿಸಿದಾಗ , ವ್ಯಾಲಿಸ್ ಏನನ್ನು ವಿಷಯದಲ್ಲಿ ತಾನು ಸ್ವತಂತ್ರ ಎಂಬ ಸೂತ್ರ 
ತಾನೆ ಹೇಳಬಹುದು ? ಇದು ಅರಸ ಹಾಗೂ ವನ್ನು ತನ್ನದಾಗಿಟ್ಟು ಕೊಂಡಿದ್ದಾಗ ಈಗ 
ಅವನ ಪ್ರಜೆಗಳು ನಿರ್ಣಯಿಸಬೇಕಾದ ವಿಷಯ ತಾನಾಗಿ ಇನ್ನೊಬ್ಬರ, ಅಲ್ಲಿ ಹತ್ತಾರು ಜನರ 
ಎಂದಳು. ಎಡ್ವರ್ಡ್ ದೊರೆಯ ಮುಂದೆ ಈ ಕೈಗೆತನ್ನ ನಿರ್ಣಯವನ್ನು ಒಪ್ಪಿಸಿದಂತಾಯಿತು. 
ವಿಷಯವನ್ನು ಎತ್ತಿದಾಗ, ಮೊದಲಿಗೆ ಅವನೂ ಡೊಮಿನಿಯನ್ ಮಂತ್ರಿ ಮಂಡಳಗಳು ಒಪ್ಪ 
ಅದಕ್ಕೂ ಪ್ಪಲಿಲ್ಲ. ಆದರೆ ಶಕ್ಯವಿದ್ದಷ್ಟು ಸಹ- ದಿದ್ದರೆ ತಾನಾಗಿ ಪ್ರತಿಕೂಲ ಪರಿಸ್ಥಿತಿಯನ್ನು 
ಕಾರ ಸಾವಧಾನಗಳಿಂದ ಈ ರಾಜಕಿಯ ತಂದುಕೊಂಡಂತಾಯಿತಲ್ಲವೆ ? ತಪ್ಪು ಮಾಡಿದೆ 
ತಿಕ್ಕಾಟವನ್ನು ಬಗೆಹರಿಸಬೇಕೆನ್ನುವ ದೃಷ್ಟಿ ನೆಂದು ರಾಜನೂ ಮಿಡುಕಿದ. ಹಾರ್ಸ್‌ವರ್ತ್ 
ಯಿಂದ ಒಪ್ಪಿ ಈ ದಿಸೆಯಲ್ಲಿ ಮುಂದುವರಿಯ ಕೂಪರ್ , ಮುಂತಾದ ಆಪ್ತ ಸ್ನೇಹಿತರೂ 
ಬಹುದೆಂದು ಕಂಡಿತು . ಮ್ಯಾ೦ಕನ ಸಲಹೆ ಸಾತ್ವಿಕ ಸಂತಾಪದಿಂದ ಕುದಿಯುವಂತಾಯಿತು. 
ಕೆಳಿದಾಗ, ಕ್ಯಾಬಿನೆಟ್ ಇದಕ್ಕೊಪ್ಪಿದರೂ ಮರುದಿನ ನವೆಂಬರ ೨೭ ಕ್ಕೆ ಕ್ಯಾಬಿನೆಟ್ 
ಪಾರ್ಲಿಮೆಂಟಿನ ಮೂಲಕ ಒಂದು ಕಾಯ - ಸಭೆ ! ಸಭೆಯಲ್ಲಿ ಬಾಲ್ಡ್ವಿನ್ ಈ ವಿಷಯದ 
ದೆಯೂ ಪಾಸಾಗಬೇಕಾಗುತ್ತದೆ ಎಂದು ಅವನು ಘಟನೆಗಳನ್ನೆಲ್ಲ ಮಂಡಿಸಿದ್ದ . ಆಗ ಚರ್ಚೆ 
ಹೇಳಿದನು. 

ನಡೆಯುವುದು ಸ್ವಾಭಾವಿಕವೇ ಆಗಿದ್ದಿತು. 
ರಾಜನು ಕೂಡಲೇ ಮತ್ತೊಮ್ಮೆ ಬಾಲ ವಿನ್ನ ಸಾಕಷ್ಟು ಚರ್ಚೆಯೂ ನಡೆಯಿತು. ರಾಜನಿಗೆ 
ನನ್ನು ಕರೆಯಿಸಿದನು . ಅನುಲೋಮ ವಿವಾಹದ ಅ೦ದು ಏನು ನಡೆಯಿತು; ತನ್ನ ಮಂತ್ರಿಮಂಡ 
ಸೂಚನೆಯನ್ನು ಹಾರ್ ಸ್ವರ್ಥನು ಬಾಲ್ಯ ವಿ- ಇವು ಯಾವ ನಿರ್ಣಯವನ್ನು ಕೈಕೊಂಡಿತೆಂದು 
ನನ ಮುಂದೆ ಈಗಾಗಲೇ ತಿಳಿಸಿಯೆ ಇದನು. ತಿಳಿಯುವ ಆತುರ. ಕ್ಯಾಬಿನೆಟ್ ಸಭೆ ಮುಗಿದೊ 

ಬಾಲ್ಯ ವಿನ್ ಹೇಳಿದ: “ ನಾನು ಈ ವಿಷಯ ಡನೆ ಅದರ ಕಾರ ಕಲಾಪಗಳ ಗೊತ್ತುವಳಿ 
ದಲ್ಲಿ ನಿರ್ಧಾರ ಮಾಡಿಲ್ಲ. ಇನ್ನು ಪಾರ್ಲಿ ವರದಿಯು ಸಿದ್ದವಾಗಿ ಕೆಂಪು ಪೆಟ್ಟಿಗೆಯಲ್ಲಿ 
ಮೆ೦ಟಿನ ಮುಂದೆ ಮಸೂದೆಯನ್ನು ತರಬೇ ಹಾಕಿ, ರಾಜನ ಬಳಿಗೆ ಕಳುಹಿಸುವುದು. 
ಕೆ೦ದರೆ ತರುತ್ತೇನೆ. ಆದರೆ ಪಾರ್ಲಿಮೆಂಟು ನೂರಾರು ವರ್ಷಗಳಿಂದ ನಡೆದು ಬಂದ ಪದ್ಧತಿ. 
ಇದಕ್ಕೊಪ್ಪುವುದಿಲ್ಲ. ” 

ರಾಜನು ಆ ಕೆಂಪು ಪೆಟ್ಟಿಗೆಗಾಗಿ ಅಂದು ದಾರಿ 
ಈ “ಪಾರ್ಲಿಮೆಂಟು ಒಪ್ಪುವುದೇ ಇಲ್ಲವೆಂದು ಕಾಯುತ್ತಿದ್ದಾಗಕೊನೆಗೊಮ್ಮೆ ಬಂತು. ಆದರೆ 
ಇಷ್ಟು ಖಾತ್ರಿಯಾಗಿ ಹೇಳಬಲ್ಲಿರಾ ? " 

ಬೀಗ ತೆಗೆದು ನೋಡಿದಾಗ ಅದರಲ್ಲಿ ತನ್ನ 
- “ ಹೌದು. ಏನಿದ್ದರೂ ಈ ವಿಷಯವನ್ನು ಬಗ್ಗೆ ಯಾವ ಒಕ್ಕಣಿಕೆಯೂ ಇರಲಿಲ್ಲ. 
ಮುಂದುವರಿಸಬೇಕೆ೦ದೇ ನಿಮ್ಮ ಇಚ್ಚೆಯಿದ್ದರೆ, ನ್ಯೂ ಯಾರಿಗೆ ಹೋಗಿದ್ದ ಬೀವ‌ಬ ಕ್ಲಿ 
ವಿಚಾರಿಸೋಣ. ಜೊತೆಗೆ ಅದಕ್ಕೂ ಮುಂಚೆ ಧಾವಿಸಿ ಬಂದವನೆ , ವಸಾಹತುಗಳಿಗೆ ಕೇಬಲ್ 
ಬ್ರಿಟಿಶ ವಸಾಹತುಗಳ ಮಂತ್ರಿ ಮಂಡಳ ಳ - ಕಳಿಸಲು ಒಪ್ಪಿದುದರ ಬಗ್ಗೆ ತನ್ನ ಸಂತಾಪ 
ಅಭಿಪ್ರಾಯವನ್ನೂ ಕೇಳಬೇಕಾಗುತ್ತದೆ. ತಮ್ಮ ವನ್ನು ವ್ಯಕ್ತಪಡಿಸಿದನು. 


೧೩೩ 


ಸಿಂಹಾಸನ ತ್ಯಾಗ 
ಸರ್ , ಬಹಳ ದೊಡ್ಡ ತಪ್ಪು ಮಾಡಿದಿರಿ, ಈ ಸೆಣಸಾಟದಲ್ಲಿ ನವೆಂಬರ ತಿಂಗಳು 
ನೀವಾಗಿ ಬಾಲ್ಯ ವಿನ್ನನ ಮುಂದೆ ನಿಮ್ಮ ಕುತ್ತಿಗೆ ಮುಗಿದು, ಡಿಸೆಂಬರ್ ೧ ನೇ ದಿನಾಂಕ ಆಗಮಿ 
'ಯನ್ನು ಒಡ್ಡಿದಂತಾಯಿತು. ತನಗೆ ಅನುಕೂಲ ಸಿತು. ಈ ತಿಂಗಳಾರಂಭದಿಂದ ಘಟನೆಗಳು 
ವಾಗುವಂತೆ ಅವನು ಕೇಬಲ್ ಕಳಿಸಿದ್ದಾನೆ. ತೀವ್ರಗತಿಯಿಂದ ಸಾಗಿದುವು. ದೈವವು ಬರಿಡೆ 
ವಸಾಹತಿನವರು ನಕಾರಾತ್ಮಕವಾಗಿ ಉತ್ತರ ದ್ದಾ ಗ, ಪ್ರತಿಕೂಲ ಸನ್ನಿವೇಶಗಳು ಯಾವ 
ಕಳಿಸುವುದು ಖಂಡಿತ.” ಎಂದನು. ಆದರೆ ಯಾವ ದಿಶೆಯಿಂದ ಬರುತ್ತವೆಯೋ ಹೇಳಲು 
ಹೆದೆಯಿಂದ ಬಾಣವು ನುಸುಳಿದಿತು. ಇನ್ನೇನೂ ಬಾರದು ! ಅಂಥ ಒಂದು ಸನ್ನಿವೇಶವು 
ಮಾಡುವ ಹಾಗಿರಲಿಲ್ಲ. ಇಂಗ್ಲೆಂಡಿನ ಕ್ಯಾಬಿ- ಡಿಸೆಂಬರ ೧ ಕ್ಕೆ ಬಂದೊದಗಿತು. 
ನಟ್ ನಿರ್ಣಯವನ್ನೇ ಹೇಳುವುದಾದರೆ ಬಾ ತೆರೆಯ ಮರೆಯಲ್ಲಿ ಡಾ . ಲಾಂಗ್ ಅದೇನು 
ವಿನ್ ಅಧ್ಯಕ್ಷನಾಗಿ ಆ ವಿಚಾರವನ್ನು ಖಂಡಿಸಿದ್ದ ನಡೆಯಿಸಿದ್ದನೋ ತಿಳಿದಿದ್ದಿಲ್ಲ. ಆದರೆ ರೆವರೆಂಡ 
ನಲ್ಲದೆ ಮಂತ್ರಿ ಮಂಡಳದ ಮುಂದೆ ಎರಡೇ ಬ೦ಟ್ ಎಂಬ ಪಾದ್ರಿಯು ಮಾತ್ರ ತನ್ನ ಒಂದು 
ಆಯ್ಕೆಗಳನ್ನು ಮಂಡಿಸಿದ್ದ 

ಪ್ರವಚನಾ ಸಭೆಯಲ್ಲಿ, ಧರರಕ್ಷಕನಾಗಿರುವ 
ಒಂದು ರಾಜನ ಹೆಂಡತಿಯನ್ನು ರಾಣಿ ರಾಜನು ಧಾರಿಕ ಶ್ರದ್ಧೆಯನ್ನು ಹೆಚ್ಚಾಗಿ ವ್ಯಕ್ತ 
ಯೆಂದುಸ್ವೀಕರಿಸುವುದು, 

ಪಡಿಸುವಂತೆ ಅವನ ನಡವಳಿಕೆಯು ಇರಬೇಕು 
ಇಲ್ಲವೆ ರಾಜನು ಮಿಸೆಸ್ ಸಿಂಪ್ಸನ್ನಳೊಡನೆ ಎ೦ಬ ಧರತಿಯಲ್ಲಿ ವ್ಯಂಗ್ಯಾರ್ಥದಲ್ಲಿ ಭಾಷಣ 
ಮದುವೆಯಾಗುವುದೇ ಆದರೆ, ಸಿಂಹಾಸನ ಮಾಡಿದ. ಆ ಮಾತಿನ ಹಿಂದೆ ರಾಜನು ಪ್ರತಿ 
ತ್ಯಾಗ ಮಾಡಲು ಸೂಚಿಸುವುದು ! 

ರವಿವಾರ ತಪ್ಪದೇ ಚರ್ಚಿಗೆ ಹೋಗದಿರುವ 


11111111111111IIITUTIONIU1UNITIU1SUUUUUUU 


IND 


DIWOOD 


II 


144 


- 


ಸ್ವಾದಿಷ್ಟ ಮತ್ತು ರುಚಿಕರ ಮುಖಶುದ್ಧಿಯ 


ಚನುನ 
ಇದೊಂದು 
ಅತ್ಯಂತ 
ಸ್ವಾದಿಷ್ಟ 

ಮತ್ತು 
ಮಹಾ ಸುಗಂಧಿ 
ಚೂರ್ಣವಿದೆ. 


ಚ ಮನ 


ಇದರ 
ಸೇವನೆಯಿಂದ 

ಬಾಯಿಗೆ. 
ರುಚಿಬಂದು 
ನೀರಡಿಕೆಯು 

ಕಡಿಮೆ 
ಯಾಗುತ್ತದೆ. 
ಮತ್ತು ಮುಖ 
ಸುಗಂಧವರ್ಯ 
ವಾಗುತ್ತದೆ, 


ಬೆಂಗಳೂರ ಸ್ಟಾಕಿಸ್ಸ : - ಸಿಟಿ ಮೆಡಿಕಲ್ & ಜನರಲ್ ಏಜನ್ಸಿ , ಚಿಕ್ಕಪೇಟೆ. 
ಮೈಸೂರ ಸ್ನಾ ಕಿಚ್ಚ : - ಲಕ್ಷ್ಮೀನಾರಾಯಣಸ್ಫೋರ್ಸ್ , ಧನ್ವಂತರೀ ರೋಡ, ೫೧೬ . 


ತಯಾರಿಸುವವರು : - ಸ್ಮಾರ ಕಂಪನಿ, ಬೆಳಗಾವಿ, 


IND 


INDITION 


IND 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಸಂದರ್ಭದ ಪ್ರಸ್ತಾಪವಿತ್ತು . ಗಂಡ ಬಿಟ್ಟವ ಪತ್ರಿಕಾ ಪ್ರಪಂಚದಲ್ಲಿ ಅರಸನ ಪಕ್ಷದ 
ಳೊಡನೆ ಇಷ್ಟೇಕೆ ಸಲಿಗೆ ಎಂದೂ ಅರ್ಥ ಬೀವರಬೂಕ್ ರಾಜನನ್ನು ಕಂಡು ಒಂದು 
ಹಚ್ಚಲೂ ಅವಕಾಶವಿತ್ತು . ಭುಗಿಲ್ಲ ಎಂದು ಸೂಚನೆ ಮಾಡಿದ, ಬಾಲ್ ವಿನ್ ಹೋರಾಟಕ್ಕೆ 
ಒಮ್ಮೆಲೇ ಎದ್ದ ಉರಿಗೆ, ಅದು ಬೆಂಕಿಯ ಅಣಿಯಾಗಿದ್ದಾನೆ. ಆದ್ದರಿಂದ ರಾಜ ತನಗೆ 
ಕಿಡಿಯಾಗಿ ಪರಿಣಮಿಸಿತು. 

ಅನುಕೂಲರಾಗಿದ್ದವರನ್ನೆಲ್ಲಿ ಕೂಡಿಸಿ ಮುಖ್ಯ 
ಇತ್ತ ಅಮೇರಿಕನ್ ಹಾಗೂ ಇತರ ದೇಶ ಮಂತ್ರಿಯ ಆಹ್ವಾನವನ್ನು ಎದುರಿಸಿ ಒಂದು 
ಗಳ ಪತ್ರಿಕೆಗಳ ವಾರ್ತಾ ವೈಖರಿಯಲ್ಲಿ ಇಂಗ್ಲಂ ಕೈ ನೋಡಿಯೆ ಬಿಡಬೇಕು ಎಂದು. 
ಡಿನ ಫೀಟ ಸ್ವೀಟ ಮುಸುಕು ಹೊದೆದು - ಆದರೆ ರಾಜನು ಇದಕ್ಕೆ ಸಂಪೂರ್ಣ ಒಪ್ಪು 
ಕೊಂಡು ಬಹಳ ಹೊತ್ತು ಸುಮ್ಮನೇ ಕೂಡು ವಂತಿರಲಿಲ್ಲ. ಪ್ರತಿಹೋರಾಟಕ್ಕೆ ಆತ ನಿಂತದ್ದೇ 
ವುದು ಇನ್ನು ಮುಂದೆ ಶಕ್ಯವೇ ಇರಲಿಲ್ಲ . ಸರ ಆಗಿದ್ದರೆ ನೂರಾರು ಜನ ಅವನಿಗೆ ಅನುಕೂಲ 
ಕಾರ ಹಾಗೂ ರಾಜನ ನಡುವೆ ನಡೆದ ಘರ್ಷ ರಾಗಬಹುದಿತ್ತು . ಅದರಿಂದ ದೇಶದಲ್ಲಿ ಎರಡು 
ಣೆಯ ವಿವರಗಳೆಲ್ಲ ಪತ್ರಿಕಾ ಕರ್ತರಿಗೆ ತಿಳಿದ ಬಣಗಳಾಗುತ್ತಿದ್ದು ವು. ಪ್ರಜಾಸತ್ತಾತ್ಮಕ 
ವಿಷಯಗಳೇ ಆಗಿದ್ದು ವು. ಮೇಲಾಗಿ ಬಾಲ್ಸ್ ರೀತಿಯಲ್ಲಿಯೇ ಅವರವರಲ್ಲಿ ಯಾದವೀಯುದ್ಧ 
ವಿನ್ ತನ್ನ ಮಂತ್ರಿಮಂಡಳಕ್ಕೆ ಸಮ್ಮತವಾಗು ವಾಗುತ್ತಿದ್ದಿತು. ಇಷ್ಟೆಲ್ಲ ಯಾತಕ್ಕಾಗಿ ? ತನ್ನ 
ವಂತೆ ಸರಕಾರದ ಪರವಾಗಿ ತನ್ನ ಕಾನ್ಸ - ವೈಯಕ್ತಿಕ ಸುಖಕ್ಕಾಗಿಯಲ್ಲವೆ ? ಜನತೆಗೆ 
ರ್ವೇಟಿವ್ ಪಕ್ಷದ ಪತ್ರಿಕೆಗಳು ಅಭಿಮತವನ್ನು ಮಾತ್ರ ಧರ ಸಂಕಟ ! ಯಾರನ್ನು ಅನುಮೋ 
ವ್ಯಕ್ತಪಡಿಸಲು ಪ್ರಚೋದಿಸದೆಯೂ ಇರಲಿಲ್ಲ . ದಿಸಬೇಕು ? ರಾಜನ ದೃಷ್ಟಿಯಿಂದ ನೋಡಿ 
ರೆವರೆಂಡ್ ಬಂಟನು, ಮಾಡಿದ ಈ ಪ್ರವಚನ ದಾಗ ಅವನು ಮಾಡಿದ್ದರಲ್ಲಿ ತಪ್ಪೇನಿದೆ ? ಇತ್ತ 
ಟೀಕೆಯನ್ನೇ ನಿಮಿತ್ತವನ್ನಾಗಿ ಮಾಡಿಕೊಂಡು, ಬ್ರಿಟಿಶ ಪರಂಪರೆಯನ್ನು ಎತ್ತಿ ಹಿಡಿಯಬೇಕೆಂದಿ 
ಬ್ರಿಟಿಶ ಪತ್ರಿಕೆಗಳು ತಮ್ಮ ಬೆಳಗಿನ ವರ್ತಮಾನ ರುವ ಮುಖ್ಯಮಂತ್ರಿಯ ನಿಲುಮಯ ಸರಿ 
ಪತ್ರದಲ್ಲಿ ಈ ರಾಜಕೀಯ ತೊಡಕಿನ ಸಾ - ಯಾದುದೇ . 
ದ್ಯಂತ ವರದಿಯನ್ನು ಕೊಡಲು ಸಿದ್ದತೆಗಳನ್ನು ಈ ಘರ್ಷಣೆ - ಪ್ರತಿಕ್ರಿಯೆಗಳ ಮಧ್ಯದಲ್ಲಿ 
ಮಾಡಿಕೊಂಡವು. 

ಮೂರು ಮುಖ್ಯ ದಾರಿಗಳು ಮಾತ್ರ ದೊರೆಯ . 
ಇದು ವರೆಗೆ ಪ್ರಯಾಸದಿಂದ ಕಟ್ಟಿದ ಆಣೆ ಕಣ್ಣೆದುರು ಉಳಿದುವು. ಒ೦ದು, ಈಗ ಎದ್ದಿದ್ದ 
ಕಟ್ಟು ಒಡೆದು ಹೋಗಿ, ಸುದ್ದಿಯ ಮಹಾ ಕೋಲಾಹಲವನ್ನು ಆದಷ್ಟು ನಿಯಂತ್ರಿಸಿ, 
ಪೂರವೇ ಹರಿಯಿತು ಅದರ ರಭಸಕ್ಕೆ ರಾಜ ಹೆಚ್ಚಾಗದಂತೆ ನೋಡಿಕೊಳ್ಳುವುದು. ಎರಡು, 
ನಾದಿಯಾಗಿ ಎಲ್ಲರೂ ಕಕ್ಕಾವಿಕ್ಕಿಯಾದರು. ದೇಶದ ಐಕ್ಯವನ್ನೂ ಶಾಂತಿಯನ್ನೂ ಕದಡುವ 
ಅದರಲ್ಲಿ ಮೊದಲ ದಿನದ ವಾರ್ತಾ ವಿತರಣವು ಪ್ರಸಂಗಗಳನ್ನು ಆದಷ್ಟು ತಪ್ಪಿಸುವುದು ಮತ್ತು 
ಬಾಲ್ಡ್ವಿನ್ನನ ಪರವಾಗಿದ್ದಿತು. ಮರುದಿನ ವ್ಯಾಲಿಗಳನ್ನು ನಿಂದೆ ಅಪಪ್ರಚಾರಗಳಿಂದ ತಪ್ಪಿ . 
ಕ್ರಮೇಣ ರಾಜನ ಪರವಾದ ಅಭಿಪ್ರಾಯವೂ ಸುವುದು. 
ತಕ್ಕ ಮಟ್ಟಿಗೆ ತಲೆದೋರಿತು. ಪತ್ರಿಕೆಗಳ 
ತಾರಕ ಹಾಗೂ ಮಾರಕ ಶಕ್ತಿಗೆ ಅದೊಂದು 
ಮಹಾ ನಿದರ್ಶನವಾಗಿ ಉಳಿಯಿತು. ಅದಕ್ಕಿಂತ ಘಟಸ್ಫೋಟವಾದ ಮೇಲೆ ವ್ಯಾಲಿಸ್ ತನ್ನ 
ಮಹಾಸಾಮ್ರಾಜ್ಯದ ರಾಜನೊಬ್ಬನ ವೈಯಕ್ತಿಕ ಜೊತೆಗೆಂದು ಸೋದರತ್ತೆಯನ್ನು ಕರೆಯಿಸಿ 
ವಿಷಯವನ್ನು ಬೀದಿಯ ನಾಯಿಗಳು ಕೂಡಿ ಕೊಂಡು ಬೇರೊಂದು ಮನೆಯಲ್ಲಿ ವಾಸವಾಗಿ 
ಎಳೆದಾಡುವಂತೆ ಎಳೆದಾಡಿದ್ದು ದು ರಾಜನ ದಳು. ಯಾವಾಗ ಸಾರ್ವಜನಿಕ ಆಸ್ಥೆ ಯು . 
ಮನಸ್ಸನ್ನು ರೋಸಿಗಿಡಿಸಿತು, 

ಅವಾಸ್ತವವಾಗಿ ಅವಳನ್ನು ಉಸಿರುಗಟ್ಟುವಷ್ಟು... 


ಸಿಂಹಾಸನ ತ್ಯಾಗ 

೧೩೫ 
ಸುತ್ತುವರಿಯಿತೊ , ಅವಳು ಅಲ್ಲಿ ಬಂಧಿತೆಯಂತೆ ಮನಸ್ಸಿಗೆ ಒಂದಿಷ್ಟು ಶಾಂತಿಯು ದೊರಕಿತ 
ದಿನಗಳೆಯುವುದು ಕಷ್ಟವಾಯಿತು. ರಾಜನು ಎಂದು ಭಾವಿಸಿ ಡೇವಿಡ್ ಅವಳ ಸೂಚನೆಗೆ 
ಕೂಡಲೇ ಅವರಿಬ್ಬರನ್ನೂ ತನ್ನ ಬೆಲೈಡೇರ್ ಒಪ್ಪಿದ. 
ಕೋಟೆಗೆ ಬಂದು ಇರಲು ಕರೆದೊಯ್ದನು. ಆದರೆ ಎಲ್ಲಿಗೆ ಹೋಗುವುದು ? ಹೇಗೆ 

ಈಚೆಗೆ ಎರಡು ದಿನಗಳಲ್ಲಿ ನಡೆದ ಘಟನೆ ಹೋಗುವುದು ? ವ್ಯಾಲಿಸ್ ದಕ್ಷಿಣ ಫ್ರಾನ್ಸ್‌ನಲ್ಲಿ 
ಗಳು ಅವಳನ್ನು ದಿಢಳನ್ನಾಗಿ ಮಾಡಿ ಕಾನೆಯಲ್ಲಿರುವ ತನ್ನ ಪರಿಚಯದ ರೋಜರ 
ದ್ದು ವು. ಪತ್ರಿಕೆಗಳಲ್ಲಿ ತನ್ನ ಬಗ್ಗೆ ಬಂದಿದ್ದ ದಂಪತಿಗಳ ಹತ್ತಿರ ಹೋಗಿ ಇರುವುದಾಗಿ 
ಅಪಪ್ರಚಾರದ ವೈಖರಿಯು ಅವಳನ್ನು ಗಾಸಿ ಹೇಳಿದಳು. 
ಗೊಳಿಸಿದ್ದಿತು. 

ಈ ವ್ಯಾಲಿಸ್ ಹೀಗೆ ದೂರಹೋಗಬೇಕೆನ್ನುವು 
- ಡಿಸೆಂಬರ ೨ರ ರಾತ್ರಿ ತನ್ನ ಪ್ರಿಯಕರನಿನ್ನೂ ದಕ್ಕೆ ಬೇರೆಯ ಕಾರಣವಿದ್ದಿತೆಂದು ಡೇವಿಡ್ 
ಮರಳಿ ಬಂದಿರಲಿಲ್ಲ. ಅವನ ಮಾರ್ಗ ಪ್ರತಿಕ್ಷೆ ನಿಗೆ ಆಗ ಹೊಳೆಯಲಿಲ್ಲ. ತನ್ನನ್ನು ಮದುವೆ 
ಯಲ್ಲಿ, ಮುಂದೇನಾಗುವುದೊ ಎಂದು ದುಗುಡ ಯಾಗಲೇ ಬೇಕು ಎಂಬ ಹಟದಿಂದ ಡೇವಿಡ್ 
ದಲ್ಲಿ ಆಕೆ ಕುಳಿತಿದ್ದಾಗ, ಎಡ್ವರ್ಡ್ದೊರೆ ಸಿಂಹಾಸನವನ್ನೇ ತ್ಯಾಗ ಮಾಡಬೇಕಾಗಿ ಬಂದು 
ಕೋಟೆಗೆ ಬಂದ. ಅವನ ಮುಖದಲ್ಲಿ ಆಶೆಯ ದಾದರೆ , ಅವನ ಪ್ರೇಮ- ತ್ಯಾಗಗಳಿಗೆ ತಾನು 
ಮಂದಕಿರಣವೇನಾದರೂ ಕಾಣಸಿಕ್ಕಿತೇ ಅನ್ಯಾಯ ಬಗೆದಂತೆಯೇ ಅಲ್ಲವೆ ? ಜಗತ್ತಾ 
ಎಂದು ಆಕೆ ನೋಡಿದಳು. ಊಂಹು, ಚಿ೦ತೆ ದರೂ ಏನಂದೀತು? ಅದಕ್ಕಿಂತ ತಾನು ಅಲ್ಲಿಂದ 
ದುಮ್ಮಾನಗಳಿಂದ ಮುಖವು ಮರಗಟ್ಟಿದ್ದಿತು. ಅವನ ಸಾಮೀಪ್ಯದಿಂದ ಇಂಗ್ಲೆಂಡ್ ದೇಶದಿಂ 
ತನ್ನ ಮೇಲಿನ ಪ್ರೇಮವು ತನ್ನ ಮನದಾಣ್ಮನನ್ನು ದಲೇ ಬೇರೆಡೆ ಹೋದುದಾದರೆ ಪರಿಸ್ಥಿತಿಯು 
ಅದೆಂಥ ದುರ್ದಮವಾದ ಸಂಕಟಕ್ಕೀಡುಮಾಡಿ ಸಡಿಲಾಗಬಹುದು, ಸಿಂಹಾಸನವನ್ನು ಬಿಟ್ಟು, 
ತಲ್ಲ ಎಂದು ಪರಿತಪಿಸಿದಳು. ಅನುಲೋಮ ಕೊಡುವ ಪ್ರಸಂಗವು ತಪ್ಪಬಹುದು ಎಂದು 
ವಿವಾಹಕ್ಕೆ ಬಾಲ್ಡ್ವಿನ್ನನೂ ವಸಾಹತುಗಳ ಆಕೆ ಯೋಚಿಸಿದ್ದಳು. ತನ್ನ ಮನಸ್ಸಿಗೆ ಸರಿ ಎನಿ 
ಮಂತ್ರಿಮಂಡಲಗಳೂ ಒಪ್ಪುವುದಿಲ್ಲೆಂದು ಅವ ಸಿದ ಈ ನಿರ್ಧಾರವನ್ನು ಆಚರಣೆಗೆ ತರಲು, 
ನಿಗೆ ಗೊತ್ತಾಗಿತ್ತು , 

ಡೇವಿಡ್‌ನ ಅನುಮತಿಯನ್ನು ಕೇಳುವ 
“ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಗೋಜಿಗೇ ಹೋಗಲಿಲ್ಲ . 
ನಾನು ಕೂಡಲೇ ಇಂಗ್ಲಂಡನ್ನು ಬಿಟ್ಟು ಹೋಗು ವ್ಯಾಲಿಸ್ ಮತ್ತು ಡೇವಿಡ್ ರ ಅಗಲಿಕೆಯು. 
ವುದೇ ಒಳ್ಳೆಯದು. ಡೇವಿಡ್ , ಬೇಡ ಅತ್ಯಂತ ವ್ಯಾಕುಲಾಗಿ ಪರಿಣಮಿಸಿತು . 
ಎನ್ನ ಬೇಡಿರಿ, ಈ ಹಿಂದೆಯೇ ಈ ಸೂಚನೆ ಬಂದಿ ಮುಂದೇನಾಗುವುದೋ ಎಂಬ ಅನಿಶ್ಚಿತತೆ 
ಬ್ಯಾಗ, ಹೋಗಬೇಕಿತ್ತು . ಸುಮ್ಮನೆ ತಡೆದೆ. ಧುತೆ೦ದು ನಿ೦ತಿರುವಾಗ, ಎಂದು ಎಲ್ಲಿ ಪುನಃ 
ತಡೆದು ತಪ್ಪು ಮಾಡಿದೆ. ನಾನು ಇಲ್ಲಿಯೇ ಉಳಿ ಭೆಟ್ಟಿಯಾಗುವೆವೊ ಎಂಬ ಶೂನ್ಯ ಭವಿಷ್ಯದ 
ದರೆ, ಪರಿಸ್ಥಿತಿಯು ಇನ್ನಷ್ಟು ಹದಗೆಡುವುದರಲ್ಲಿ ಕತ್ತಲೆ ಆವರಿಸಿರುವಾಗ, ಇಬ್ಬರ ಹೃದಯ 
ಸಂಶಯವಿಲ್ಲ. ಇಂದೇ ನಾನು ಹೊರಡುವೆ ” ಗಳೂ ಒಂದೇ ಸಮನೆ ಹುರುಪಳಿಸಿದುವು. ಅವ 
ವ್ಯಾಲಿಸ್ ಹೇಳಿದಳು. . 

ಳನ್ನು ನಡುರಾತ್ರಿಯಲ್ಲಿ ಬಿಟ್ಟ ಮೇಲೆ 
ವ್ಯಾಲಿಸ್ ಇಲ್ಲಿಂದಹೋದುದಾದರೆ , ಅಪನಿಂ ರಾಜನ ಹೃದಯವು ಏಕಾಕಿತನದ ಪರಮಾವಧಿ 
ದೆಯ ಮಡುವಿನಲ್ಲಿ ಸಿಕ್ಕಿ ಬಿದ್ದ ಅವಳನ್ನು ತಪ್ಪಿ ಯನ್ನು ಅನುಭವಿಸಿತು, 
ಸಿದಂತಾಗುತ್ತದೆ. ತನ್ನ ಹಾಗೂ ತನ್ನ ಸರಕಾರ 
ದ ನಡುವೆ ಘರ್ಷಣೆಯಲ್ಲಿ ಅವಳದೇನೂ ಆಗ 
ತ್ಯವಿಲ್ಲ . ಇದರಿಂದ ದೂರ ಉಳಿದಾಗ ಅವಳ ರಾಜನಾದವನು ಬಹಿರಂಗವಾಗಿ ಓಡಾಡಿ, 


ಕಸ್ತೂರಿ, ಡಿಸೆಂಬರ್ ೧೯೫೯ 
ಭೆಟ್ಟಿಯಾಗಿ ಅವರಿವರ ಮನಸ್ಸನ್ನು ಒಲಿಸುವುದು ನಿರ್ಣಯ ಕೊಡಬೇಕು ಎಂದು ಒತ್ತಾಯ 
ಆಗದಷ್ಟೆ . ಅದಕ್ಕೆಂದು ಎಡ್ವರ್ಡ್ ದೊರೆಯ ಪಡಿಸಿದ, 
ತನ್ನ ಅಭಿಪ್ರಾಯಗಳನ್ನು ಆಕಾಶವಾಣಿಯ ಚರ್ಚಿಲ್ ಅರಸನ ಮದುವೆಯ ವಿಷಯ 
ಮೂಲಕ ಜನತೆಯ ಮುಂದೆ ಇಡಬೇಕೆಂದು ದಲ್ಲಿ ಅನುಕೂಲ ಅಭಿಪ್ರಾಯವುಳ್ಳವನಾಗಿದ್ದ 
ಗೊತ್ತು ಮಾಡಿದನು. ಅದಕ್ಕೂ ಸರಕಾರದ ನೆಂಬುದು, ಇಡೀ ಕಥಾನಕದಲ್ಲಿ ಒಂದು ಮಹ 

ತ್ವದ ಅಂಶವಾಗಿದೆ. ಅದರ ವಿವರಣೆ ಇಲ್ಲಿ 
ತುಸು ಅಗತ್ಯವಾಗಿದೆ . ಇಂದು ಜಗತ್ಸಿದ್ದ 
ವ್ಯಕ್ತಿಯಾದ ಚರ್ಚಿಲ್ ೨೩ ವರ್ಷಗಳ ಕೆಳಗೆ 
ಇಂಗ್ಲಂಡಿನ ಜಕಿಯ ಕ್ಷೇತ್ರದಲ್ಲಿ ಯಾವ 
ಮಹತ್ವದ ಸ್ಥಾನವನ್ನೂ ಹೊಂದಿರಲಿಲ್ಲ. ಕಾನ್ನ 
ರ್ವೇ ಟಿಎ ” ಪಕ್ಷದವನಾಗಿದ್ದರೂ ಅವನ 
ನಿಸ್ಸಿಮ ಕುಶಾಗ್ರಮತಿತ್ವದ ಮೂಲಕ ಆವ 
ನಿಗೆ ಬಾಲ್ಸ್ ಎನ್ನನ ಮಂತ್ರಿಮಂಡಲದಲ್ಲಿ 
ಸ್ಥಾನ ಸಿಕ್ಕಿರಲಿಲ್ಲ . ಅವನ ಸ್ವತಂತ್ರ ವ್ಯಕ್ತಿತ್ವದ 
ಮೂಲಕ ಪಕ್ಷದ ಇತರ ಸದಸ್ಯರೂ ಅವನನ್ನು 
ಶಕ್ಯವಿದ್ದಷ್ಟು ದೂರವಿಡುವ ಪ್ರವೃತ್ತಿಯುಳ್ಳವ 
ರಾಗಿದ್ದರು ! 
- ಆ ದಿನ ರಾತ್ರಿ ದೊರೆ ಚರ್ಚಿಲ್‌ನನ್ನು 
ಆಲೋಚನೆಗಾಗಿ ತನ್ನ :ಕೋಟಿ ಗೆ ಕರೆಯಿಸಿ 

ಕೊಂಡನು. ಮಾತಿನಲ್ಲಿ ಚರ್ಚಿಲ್ ರಾಜನ 
ಚರ್ಚಿಲ್ 

ಮದುವೆಯ ನಿರ್ಣಯದ ವಿಷಯದ ಬಗ್ಗೆ 
ಸಮ್ಮತಿಬೇಕು! ರಾಜನಾದವನು ಸರಕಾ ಚಕಾರ ಶಬ್ದವನ್ನೂ ಎತ್ತಲಿಲ್ಲ. ಘಟನಾತ್ಮಕ 
ರದ ಅನುಮತಿಯಿಲ್ಲದೆ ಯಾವ ಬಹಿರಂಗ ಸಮಸ್ಯೆ ಮಾತ್ರ ಇದರಲ್ಲಿ ಎಂತು ಅಡಕವಾಗಿದೆ 
ಹೇಳಿಕೆ ಕೊಡಲಾರ . ಆ ದಿನ ಬೆಳಿಗ್ಗೆ ೧೦ -೩೦ ಎಂಬುದು ಅವನ ಮಾತಿನ ಸಾರವಾಗಿದ್ದಿತು. 
ಗಂಟೆಗೆ ಕ್ಯಾಬಿನೆಟ್ ಸಭೆ ಸೇರಿ ಒಂದು ಚರ್ಚೆ ಮುಖ್ಯ ತಃ ರಾಜನ ವೈಯಕ್ತಿಕ ವಿಷಯವನ್ನು 
ನಡೆಸಿ , ಅದಕ್ಕೂ ಸಮ್ಮತಿಯನ್ನಿಯಲಿಲ್ಲ. ತನ್ನ ರಾಜಕೀಯ ಪ್ರತಿಷ್ಟೆ ಯ ಸಾಧನೆಗಾಗಿ 

ಅದೇ ದಿನ ಮಧ್ಯಾನ್ನ ಪಾರ್ಲಿಮೆಂಟಿನ ಸಭೆ . ಮುಖ್ಯ ಮಂತ್ರಿಯು ಉಪಯೋಗಿಸಿಕೊಂಡಿ 
ಹಿ೦ದಿನ ದಿನ ಚರ್ಚಿಲ್ ರಾಜನ ಹಾಗೂ ಸರ ದ್ದುದು ಸರಿಯಲ್ಲ ಎಂದು ಅವನು ತನ್ನ ನಿಲುಮೆ 
ಕಾರದ ನಡುವೆ ಎದ್ದ ಘರ್ಷಣೆಯ ವಿವರಗ- ಯನ್ನು ಸ್ಪಷ್ಟಪಡಿಸಿದ, ಮಿಸೆಸ್ ಸಿಂಪ್ಸನ್ನಳೊಡ 
ಳನ್ನು ಪಾರ್ಲಿಮೆಂಟಿನ ಎದುರು ಇಡಬೇಕೆನ್ನುವ ನೆಯ ಮದುವೆಗೆ ೫ ತಿಂಗಳ ಅವಧಿಯ ನಿರ್ಬ೦ 
ಸೂಚನೆಯನ್ನು ಮಂಡಿಸಿದ್ದ . ಇಷ್ಟರ ವರೆಗೆ ಧವಿದೆ. ಅದು ಮುಗಿಯದೆ ಸರಕಾರವು ಅರಸನ 
ಬಾಲ ವಿನ್ ಯಾವ ಹೇಳಿಕೆಯನ್ನೂ ಬಹಿರಂಗ ಮೇಲೆ ಒತ್ತಾಯವನ್ನು ತರುವುದಕ್ಕೆ ಯಾವ 
ವಾಗಿ ಕೊಟ್ಟಿರಲಿಲ್ಲ. ಆ ಮಧ್ಯಾನದ ಮಹಾ ಅಧಿಕಾರವೂ ಇಲ್ಲ . ಇಷ್ಟಕ್ಕೂ ರಾಜನಾದವ 
ಸಭೆಯಲ್ಲಿ ಬಾಲ್ಯ ವಿನ್ ತನ್ನ ಹೇಳಿಕೆಯನ್ನು ನಿಗೆ ನಿರ್ಣಯವನ್ನು ಬೇಗ ಕೊಡಿರಿ , ಇಲ್ಲವೆ 
ಕೊಡಬೇಕಾಗಿ ಬಂತು. ಅಂದು ಸಂಜೆ ಬಾಲ್ಯ ಸಿಂಹಾಸನ ತ್ಯಾಗ ಮಾಡಿರಿ ಎಂದು ಹೇಳುವು 
ವಿನ್ ದೊರೆಯನ್ನು ಕಂಡು ಮಂತ್ರಿಮಂಡಲ ದಕ್ಕೆ ಮುಖ್ಯಮಂತ್ರಿಗೆ ಎಲ್ಲಿದೆ ಅಧಿಕಾರ ? 
ಮದುವೆಗೆ ಒಪ್ಪುವುದಿಲ್ಲ ಬೇಗನೆ ಅರಸ ತನ್ನ ಅರಸೊತ್ತಿಗೆಯನ್ನೆ ಬಿಟ್ಟು ಕೊಡಿರಿ ಎಂದು 


ಸಿ೦ಹಾಸನ ತ್ಯಾಗ 

೧೩೭ 
ಹೇಳುವುದು ಎಂದೂ ಘಟನಾತ್ಮಕವಾಗುವು ಯನ್ನು ಸ್ಪಷ್ಟಪಡಿಸಿದನಲ್ಲದೆ, ತಾನು ಠಾಜಿ 
- ದಿಲ್ಲ. ತನಗೆ ಸರಿಕಾಣದಿದ್ದರೆ , ತಾನು ಬಿಟ್ಟು, ನಾಮೆ ಕೊಡುವ ಪ್ರಸಂಗ ಬಂದರೆ, ಇತರ 
ಹೋಗುವೆ ಎ೦ದು ಮಂತ್ರಿಮಂಡಲವು ಹೇಳ ವಿರೋಧಿ ಪಕ್ಷಗಳು ಮಂತ್ರಿಮಂಡಳವನ್ನು ಈ ಚಿ 
ಬಹುದು. 

ಸಲು ಮುಂದೆ ಬಾರದಂತೆ ಒಪ್ಪಂದವಾಡಿ 
* ರಾಜನನ್ನು ಬೀಳ್ಕೊಡುವಾಗ ಚರ್ಚಿಲ್ ಕೊಂಡದ್ದನ್ನೂ ಖಂಡಿಸಿದ, ಪತ್ರಿಕೆಗಳಿಗೂ ಇದೇ 
ಹೇಳಿದ - “ ತಾಳ್ಮೆ ಸರ್ , ಸ್ವಲ್ಪ ತಾಳ್ಮೆಬೇಕು, ಅರ್ಥದ ಹೇಳಿಕೆಯನ್ನು ಅವನು ಕೊಟ್ಟನು. 
ಇದಕ್ಕೆ ಕೆಲವು ದಿನದ ವೇಳೆಯನ್ನು ಕೊಟ್ಟಿದ್ದಾ ಬುದ್ದಿಶಾಲಿಯಾದ ಚರ್ಚಿಲ್ ಅಲ್ಲದೆ 
ದರೆ ಪರಿಸ್ಥಿ ತಿ ತಾನೇ ಹಾದಿಗೆ ಬರುತ್ತದೆ. ಬಾಲ ಇನ್ನೂ ಅನೇಕರು ರಾಜನ ಬೆಂಬಲಕ್ಕೆ ನಿಲ್ಲ 
- ವಿನ್ ಬಂದು ನಿಮಗೆ ಅವಸರಪಡಿಸಿದರೆ ಬಾಗಿ ಬಹುದೆಂದು ಇದರಿಂದ ಖಚಿತವಾಯಿತು. 
ಲನ್ನು ಇಕ್ಕಿ ಮುಸುಕು ಹಾಕಿಕೊಂಡು ಮಲಗಿ ಅರಸನದೊಂದು ಪ್ರತ್ಯೇಕ ಪಕ್ಷವೇ ರೂಪು 
- ಬಿಡಿರಿ. ವಿಶ್ರಾಂತಿ ಬೇಕು ಎನ್ನಿರಿ, ಡಾಕ್ಟರರಿ ಗೊಳ್ಳಲಿತ್ತು ! ಆದರೆ ಅದರ ನಕ್ಷೆ ಸಿದ್ಧವಾಗುವ 
ಗಷ್ಟೇ ನಿಮ್ಮೊಡನೆ ಮಾತನಾಡಲು ಅವಕಾಶ ಮುಂಚೆಯೇ ಅರಸನು ತಾನಾಗಿ ಅದನ್ನು 
- ವಿರಲಿ, ” 

ಮುರುಟಿಹಾಕಿದನು ! 
ಮರುದಿನ ಚರ್ಚಿಲ್ ಮುಖ್ಯಮಂತ್ರಿಯೂ ಅವನು ಸ್ವಲ್ಪ ಉತ್ತೇಜನವನ್ನಿತ್ತುದಾಗಿದ್ದರೆ, 
ತನ್ನ ಪಕ್ಷದ ನಾಯಕನೂ ಆದ ಬಾಲವಿನ್ನನಿಗೆ ಒ೦ದೆಡೆ ಪತ್ರಿಕಾದೈತ್ಯನಾದ ಬಿ ವರಬಕ್ , 
ದೀರ್ಘ ಪತ್ರ ಬರೆದು ತನ್ನ ಈ ಮೇಲಿನ ನಿಲುಮೆ ಇನ್ನೊಂದೆಡೆ ಚರ್ಚಿಲ್ ಮೊದಲಾದ ಪ್ರತಿಷ್ಟಿ 


_ R Min111111101011011111811111011011011881181101010110111110101181011011011011011೩1161 018!1811111011810181110118111೫19311811A 14 


*VIVIDU 


Estd 1943 


Tel :- “ Sunandafac ” 


8111110111111011DDUDIOIL 


ಸುಗಂಧ ಸುಮಧುರವಾದ ಸುಗಂಧ ದ್ರವ್ಯಗಳಿಗೆ ನಾಡಿನಾದ್ಯಂತ 

ಪ್ರ ಖ್ಯಾತ ವಾ ದ 


* 


* ಸುನಂದರಾಜ ಅಗರ ಬತ್ತಿ 

ಸುನಂದ ರೋಸ್ ಬತ್ತಿ 
* ಪೂಜಾರಿಣಿ ಬತ್ತಿ 
* ಗುಲಾಬ್ - ಕೆ - ಪೂಲ್ ಅಗರಬತ್ತಿ 


101019 


ಸುನಂದ ಅಂಬರ್‌ ಬತ್ತಿ , ಅಲ್ಲದ ಸುನಂದ ಡೀಲಕ್ಸ ಪರ್‌ಫ್ರಮ್ಮ ಬ್ಯಾಗ್ , 
ಮತ್ತು ಪರಿಮಳಯುಕ್ತವಾದ ದ್ರವ್ಯಗಳನ್ನೆ ಯಾವಾಗಲು ಉಪಯೋಗಿಸಿರಿ. 
ತಯಾರಕರು : - ಕೆ . ರಾಮಕೃಷ್ಣ ಪ್ರ 
ಮಾಲೀಕರು: - ಸುನಂದ ಅಗರಬತ್ತಿ ಫ್ಯಾಕ್ಟರಿ 

20 , ಅಕ್ಷರ್ ರಸ್ತೆ , ಮೈಸೂರು. 


1IuUMIDIO1IIITIOIDIDITIINITIOTILIDITIIIllllllllllllllllITIIOUIDIIGIIILII 


D . 4 18 


C.IN 


೧೩೮ 


ಕಸ್ತೂರಿ, ಡಿಸೆಂಬರ್ ೧೯೫೯ 


* ಶೃಂಗಾರ 

ಸಾಧನಗಳಲ್ಲಿ 
ವಿಶ್ವಾಸಭರಿತ ಹೆಸರು 


ತರು ಈ ಸೆಣಸಾಟದಲ್ಲಿ ರಾಜನ ನಿಲುಮೆಯನ್ನು 
ಬಲಪಡಿಸಿ, ಬಾಲ್ಯ ವಿನ್ನನಿಗೆ ತಕ್ಕ ಎದಿರೇಟನ್ನು 
ಕೊಡಲು ಸಾಧ್ಯವಿತ್ತು . ದೊರೆಯು ಲಂಡನ್ನಿನ 
ಬೀದಿಗಳಲ್ಲಿ ಒಮ್ಮೆ ಸುತ್ತಾಡಿದ್ದರೂ ಸಾಕು, 
ಸಾಮಾನ್ಯ ಪ್ರಜೆಯು, ಖಂಡಿತ ಅನುಕೂಲಾಭಿ 
ಪ್ರಾಯವನ್ನು ಕೊಡಬಹುದಿತ್ತು . ಆದರೆ . . . . 

ಆದರೆ ಅದರ ಪರಿಣಾಮ ? ಯಾದ 
ಯುದ ! 

* ಎಲ್ಲ ಯುದ್ಧಗಳಲ್ಲಿ ಯಾದವೀ ಯುದ್ಧ ವು 
ಹೆಚ್ಚು ವಿನಾಶಕಾರಿಯಾದುದು. ಅದರಿಂದ 
ಹೋದಕಿಡಿಗಳು ಬೇಗನಂದುವುದಿಲ್ಲ. ಆಗಿನ 
ರಾಗ-ದ್ವೇಷಾದಿಗಳು ಮುಂದೆಯೂ ಬಹುಕಾಲದ 
ವರೆಗೆ ಹಾಗೆಯೇ ಉಳಿದುಕೊಳ್ಳುತ್ತವೆ. ಕೈ ಕೈ 
ಯುದ್ದಕ್ಕಿ೦ತ ಮಾತಿನ ಯುದ್ಧವು ಇನ್ನಷ್ಟು 
ಘೋರವಾದುದಿರುತ್ತದೆ. ನನ್ನ ಪ್ರೇಮ- ಮದುವೆ 
ಗಳು ದೇಶದ, ಸಾಮ್ರಾಜ್ಯದ ಸಾಮಾಜಿಕ 
ಸ್ವಾಸವನ್ನು ಕದಡಿಸಿದ್ದಾದರೆ, ಅದರಿಂದ 
ನಾವಿಬ್ಬರೂ ನಮ್ಮ ಮುಂದಿನ ಜೀವನದಲ್ಲಿ 
ತೃಪ್ತಿಯಿಂದ ಬಾಳಿ ಬದುಕಲು ಸಾಧ್ಯವೆ ? 
ಎಂದಿಗೂ ಇಲ್ಲ. ಬ್ರಿಟಿಶ . ಅರಸೊತ್ತಿಗೆಯು 
ಕೊ : ಟ್ಯನುಕೋಟಿ ಜನರ ಸಾಂಕೇತಿಕ ಐಕ್ಯದ 
ಚಿಹ್ನವಾಗಿರುವಾಗ, ಅದರ ಹಿರಿಮೆಯನ್ನು ಮಸ 
ಳಿಸುವಂತಹ, ಯಾವುದೇ ಕೆಲಸ ನನ್ನಿಂದ 
ಜರುಗಕೂಡದು.” 

- ಇದು ಎಡ್ವರ್ಡ ದೊರೆಯ ವಿಚಾರ ಸರಣಿ 
ಒಂದು ಕಡೆ ಪ್ರೇಮ, ಇನ್ನೊಂದೆಡೆ ಕರ್ತವ್ಯ ಅವ 
ನನ್ನು ಎಳೆಯುತ್ತಲಿದ್ದವು. ಸಿಂಹಾಸನತ್ಯಾಗ 
ಮಾಡುವುದರಲ್ಲಿಯೇ ತನ್ನ ಕರ್ತವ್ಯಪಾಲನೆ. 
ಇದೆ ಎಂದು ಅವನು ಭಾವಿಸಿದನು. 

ಸಿಂಹಾಸನವನ್ನು ಬಿಟ್ಟು ಕೊಟ್ಟ ಮೇಲೆ 
ಮುಂದೇನು ಎಂಬುದರ ಬಗ್ಗೆ ದೊರೆಯು ವಿಚಾರ 
ಮಾಡಿರಲಿಲ್ಲ ! ಮ್ಯಾಂಕ್ಷನ್ ಮತ್ತೆ ತನ್ನ 
ಸಲಹೆಗಳೊಡನೆ ನೆರವಿಗೆ ನಿಂತನು. ಸಿಂಹಾ 
ಸನದಿಂದ ಕೆಳಗಿಳಿದ ಮೇಲೆ ತಮ್ಮನಾದ. 
ಬರ್ಟಿಯೇ ಅದನ್ನು ಏರಲು ಹಕ್ಕುದಾರನಾಗು. 
ತಾನೆ. ಅಲ್ಲಿಂದ ಡೇವಿಡ್ ಒಬ್ಬ ಸಾಮಾನ್ಯ 
ನಾಗರಿಕನಾಗುವನು. ಹಾಗೆ ಆದ ಮೇಲೆ 


ಮತ್ತು ಪೌಡರ್ 


ಸೋಲ್ ಡಿಸ್ಟ್ರಿಬ್ಯೂಟರ್ಸ್ : 
೩೬ಆರ್ . ಎ. & ಕಂ , ಬೊಂಬಾಯಿ - 2 


ಸಿಂಹಾಸನ ತ್ಯಾಗ 

೧೩೯ 
ಇಂಗ್ಲೆಂಡಿನಲ್ಲಿಯೇ ಉಳಿಯುವುದು ಎಷ್ಟೋ ವ್ಯಾಲಿಸಳ೦ತೂ ಕಿಡಿಕಿಯಲ್ಲಿ ಸಹಿತ ಹಣಿಕಿ - 
ಸರಿ ಕಾಣುವುದಿಲ್ಲ. ಇನ್ನು ಫ್ರಾನ್ಸಿನಲ್ಲಿ ವ್ಯಾಲಿಸ ಹಾಕುವ ಪರಿಸ್ಥಿತಿಯಿರಲಿಲ್ಲ . ರೋಜರರು 
ಳನ್ನು ಕೂಡಿಕೊಳ್ಳುವುದೆಂದರೆ, ಅವಳೊಡನೆಯ ಹೋದಲ್ಲೆಲ್ಲ ಕೂಡ, ಪತ್ರಿಕಾ ಕರ್ತರೂ 
ವಿದ್ದು ಈ ಸಂಸಾರಕ್ಕೆ ೫ ತಿಂಗಳ ಅವಧಿ ಇದೆ. ಫೋಟೋಗ್ರಾಫರರೂ ಮುಗಿಬೀಳುತ್ತಿದ್ದರು. 
ಆ ಮುಂಚೆಯೆ ಒಂದು ಮನೆಯಲ್ಲಿ ಇಬ್ಬರೂ - ಫೋನ್ ಮಾಡುವುದೂ ಕಠಿಣವಾಗಿತ್ತು . 
ಕೂಡಿ ಬಾಳುವೆ ಮಾಡುವುದು ದೊಡ್ಡ ಮನೆ ಎಂದರೆ ಟೆಲಿಫೋನ್ ಆಪರೇಟರರಿಗೆ ಲಂಚ 
ತನಡ ವ್ಯಕ್ತಿಗೆ ಭೂಷಣಪ್ರಾಯವೆನಿಸದಲ್ಲವೆ ? ವನ್ನು ಕೊಟ್ಟು, ವ್ಯಾಲಿಸ್ ಮುಂತಾದವರಾ 
ಆಗ ಮಾ೦ಕ್ಷನ್ , ಮಿಸೆಸ್ ವ್ಯಾಲಿಸಳ ಘಟ- ಡುವ ಪ್ರತಿಯೊಂದು ಮಾತನ್ನೂ ಕದಿಯು' ತಿ 
ಸ್ಫೋಟದ : ಡಿಕ್ಕಿನಿಶಿ ' ಸ್ವರೂಪವನ್ನು ರದ್ದು ದ್ದರು. ಹೀಗಾಗಿ ವಿ , ರೋಜರ್ ತಕರಾರನ್ನು 
ಗೊಳಿಸಿ, ಅದನ್ನು ' ಕಾಯಂ ಮಾಡಿದ್ದಾದರೆ ಕೊಟ್ಟು, ಪ್ಯಾರಿಸಿನಿಂದ ನೇರವಾಗಿ ಬೇರೆ ಆಪ 
ಆ ಕೂಡಲೇ ಡೇವಿಡ್ ವ್ಯಾಲಿಗಳೊಂದಿಗೆ ರೇಟರರನ್ನು ಕರೆಯಿಸಿಕೊಳ್ಳಬೇಕಾಯಿತು. 
ಮದುವೆಯಾಗಿ, ಎಲ್ಲಿ ಬೇಕಾದಲ್ಲಿ ವಾಸವಾಗಿರ . ಈ ವೇಳೆಗೆ ವ್ಯಾಲಿಗಳನ್ನು ಹಿಂಬಾಲಿಸಿಯ 
ಬಹುದು ಎಂದು ಸೂಚಿಸಿದ. ಇವೆರಡೂ ಗೊಡಾರ್ಡ ಎಂಬ ವಕೀಲನು ಲಂಡನ್ನಿನಿಂದ 
ಸೂಚನೆಗಳ ಸಂಬಂಧದಲ್ಲಿ ಮಸೂದೆಗಳು ಕ್ಯಾನೆಗೆ ಬಂದು ತಲುಪಿದನು . ದೊರೆಗೆ ತಾನು 
ತಯಾರಾಗಿ, ಪಾರ್ಲಿಮೆಂಟಿನ ಮುಂದೆ ಮಂಡಿ ಹೋಗುವುದನ್ನು ತಿಳಿಸಿರಲಿಲ್ಲ. ಆದರೆ ದೊರೆಯ . 
ಸುವ ಕೆಲಸವುಳಿಯಿತು, ವಾಲ್ವರ್‌ ಮಾ೦ಕನ್ ಆಪ್ತ ಸ್ನೇಹಿತರಿಂದ ಅವಳಿಗೆ ಸಂದೇಶವನ್ನು 
ಪುನಃ ಓಡಾಡತೊಡಗಿದನು. 

ತೆಗೆದುಕೊಂಡು ಬಂದಿದ್ದ . ಅವನಿಗರಿಯದಂತೆ 
ಬಾಲ ವಿನನನ್ನು ಕರೆಯಿಸಿ, ಸಿಂಹಾಸನ ಮಾಡಿದ ಈ ಕೆಲಸಕ್ಕೆ 'ಒಳಸಂಚು' ಎಂದು 
ತ್ಯಾಗದ ಮತ್ತು ಘಟಪ್ರೊಟವನ್ನು ಕಾಯಂ ಹೆಸರಿಟ್ಟ ರೂ ಅದು ಅವನನ್ನು ಸಿಂಹಾಸನದ 
ಮಾಡುವ ಬಗ್ಗೆ ಎರಡು ಪ್ರತ್ಯೇಕ ಮಸೂದೆಗಳ ಮೇಲೆ ಉಳಿಸಲು ಅವನ ಹಿತ ಚಿ೦ತಕರು. 
ಸಿದ್ದತೆಯ ಅಗತ್ಯವನ್ನು ಹೇಳಿದಾಗ ಬಾಲ ಮಾಡಿದ ಕೊನೆಯ ಯತ್ನವಾಗಿದ್ದಿತು. 
ವಿನ್ ಅದನ್ನು ಆತುರದಿಂದ ಅನುಮೋದಿಸಿದ. ಇತ್ಯ ಸಿಂಹಾಸನ ತ್ಯಾಗದ ಬಗ್ಗೆ ಮಸೂ 
ಆದರೆ ಮಂತ್ರಿ ಮಂಡಲದಿಂದ ಸಭೆ ಮುಗಿದ ದೆಯು ಸಿದ್ದವಾಗುತ್ತಿರುವಾಗ , ತನ್ನ ಜೀವನ 
ಮೇಲೆ ಅವನೇ , 

ನಾಟಕದ ಮಹತ್ವದ ಅಂಕ ಮುಗಿಯಲಿದ್ದಾಗ 
- “ ಕ್ಷಮಿಸಬೇಕು, ಇದು ಕೊಡಕೊಳ್ಳಿ ' ಯ ಡಿಸೆಂಬರ ೭ ರಂದು ದೂರದ ವ್ಯಾಲಿಸಳಿಂದ 
ವ್ಯವಹಾರವಾಗುತ್ತದೆ. ಸಿಂಹಾಸನತ್ಯಾಗಕೂ ಟೆಲಿಫೋನ್ ಕರೆ ಬಂದಿತು, 
ಘಟಸೋಟಕೂ ತಳಕು ಹಾಕುವುದು ಕೀಳು " ಡೇವಿಡ್ - " 
ತನದ್ದಾಗುವುದು ” ಎಂದನು ! 

೬೦೦ ಮೈಲುಗಳ ಅಂತರ ! ಮೇಲೆಫೋನಿ 
ರಾಜನಿಗೆ ಆ ಕೊನೆಯ ಸೌಲಭ್ಯವೂ ಸಿಗಲಿಲ್ಲ. ನಲ್ಲಿ ಘರ ಘರ ಸಪ್ಪಳ ಇಬ್ಬರೂ ಒದರಿ ಮಾತ 

ನಾಡಬೇಕಾಯಿತು. 

“ ಡೇವಿಡ್ , ಪತ್ರಿಕೆಗಳಿಗೆ ಕೊಡಲಿಕ್ಕೆ ನಾನು 
ಇತ್ತ ವ್ಯಾಲಿಸೆ ಎಲ್ಲರ ಕಣ್ಣು ತಪ್ಪಿಸಿ ಬಹು ಒಂದು ಪ್ರಕಟನೆಯನ್ನು ಸಿದ್ಧಗೊಳಿಸಿದೆನೆ, ” 
ಕಷ್ಟದಿಂದ ಕ್ಯಾನೆಯನ್ನು ತಲುಪಿ, ರೋಜರ್ " ಏನದು ? ಓದು, ” 
ದಂಪತಿಗಳನ್ನು ಕೂಡಿಕೊಂಡಳು. ಓಡಿ ಬಂದ * ಅರಸನಿಗೆ ಅಥವಾ ಅರಸೊತ್ತಿಗೆಗೆ ಬಾಧೆ 
ವನಿತೆಗೆ ಅವರು ಆದರದಿಂದ ಆಶ್ರಯವನ್ನು ತಟ್ಟುವ ಯಾವುದೇ ಕೆಲಸವನ್ನು ಮಿಸೆಸ್ 
ನೀಡಿದರು. ಆದರೆ ಆ ಕೆಲಸವೂ ಅಷ್ಟು ಸುಲಭ ಸಿಂಪ್ಪನ್ ಮಾಡಲಿಚ್ಚಿಸಿಲ್ಲ ; ಮಾಡುವು ದಿಲ್ಲ 
ವಾಗಿರಲಿಲ್ಲ ! 

ಬಾಧೆಯುಂಟಾಗುವ ಅ೦ಥ ಪ್ರಸಂಗ ಬಂದುದಾತಿ 


ಅನುದಿನದ ಗೃಹೋಪಯೋಗಿ ಔಷಧಗಳು 


ಗ್ರಾಫ್ 
ಮಿಕ್ಸರ್ 


ರಿಂಗ್‌ವರ್ಮ 
ತಕ್ಷಣ ಪರಿಹಾರ ಕೊಡುವ ಮೊಟ್ಟ 
ಮೊದಲಿನ ಗಜಕರ್ಣ ಮುಲಾಮು. 
ಗಜಕರ್ಣ, ತುರಿಕಜ್ಜಿ , ಬೊಕ್ಕೆಗಳು 
ಮತ್ತು ಇತರ ಚರ್ಮದೋಷಗಳಿಗೆ 
ಸುರಕ್ಷಿತ ಔಷಧಿ ಗುಣಪಡಿಸುವುದ 
ರೊಡನೆ, ಉಪಶಮನಗೊಳಿಸುತ್ತದೆ. 


ಹೊಟ್ಟೆಯ ವಿಕಾರಗಳಿಂದ ತಕ್ಷಣ ಸರಿ 
ಹಾರ ಕೊಡುವುದು , ಔಷಧಿ ಅಳತೆಯ 
ಗುರುತುಳ್ಳ ವಿಶಿಷ್ಟ ಬಾಟಲಿಯನ್ನು 
ಪುಟ್ಟ ಮಕ್ಕಳಿಗೆ ಹಾಲುಣಿಸಲು 
ಉಪಯೋಗಿಸಬಹುದು. 


COVGN SYRUP 


7 


ಮಿಲ್ಸ್ ಆಫ್ 
ಮೆಗ್ನೆಸಿಯಾ 


ಟ 
. 


. 


ಪೆಕೊರಲ್ 
ಕಫ್ ಸಿರಪ್ 


ಹೊಟ್ಟೆಯ ಆಮ್ಲತೆಯನ್ನು ಪರಿಹರಿ 
ಸುವ ಉತ್ತಮ ಔಷಧಿ, ಮೃದು 
ವಿರೇಚಕ, ಸ್ನಾದರಹಿತ, ಸೇವನೆಗೆ 
ಇಷ್ಟ ಮತ್ತು ಸುಖದಾಯಕ, ಬಿಲ್ಲೆ 
ಗಳ ರೂಪದಲ್ಲೂ ಕೂಡ ದೊರೆ 
ಯುತ್ತದೆ, 


ಕೆಮ್ಮು , ನೆಗಡಿ, ಉಬ್ಬಸ, ಸ್ವರ 
ಕಟ್ಟುವಿಕೆ ಇತ್ಯಾದಿಗಳಿಗೆ ಶೀಘ್ರ 
ಗುಣಕಾರಿ. ಒಂದು ಸೀಸೆಯನ್ನು 
ಸದಾ ತಯಾರಾಗಿ ಇಟ್ಟು ಕೊಳ್ಳಿರಿ. 


ಕೆಂಪ್ ಎಂಡ್ ಕಂಪೆನಿ ಲಿ . 


ಮುಂಬಯಿ – ಮದ್ರಾಸ್ 
ಕಲಕತ್ರ – ದಿಲ್ಲಿ 

ಜc°26. 


ಸಿಂಹಾಸನ ತ್ಯಾಗ 
ದರೆ, ಅದರಿಂದ ತಾನು ದೂರ ಸರಿಯಲು ಅವಳು ಆದರೆ ಈ ಮುಂಚೆ ನಿಮಗೆ ನಿವೇದಿಸಬೇಕೆಂದರೆ 
ಆತುರಳಿದ್ದಾಳೆ.' " . 

ಘಟನಾತ್ಮಕವಾಗಿ ಸಾಧ್ಯವಾಗಿರಲಿಲ್ಲ. 
ಪ್ರಕಟನೆಯ ಹಿ೦ದಿನ ಅವಳ ಆಶಯವು “ ನಾನೇಕೆ ಸಿಂಹಾಸನವನ್ನು ತೊರೆದೆನೆಂಬುದು : 
ಸ್ಪಷ್ಟವಾಗಿ ತಿಳಿಯಬ೦ತು . ಅವನಂತೂ ಅವ - ತಮಗೆಲ್ಲ ತಿಳಿದೇ ಇದೆ. ಹಾಗೆ ಮಾಡುವಾಗ, 
ಳನ್ನು ಬಿಡಲಿಕ್ಕೆ ಸಿದ್ಧನಾಗಲಿಲ್ಲ . ಅದಕ್ಕಾಗಿ ೨೫ ವರ್ಷಗಳ ವರೆಗೆ ಪ್ರಿನ್ಸ್ ಆಫ್ ವೇಲ್ಸ್ 
ಅವಳೆ ರಾಜನನ್ನು ಬಿಟ್ಟು ಬಿಟ್ಟರೆ ಸಮಸ್ಯೆ ಬಗೆ ಎಂದು ಇದ್ದುಕೊಂಡು, ನಾನು ಸೇವೆ ಸಲ್ಲಿಸಿದ 
ಹರಿದಂತೆಯೆ ಅಲ್ಲವೆ! 

ದೇಶವನ್ನು ಜನತೆಯನ್ನು ಎಂತು ಮರೆಯಲಿ ? " 
ರಾಜನ ದನಿಯು ದುಗುಡದಿಂದ ಕೂಡಿ ನಾನು ಈಗ ಕೈಕೊಂಡ ನಿರ್ಣಯವು ಕೇವಲ 
ದಿತು. 

ನನ್ನದೇ ಆಗಿದ್ದು , ನನ್ನ ಜೊತೆಗಾತಿಯಾಗಿದ್ದ 
* * ಆ ಪ್ರಕಟನೆಯನ್ನು ಕೊಡಲೇ ಬೇಕೆಂದಿ ವಳು ಶಕ್ಯವಿದ್ದಷ್ಟು ಇದರಿಂದ ನನ್ನನ್ನು ವಿಮುಖ : 
ದ್ದರೆ ಕೊಡಲಡ್ಡಿಯಿಲ್ಲ. ಆದರೆ ಅದರಿಂದ ನನ್ನ 

ಗೊಳಿಸಲು ಪ್ರಯತ್ನಿಸಿದಳು. ಆದರೆ ಸಂಬಂಧ 
ನಿಲುಮೆಯಲ್ಲಿ ಏನೂ ಬದಲಾವಣೆಯಾಗದು . 

ಪಟ್ಟ ಎಲ್ಲರಿಗೂ ಒಳ್ಳೆಯದಾಗಬೇಕಾದರೆ 
೩ - ೪ ದಿನಗಳಲ್ಲಿ ಸಿಂಹಾಸನತ್ಯಾಗದ ಮಸೂ 

ಇದೊಂದೇ ದಾರಿ ಎಂಬ ಕಾರಣದಿಂದ ನಾನು . 
ದೆಯು ಪಾರ್ಲಿಮೆಂಟಿನಲ್ಲಿ ಪಾಸಾಗುತ್ತದೆ. 

ನಿರ್ಣಯವನ್ನು ಕೈಕೊಂಡೆ. 
ಅಲ್ಲಿಂದ ನೀನು ಎಲ್ಲಿ ಹೊರಟು ಹೋದರೂ 

“ ನನ್ನ ನಂತರ ರಾಜನಾಗಿ ಬರುವ ನನ್ನ ತಮ್ಮ 
ನಾನು ಬಂದು ಕೂಡಿಕೊಳ್ಳು ವೆ ” ಎಂದನು ! 
ಡಿಸೆಂಬರ ೧೦ ರಂದು ಬ್ರಿಟಿಶ ಪಾರ್ಲಿಮೆಂಟಿ 

ನಿಜಕ್ಕೂ ಯೋಗ್ಯನ ಗುಣ ಸಂಪನ್ನನೂ 

ಆಗಿರುವುದರಿಂದ ನಾನು ಅತ್ಯಂತ ನಿಶ್ಚಿಂತೆ 
ನಲ್ಲಿ, ಸಿಂಹಾಸನತ್ಯಾಗದ ವಸೂದೆಯ ಪಾಸಾ 
ಯಿತು. ರಾಜನು ತನ್ನ ಸಿಂಹಾಸನ ತ್ಯಾಗದ 
ಕಾನೂನಿಗೆ ತಾನೇ ಸಹಿ ಹಾಕಬೇಕಾಗಿ ಬಂದ 
ಅತ್ಯಪೂರ್ವ ಘಟನೆಯನ್ನು ನೆನೆದನು . ಎಲ್ಲವೂ 
ಸುಸೂತ್ರವಾಗಿ ಮುಗಿಯಿತು ಎ೦ಬ ಸಮಾ 
ಧಾನವನ್ನು ತಳೆದನು ! 
* ಇನ್ನು ಒಂದೇ ಕೆಲಸ ಉಳಿದಿತ್ತು . ಸರಕಾರ 
ದೊ೦ದಿಗೆ ತನ್ನ ಸಂಪರ್ಕವನ್ನು ಕಡಿದು 
ಕೊಂಡ ಮೇಲೆ, ಜನತೆಯೊಡನೆ ತನಗಿದ್ದ 
ಸಂಬಂಧವನ್ನು ಕೃತಜ್ಞತೆಯಿಂದ ನೆನೆಯುವು 
ದಾಗಿದ್ದಿತು. ಡೇವಿಡ್ ಆಕಾಶವಾಣಿಯ * ಅತಿ ಎಪು ತಿಂದರೂ ಬೇಕು! 
ಮೂಲಕ ಭಾಷಣ ಮಾಡುವ ತನ್ನ ಇಷ್ಟ - 
ಬಾಲವಿನ್ನನಿಗೆ ತಿಳಿಸಿದನು. ಚರ್ಚಿಲನ 

ಶುದ್ಧ ತುಪ್ಪದಲ್ಲಿ ತಯಾರಿಸಿದ 
ಸಹಾಯದಿಂದ ಅದನ್ನು ಸಿದ್ಧಗೊಳಿಸಿದನು. 

| ರುಚಿಕಿತಶತರದ ಮಿಠಾಯಿಗಳು | 

* ನಿಮ್ಮ ಮಕ್ಕಳ ಆನಂದವನ್ನು 
ಸಿಂಹಾಸನ ತ್ಯಾಗದ ಕಾಗದಕ್ಕೆ ಸಹಿಕ್ಕಿದ 

ಹೆಚ್ಚಿಸಲಿಕ್ಕೆ ಸಿದ್ಧವಾಗಿರುವವು. 
ಕೆಲವು ತಾಸುಗಳ ನಂತರ ಬ್ರಿಟಿಶ ಜನತೆಯ ಒಂದೇಪೌಂಡಿನಲ್ಲಿ ಸಹ ಎಲ್ಲವನ್ನು ಕೂಡಿಸಿ ಕೊಡಲಾಗುವದು 
ಅವನ ಈ ಭಾಷಣವನ್ನು ಶಾಂತ ಚಿತ್ತದಿಂದ ಒಮ್ಮ ತಕ್ಕೊಂಡು ಬಾತ್ರಿ ಮಾಡಿಕೊಳ್ಳಿರಿ 
ಆಲಿಸಿತು . 

“ ನನ್ನ ಪ್ರೀತಿಯ ಜನತೆಯಿಂದ ನನಗೆ 
ಯಾವ ವಿಷಯವನ್ನೂ ಮುಚ್ಚಿಡುವ ಇಷ್ಟವಿಲ್ಲ. 


ಕಸ್ತೂರಿ, ಡಿಸೆಂಬರ್ ೧೯೫೯ 


ಇ ಯಿಂದ ಸಿಂಹಾಸನವನ್ನು ಬಿಟ್ಟು ಕೆಳಗಿಳಿಯು 

ತಿದ್ದೇನೆ. ಅವನಿಗೆ ನೀವೆಲ್ಲರೂ ನಿಮ್ಮ ಸಹಕಾರ 

ಸಲ್ಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. 
ನೀವು ಸೆಸ್ ಮುಖ್ಯಮಂತ್ರಿ ಬಾಲ್ಯ ವಿನ್ ಆದಿಯಾಗಿ 
ಗಂಟಲು ಮತ್ತು ನಮ್ಮ ಮಂತ್ರಿಗಳು 

ನಮ್ಮ ಮಂತ್ರಿಗಳೂ ಇತರರೂ ಅತ್ಯಂತ 
ಎದೆಯ ಬಿಲ್ಲೆಗಳನ್ನು ಸಹಾನುಭೂತಿಯಿಂದ ನನ್ನ ಸಂಗಡ ಇದು 
ಸೇವಿಸಿದರೆ ವರೆಗೆ ನಡೆದುಕೊಂಡಿದ್ದಾರೆ. ಅದಕ್ಕಾಗಿ ನಾನು 

ಕೃತಜ್ಞನಾಗಿದ್ದೇನೆ. ಅರಸೊತ್ತಿಗೆಯ ಹೊಣೆ 
ಯನ್ನು ಇಳಿಸಿಕೊಟ್ಟು, ನಾನು ದೇಶವನ್ನು 
ಬಿಟ್ಟು ಕೆಲ ಕಾಲ ಹೊರಗೆ ಹೋಗುತ್ತೇನೆ. 

ಎಂದು ಮರಳಿ ಬರುವೆನೋ ಹೇಳಲಾರೆ. ಆದರೆ 
ನಿನ್ನ ಕೆನ್ನು 

ನಾನೆಲ್ಲಿಯೇ ಇರಲಿ , ಬ್ರಿಟಿಶ ಘನತೆ, ಗೌರವ 
ಶ್ರೀಘ್ರವಾಗಿ 

ಗಳಿಗೆ ಕುಂದು ಬರದಂತೆ ಬಾಳಿ ಬದುಕುವುದು 
ಮಾಯ 

ನನ್ನ ಧೈಯವಾಗಿದೆ. ಎಲ್ಲರಿಗೂ ಒಳ್ಳೆಯದಾ 
ನಾಗುವುದು 

ಗಲಿ ಎಂದು ಕೋರಿ ತಮ್ಮೆಲ್ಲರ ನಿರೋ ಪವನ್ನು 
ಪೆಪ್ ಚೀಪುವುದರಿಂದ ಅದರಲ್ಲಿ ಉದ್ಭವಿಸುವ ಕೇಳುವೆ . " 
ಉಪಶಮನಕಾರಕ ಆವಿಯುನೋವನ್ನು ಉಪಶಮಿ 
ಸಲು ಅಲ್ಲದೆ ಗಂಟಲು ಹುಣ್ಣು , ಬ್ರಾಂಕೈಟಿಸ್ , 
ಕೆಮ್ಮು ಮತ್ತು ಶೀತದ ರೋಗಾಣುಗಳನ್ನು ನಿವಾ 
ರಿಸಲು ನೆರವಯುತ ದೆ. ಪೆಪ್ಶೀಘ 
ಉಪಶವನವನ್ನೀಯುತ್ತದೆ ಮತ್ತು ಬೇಗನೆ ಗುಣ 
ಪಡಿಸುತ್ತದೆ. 

೧೯೩೬ ರ ಡಿಸೆಂಬರ ೧೨ರ ಅತಿ ನಸುಕಿನಲ್ಲಿ, 
ಪೆಸ್ಟ್‌ನಲ್ಲಿ ಅಪಾಯಕರ 

ಔಷಧವು ಕೂಡಿಲ್ಲ ದೊರೆಯು - ಅಲ್ಲ ಡೇವಿಡ್ , ಡ್ಯೂಕ ಆಪ್ 
ಇದನ್ನು ಮಕ್ಕಳುಕೂಡಾ ವಿಂಡ್ಲರ್, ಮಾತೃಭೂಮಿಯನ್ನು ಬಿಟ್ಟು ಹೊರ 
ಸುರಕ್ಷಿತವಾಗಿ 

ಟನು, ಸಿಂಹಾಸನವನ್ನು ಬಿಡುವುದಕ್ಕಿಂತ 
ಸೇವಿಸಬಹುದು. 
| ಬ್ರಾಂಕೈಟಿಸ್ , ಗಂಟಲು 

ಹೆಚ್ಚಿನ ತಾಪದಾಯಕ ಕೆಲಸವಾಗಿತ್ತು ಅದು. 
ನೋಪ, ನೆಗಡಿ ಶೀತ ಸಾಗರವು ಶಾಂತವಾಗಿದ್ದರೂ ಅವನ ಹೃದಯ 
ದಿಂದ ಶ್ವಾಸದ ತಡೆ, 

ಸಾಗರವು ನೂರಾರು ಭಾವನೆಗಳ ತಾಕಲಾಟ 
ಶೀತ ಮತ್ತು ಕೆನು 
ಮುಂತಾದವುಗಳನ್ನು ದಿಂದ ಅಲ್ಲೋಲಕಲ್ಲೋಲವಾಗಿದ್ದಿತು. 

ತಾಯಿಯ ಇಲ್ಲದ, ಇನಿಯಳೂ ಇಲ್ಲದ 
ನಿವಾರಿಸುವುದು 
ಎಲ್ಲಾ ಮದ್ದಿನ ವ್ಯಾಪಾ, ಆಸ್ಟಿಯಾ ದೇಶದಲ್ಲಿ ಡೇವಿಡ” ವನವಾಸದಲ್ಲಿ 

ರಿಗಳಲ್ಲಿ ಮಾರಲ್ಪಡುತ್ತದೆ ಇದ ವನಂತೆ ೫ ತಿಂಗಳ ಕಾಲವನ್ನು ಕಳೆದನು. 
ಸಿ. ಇ . ಫುಲ್‌ಫೋರ್ಡ್ ( ಇಂಡಿಯಾ) ಹೈವೇಟ್ ಲಿ . ಇಬ್ಬರದೂ ಅಗಲಿಕೆಯ ಕಾಲ ! ಟೆಲಿಫೋನ 

FPY -54-KAN ನಲ್ಲಿ ಪ್ರತಿ ದಿನವೂ ಕೆಲಹೊತ್ತು ಇಬ್ಬರೂ 

ಮಾತನಾಡಿದ ಪ್ರಸಂಗಗಳೇ ಆ ಒಂಟಿತನದ 
ಬೇಸರವನ್ನು ಕಳೆಯಲು ನೆರವಾಗಿದ್ದು ವು. 


ಸಿಂಹಾಸನ ತ್ಯಾಗ 


೧೪೩ 


ಭರತ ವಾಕ್ಯ 

ತನ್ನ ಆತ್ಮ ನಿವೇದನದಲ್ಲಿ ಬರೆದಿದ್ದಾಳೆ! 

೨೩ ವರ್ಷಗಳ ದಾಂಪತ್ಯವನ್ನು ಅನುಭವಿ 
ಮದುವೆ ಮುಗಿದು ಮಧುಚಂದ್ರದ ದಿನಗ- ಸಿದ ಮೇಲೆ ಡೇವಿಡ್ ತಾನು ಸಿಂಹಾಸನವನ್ನು 
ಇವು! ಈ ಹಿಂದೆ ನಡೆದ ದುಸ್ಸಹವಾದ ಘಟನೆ ಬಿಟ್ಟಿದ್ದು ತಪ್ಪಾಯಿತೆಂದು ಭಾವಿಸುತ್ತಿಲ್ಲ. ತನ್ನ 
. ಗಳನ್ನು ಮರುಕಳಿಸಿ ನೆನಪಿಗೆ ತಂದುಕೊಳ್ಳು ಪ್ರೇಮವು ತನ್ನೀ ಜೀವಿತವನ್ನು ಸುಖವಾಗಿ ನಡ 
ತಿದ್ದ ಆ ಸಮಯ ! ಮಾತುಮಾತಿನಲ್ಲಿ ಹೊ - ಯಿಸಿಕೊಂಡು ಹೋಗಿದೆಯೆಂಬ ಸಮಾಧಾನ 
ಸೆದು, ' ನೀವುಹಾಗೇಕೆ ಮಾಡಿದಿರಿ ? ' 'ನೀನು ಅವನಿಗಿದೆ. ಮಹಾ ಸಾಮ್ರಾಜ್ಯದ ಸಿಂಹಾಸನ 
ಹಾಗೆ ಮಾಡಿದ್ದರೆ ಸರಿಯಿತು ' ಎಂಬ ಧರತಿ ವನ್ನೇ ಪ್ರೇಮ ಸಾಧನೆಗಾಗಿ ಬಿಟ್ಟು ಕೊಡುವು 
ಯಲ್ಲಿ ಪರಸ್ಪರರೊಳಗೆ ತರ್ಕ - ವಿವಾದಗಳು ದೆಂದರೆ, ಅದು ಓತ್ವ ಸಿಗೆ ಪುರುಷನು ಸಲ್ಲಿ 
ಕೀಸರಿಸುವಷ್ಟು ಮೇಲೆದ್ದಾಗ 

ಸುವ ಅನನವಾದ, ಅತ್ಯಚವಾದ ಕಾಣಿಕೆ ! 
* ಡೇವಿಡ್ ತಸನಾಗಿ ಹೇಳಿದ : “ ಪ್ರಿಯೇ , ಅದನ್ನು ಶಿರೋಧಾರಣ ಮಾಡಿದ ತಾನೂ 
ಮುಗಿದ ಹೋದ ಮಾತನ್ನು ಕೆದಕುವುದರಿಂದ ಭಾಗ್ಯಶಾಲಿಯೆಂದು ಆಕೆ ಹೇಳಿಕೊಂಡು 
ಏನೂ ಪ್ರಯೋಜನವಿಲ್ಲ. ಒಮ್ಮೆ ಇದನ್ನು ಸತ್ಯವೇ ಆಗಿದೆ. 
ನಿಲ್ಲಿಸಿಬಿಡೋಣ. " ಆ ಗಳಿಗೆಗೆ ಇಬ್ಬರೂ ಆದರೆ ತಮಗೆ ಮಕ್ಕಳಿಲ್ಲವೆಂಬ ಕೊರಗು 
ಸಿಂಹಾಸನದ ತ್ಯಾಗದ ವಿಷಯದ ಬಗ್ಗೆ ಇನ್ನು ವ್ಯಾಲಿಸಳಿಗೆ ಇದ್ದರೆ ಮಾತೃಭೂಮಿಗೆ ಮರಳಿ 
ಮುಂದೆ ಚಕಾರವನ್ನೂ ಎತ್ತಕೂಡದೆಂದು ದೇಶಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸಲಿಕ್ಕಾಗಲಿಲ್ಲವಲ್ಲ 
ಪ್ರತಿಜ್ಞೆ ಮಾಡಿದರು. ಇಂದಿನವರೆಗೂ ಅದನ್ನು ವೆಂಬ ಕೊರಗು ಡೇವಿಡನಿಗೆ ಇದ್ದು ದಾದರೆ 
ಪಾಲಿಸಿ ಕೊಂಡು ಬಂದೆವು ಎಂದು ವ್ಯಾಲಿಸ್ ಅದು ಅಸಹಜವೇನಲ್ಲವಷ್ಟೆ ! 


UNION 


೪ - ವೇದ ಮತ್ತು ಮಹಾಭಾರತಗಳು 

ಸಂಸ್ಕೃತಮೂಲಮತ್ತು ಕನ್ನಡ ಅನುವಾದ ಮೊಡನೆ : 
೮೦ ( ಎಂಬತ್ತು ) ಸಂಪುಟಗಳಲ್ಲಿ - ವಿವರಗಳಿಗಾಗಿ ಇಂದೇ ಬರೆಯಿರಿ. 
ಲಕ್ಷಣ ಬಾಬಣಿ ಪೈ ಮೆಮೋರಿಯಲ್ ಪಬ್ಲಿಕೇಶನ್ 

ಮಣಿಪಾಲ, ( ದ, ಕನ್ನಡ ಜಿಲ್ಲೆ ) 


ಪುರುಷರು ಮೋಹಿಸುತ್ತಾರೆ ! 
ಸ್ತ್ರೀಯರು ಮೆಚ್ಚುತ್ತಾರೆ! 

ಅಂಥದು ಯಾವುದು ? 


ಗುಲಾಬಿ ಹೂವಿನ ಪಕಳಿಯಂತೆ ಸ್ವಚ್ಛ 
ಮತ್ತು ಮೃದುವಾದ ಕೋಮಲ ಚರ್ಮ 
ಆರೋಗ್ಯದ ಕಾ೦ತಿಯುಳ್ಳ ಚರ್ಮ 
ಇಂಥ . ಚರ್ಮವೇ ಮನಸೆಳೆಯುತ್ತಿದೆ ; 
ಮತ್ತು ಗೆಲ್ಲುತ್ತದೆ. ಅದೇ ಅಮಿತ 
ಸೌ೦ ದ ಯ ೯ ದ ಚರ್ಮ ! 


ಮೈಸೂರು ಸ್ಯಾಂಡಲ್ ಸೋಪ 


ಇದೆಲ್ಲವನ್ನೂ ನಿಮ್ಮ ಕೈ ನಿಲುಕಿನಲ್ಲಿ ತರುತ್ತದೆ. 
ಪ್ರತಿಯೊಬ್ಬರ ಮತ್ತು ಸರ್ವರ ಈ ಸ್ನಾನದ 

ಸಾಬೂನನ್ನೇ ಉಪಯೋಗಿಸಿರಿ. 


ತಯಾರಕರು : 


ಗವರ್ನಮೆಂಟ ಸೋಪ ಫ್ಯಾಕ್ಟರಿ, 

* ಬೆಂಗಳೂರು- ೩ 


BREE SOBRE 


ನಿಮ್ಮ ಹೆಮ್ಮೆಯ ಮಾಸ ಪತ್ರಿಕೆ 


ಕಾಮಧೇನು 


ಮನರಂಜನೆಗಾಗಿ ಸುಂದರ ಕತೆಗಳು 
ಜ್ಞಾನಾಭಿವೃದ್ಧಿಗಾಗಿ ಅಭ್ಯಾಸಪೂರ್ಣ ಲೇಖಗಳು 


DINDIMDIMOODIDIMUTT 


111111DDI 


III 


ಮನಮೋಹಕ ಭಾಷಾಶೈಲಿಯ 
ಸರ್ವಾಂಗ ಸುಂದರ ಮಾಸ ಪತ್ರಿಕೆ 


ಕಾಮ ಧೇನು 


ಹುಬ್ಬಳ್ಳಿ 


ಬೆಂಗಳೂರು- ೧ 


. 


a ) 111101111101111111111111111110111H111111111101101111111111111111 


1 


1 11111 


Printed and published by H . R . Purohit at 
the Samyukta Karnatak Press , Koppikar Road , Hubli , 


Regd . No. B 7487 

KASTURI 
A comprehensive Kannada Monthly Digest which circulates 
throughout the New Mysore State and commands the 
highest number of readers wherever Kannada is spoken in 
India . It caters to all tastes and is appreciated by all alike. 


ಓದಲಿಕ್ಕೆ ಡಾಯಜೆಸ್ಸು ಯೋಗ್ಯ ಅದೇ ಪ್ರಕಾರ .. . . 

ಮಂಗಳೂರು ಪಿ . ವಿ . ಎಸ್ . ಬಿಡಿಗಳು .... 


ನೀವು ಉಪಯೋಗಿಸಿದಾಗೆಲ್ಲ ನಿಮ್ಮನ್ನು 
ಮೆಚ್ಚಿ ಸುವ ಯೋಗ್ಯವಾದ ವಸ್ತು 


PUTHU 


THU VAIKUNI 


UNT SHET 


SS 


FOUNDER 


LPV. S SEEDIE 


ನಿಮ್ಮ 


ಬಳಿ 


. 


LES LTD ., .. 


MANGALORE 


DESIGN 
AN 


AND TRADE MARDARE 


S REGISTERED 


ಲೋಕಶಿ 


ಪ್ರಕಾ- 


ತಯಾರಕರು : 
ಪಿ . ವಿ . ಎಸ್ . ಬೀಡಿಸ್ ಪಾ . ಲಿ ., 

ಪೊ , ಬಾಕ್ಸ್ ನಂ . ೭ 
ಕೊಡಿಯಾಲ್ ಬೈಲ, ಮಂಗಳೂರು- ೩ , 
208 : “ PUTHƏBIDIS ” ಫೋನ್ : 83 , 83 A 

ನಿವಾಸ : 593 


TRUST 


PUBLICATION 


